ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವ 


ಪಿಎಚ್‌.ಡಿ ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಾದರಪಡಿಸಿದ ಮಹಾಪ್ರಬಂಧ 


ರಂಗಸ್ಟಾಮಿ 
ಸಂಶೋಧಕರು 
ದಕ್ಷಿಣ ಭಾರತೀಯ ಅಧ್ಯಯನ ವಿಭಾಗ 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 


ಹೊ. ನಿರ್ಮಲ್‌ ರಾಜ್‌. ಎಂ.ಎ. ಪಿಎಚ್‌.ಡಿ. 


ಮಾರ್ಗದರ್ಶಕರು 
ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ 
ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳೂರು 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು 


ಮಾರ್ಚ್‌-2017 


ಸಂಶೋಧಕರ ಪ್ರಮಾಣ ಪತ್ರ 


ನಾನು ಪೊ. ನಿರ್ಮಲ್‌ ರಾಜ್‌, ಪಾಧ್ಯಾಪಕರು. ಇತಿಹಾಸ ವಿಭಾಗ. 
ಮಂಗಳೂರು ವಿಶ್ಯವಿದ್ವಾನಿಲಯ, ಮಂಗಳೂರು ಇವರ ಮಾರ್ಗದರ್ಶನದಲ್ಲಿ 
ರಾಜೀವ್‌ಗಾಂಧಿ ರಾಷ್ಟ್ರೀಯ ಶಿಷ್ಠವೇತನದಡಿಯಲ್ಲಿ ಮಾನಸಗಂಗೋತ್ರಿ, ಕುವೆಂಪು 
ಕನ್ನಡ ಅಧ್ಯಯನ ಸಂಸ್ಥೆ, ದಕ್ಷಿಣ ಭಾರತೀಯ ಅಧ್ಯಯನ ವಿಭಾಗದಲ್ಲಿ ಪೂರ್ಣಕಾಲಿಕ 


ಸಂಶೋಧಕನಾಗಿ “ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ 


ಪ್ರಭಾವ” ಎಂಬ ವಿಷಯವನ್ನು ಕುರಿತು ಈ ಮಹಾಪ್ರಬಂಧವನ್ನು ಸಿದ್ದಪಡಿಸಿ, 
ಪಿಎಚ್‌.ಡಿ, ಪದವಿಗಾಗಿ ಮೈಸೂರು ವಿಶ್ಯವಿದ್ವಾನಿಲಯಕ್ಕೆ ಸಲ್ಲಿಸುತ್ತಿದ್ದೇನೆ. 

ಈ ಮಹಾಪಬಂಧವನ್ನು ಈ ಮೊದಲು ಭಾಗಶಃವಾಗಿಯಾಗಲಿ, 
ಪೂರ್ಣವಾಗಿಯಾಗಲಿ ಮೈಸೂರು ವಿಶ್ವವಿದ್ಯಾನಿಲಯದ ಅಥವಾ ಇತರೆ ಬೇರಾವುದೇ 


ವಿಶ್ವವಿದ್ಯಾನಿಲಯಗಳ ಪದವಿ. ಡಿಪ್ಲೊಮಾ ಅಥವಾ ತತ್ಸಮಾನ ಪದವಿಗಳಿಗಾಗಿ 
ಬಳಸಿಕೊಂಡಿಲ್ಲವೆಂದು ಈ ಮೂಲಕ ಪಮಾಣೀಕರಿಸುತ್ತೇನೆ. 


ಸಳ: ಮೈಸೂರು ರಂಗಸಾಮಿ 
[) ವ 


ದಿನಾಂಕ: -03-2017 ಸಂಶೋಧಕರು 


ಮಾರ್ಗದರ್ಶಕರ ಧೃಡೀಕರಣ ಪತ್ತ 


ಪ್ರೀ ರಂಗಸ್ವಾಮಿ ಅವರು ನನ್ನ ಮಾರ್ಗದರ್ಶನದಲ್ಲಿ ಶ್ರೀ ರಾಜೀವ್‌ಗಾಂಧಿ 
ರಾಷ್ಟ್ರೀಯ ಶಿಷ್ಠವೇತನದಡಿಯಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ 2010 ಮಾರ್ಜ್‌ 
17 ದಿನಾಂಕದಿಂದ ಮಾನಸಗಂಗೋತ್ರಿ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ದಕ್ಷಿಣ 
ಭಾರತೀಯ ಅದಧ್ವಯನ ವಿಭಾಗದಲ್ಲಿ “ದಕ್ಷಿಣ ಕರ್ನಾಟಕದಲ್ಲಿ ಚೋಳರ 
ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವ್‌” ಎಂಬ ವಿಷಯವನ್ನು ಕುರಿತು ಈ 
ಮಹಾಪಬಂಧವನ್ನು ಸಿದ್ಧಪಡಿಸಿದ್ದಾರೆ. ಈ ಮಹಾಪ್ರಬಂಧವನ್ನು ಮೈಸೂರು 
ವಿಶ್ವವಿದ್ಯಾನಿಲಯಕ್ಕೆ ದಕ್ಷಿಣ ಭಾರತೀಯ ಅಧ್ಯಯನದಲ್ಲಿ ಖಿಎಜ್‌.ಡಿ. ಪದವಿಗಾಗಿ 


ಸಲ್ಲಿಸುತ್ತಿದ್ದಾ ರೆ. 


[ao] 


ಈ ಮಹಾಪಬಂಧವನ್ನು ಭಾಗಶಃವಾಗಿಯಾಗಲಿ, ಪೂರ್ಣವಾಗಿಯಾಗಲಿ 


ಸೂರು ವಿಶ್ವವಿದ್ಧಾನಿಲಯದ ಅಥವಾ ಇತರೆ ಬೇರಾವುದೇ ವಿಶ್ವವಿದ್ಯಾನಿಲಯಗಳ 


ಡಿಪ್ಲೊಮಾ ಅಥವಾ ತತ್ತಮಾನ ಪದವಿಗಳಿಗಾಗಿ ಈ ಹಿಂದೆ 
ಬಳಸಿಕೊಂಡಿಲ್ಲವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ 


೪ : ಮೈಸೂರು ಪ್ರೊ ನಿರ್ಮಲ್‌ ರಾಜ್‌ 


ದಿನಾಂಕ: -03.2017 ಇತಿಹಾಸ ಪಾಧ್ಯಾಪಕರು 
ಮಂಗಳೂರು ವಿಶ್ಯವಿದ್ಧಾನಿಲಯ 
ಮಂಗಳಗಂಗೋತ್ರಿ ಮಂಗಳೂರು 


ಕೃತಜ್ಞತೆಗಳು 
p= 


ಮಾನಸಗಂಗೋತ್ರಿ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ದಕ್ಷಿಣ ಭಾರತೀಯ ಅಧ್ಯಯನ 
ವಿಭಾಗದಲ್ಲಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಕಲಿಸಿಕೊಟ್ಟ ಮೈಸೂರು 
ವಿಶ್ವವಿದ್ಯಾನಿಲಯದ ಎಲ್ಲಾ ಉನ್ನತಾಧಿಕಾರಿಗಳಿಗೂ ಹಾಗೂ ನನಗೆ ತೀ ರಾಜೀವ್‌ ಗಾಂಧಿ ರಾಷ್ಟ್ರೀಯ 
ಶಿಷ್ಟವೇತನವನ್ನು ದೊರಕಿಸಿಕೊಟ್ಟ ಭಾರತ ಸರ್ಕಾರದ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗಕ್ಕೂ 


9 2 
ಮಾರ್ಗದರ್ಶಕರಾಗಿ, ನನ್ನ ಸಂಶೋಧನಾ ಕಾರ್ಯವನ್ನು ಪೂರ್ಣಗೊಳಿಸಲು ಸಹಕರಿಸಿದ 


ಪಪ್ರಥಮವಾಗಿ ನನ್ನ ಕೃತಜ್ಞಶಾ ಪೂರ್ವಕ ವಂದನೆಗಳು. ನನ್ನ ಸಂಶೋಧನಾಸಕ್ಷಿಯನ್ನು ಗುರುತಿಸಿ 


ಮಾರ್ಗದರ್ಶಕರೂ ಮತ್ತು ವಿದ್ಧಾಗುರುಗಳೂ ಆದ ಪೊ. ನಿರ್ಮಲ್‌ ರಾಜ್‌ ಇವರಿಗೆ ನನ್ನ ಗೌರವ 
ಪೂರ್ವಕ ವಂದನೆಗಳು ಹಾಗೂ ನಾನು ಸದಾ ಚಿರಯಣಿಯಾಗಿರುತ್ತೇನೆ 


ನನ್ನ ಸಂಶೋಧನಾವಧಿಯ ಕಾರ್ಯದಲ್ಲಿ ಸಂಪೂರ್ಣವಾಗಿ ಆಶೀರ್ವದಿಸಿ ಸಹಕರಿಸಿದ 


ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಹಿಂದಿನ ನಿರ್ದೇಶಕರಾದ ಪೊ. ಸಿ. ಪಿ. ಸಿದ್ದಾಶಮ, ಪೊ. 


ಅರವಿಂದ ಮಾಲಗತ್ತಿ ಪ್ರೊ. ಅಂಬಳಿಕೆ ಹಿರಿಯಣ್ಞ ಪೊ. ಆರ್‌ವಿಎಸ್‌. ಸುಂದರಂ, ಪ್ರೊ. 
ಎನ್‌.ಎಂ. ತಳವಾರ್‌, ಪೊ. ಕೆಎನ್‌.ಗಂಗಾನಾಯಕ್‌, ಇಂದಿನ ನಿರ್ದೇಶಕರಾದ ಪೊ. ಪ್ರೀತಿ 
ಪಶ್ರೀಮಂಧರ್‌ ಕುಮಾರ್‌ ಹಾಗೂ ಪೊ. ಮಣಿಯನ್‌ ಟಿ, ಪೊ. ಎನ್‌.ಎಸ್‌ ತಾರಾನಾಥ್‌, ಪೊ. 


ಲ 


ತೆಪ್ಲೇಸ್ಥಾಮಿ. ಪೊ. ಮಂಜುನಾಥ್‌. ಡಾ.ಅಕ್ಕಮಹಾದೇವಿ, ಡಾ. ನಂಜಯ್ಯ ಹೊಂಗನೂರು, ಡಾ. 


ರವೀಂದನಾಥ್‌, ಡಾ. ವೆಂಕಟರಾಮಣ್ಟ, ಡಾ. ಗುರುರತ್ನ ಬಾಬು ಹಾಗೂ ಸಂಸ್ಥೆಯ ಎಲ್ಲಾ ಬೋಧಕ 


ಮತ್ತು ಬೋಧಕೇತರ ವರ್ಗದವರು ಹಾಗೂ ಸಂಶೋಧಕರಿಗೆ ನನ್ನ ಹೃತ್ತೂರ್ವಕ ವಂದನೆಗಳು. 


ನನ್ನ ಸಂಶೋಧನಾ ಕಾರ್ಯದ ಎಲ್ಲಾ ಹಂತದಲ್ಲೂ ನನಗೆ ಅಗತ್ಯವಾದ ಮಾಹಿತಿಗಳು 


ಮತ್ತು ಆಕರಗಳನ್ನು ಒದಗಿಸಿಕೊಟ್ಟ ಮೈಸೂರು ವಿಭಾಗಿಯ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆಯ 


ಉಪನಿರ್ದೇಶಕರಾದ ಡಾ. ಗವಿಸಿದ್ದಯ್ಯನವರು, ಬೆಂಗಳೂರು ರಾಜ್ಯ ಪತ್ರಗಾರ ಮತ್ತು ವಿಧಿಕ್‌ 
ಸೊಸೈಟಿಯ ನಿರ್ದೇಶಕರಿಗೂ ಅಲ್ಲಿನ ಎಲ್ಲಾ ಸಿಬ್ಧಂಧಿ ವರ್ಗದವರು. ಸಂಶೋಧನೆಗೆ ಅವಶ್ಯಕ 
ಗಂಥಗಳನ್ನು ಒದಗಿಸಿ ಉಪಕರಿಸಿದ ಕುವೆಂಪು ಕನ್ನಡ ಅಧ್ಯ್ಧಯನ ಸಂಸ್ಥೆಯ ಗಂಥಾಲಯ, ಮೈಸೂರು 


ವಿಶ್ವವಿದ್ಯಾನಿಲಯ ಮುಖ್ಯ ಗಂಥಾಲಯ, ಇತಿಹಾಸ ವಿಭಾಗದ ಗಂಥಾಲಯ, ಬೆಂಗಳೂರು ಮತ್ತು 


ಮೈಸೂರು ನಗರ ಕೇಂದ ಗಂಥಾಲಯಗಳ ಗಂಥಪಾಲಕರು ಹಾಗೂ ಸಿಬ್ಬಂಧಿವರ್ಗದವರಿಗೆ ನನ್ನ 


ಕೃತಜ್ಞತೆಗಳು. 
ಫಾ 


ಸದಾ ನನ್ನ ಏಳಿಗೆಯನ್ನೇ ಬಯಸುತ್ತಾ ನನ್ನ ಎಲ್ಲಾ ಪೈೆಕ್ಷಿಕ ಹಾಗೂ ಸಂಶೋಧನಾ 


ಕಾರ್ಯಗಳನ್ನು ಪೋತ್ತಾಹಿಸಿ, ಆಶೀರ್ವದಿಸುತ್ತಿರುವ ಪೂಜ್ಯ ಮಾತಾಪಿತೃಗಳಾದ ಕಾಳಿಹುಂಡಿ ಶ್ರೀಮತಿ 
ನಂಜಮ್ಮ ಮತ್ತು ಶ್ರೀ ರಂಗದಾಸಯ್ಯನವರಿಗೂ, ಅತ್ತೆಮಾವಂದಿರಾದ ಮಸಹಳ್ಳಿ ಶ್ರೀಮತಿ ಲಕ್ಷ್ಮಮ್ಮ ಮತ್ತು 
ಶ್ರೀ ಮಹದೇವಯ್ಯನವರಿಗೂ. ಅತ್ತೆಸೋದರಮಾವ ಶ್ರೀಮತಿ ಕುಮಾರಿ ಮುದ್ದುಮಾದಯ್ಯ 
ಮಾದನಹಳ್ಳಿ ಇವರಿಗೂ. ನನ್ನ ಒಡಹುಟ್ಟಿದ ನಾದಿನಿಸಹೋದರ ಶ್ರೀಮತಿ ವಿದ್ಧಾಶ್ರೀ ಬಿಳಿಗಿರಿ, 
ಸಹೋದರಿಯರಾದ ಶ್ರೀಮತಿ ರತ್ನಮ್ಹ. ಶ್ರೀಮತಿ ಲಕ್ಷೀ( ಭಾವಮೈದುನರಾದ ಸಿದ್ದರಾಜು. ಪ್ರಕಾಶ ಪಿ. 
ಮತ್ತು ಅವರ ಮಕ್ಕಳು ಹಾಗೂ ಮಹಾದೇವಮೂರ್ತಿ ಮುಂತಾದವರಿಗಲ್ಲ ನಾನು ಹೃದಯ ಪೂರ್ವಕ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಸಂಶೋಧನಾ ಕಾರ್ಯ ಪೂರ್ಣಗೊಳಿಸಲು ಎಲ್ಲಾ ರೀತಿಯಲ್ಲೂ 
ಸಲಹ ಸಹಕಾರ ಹಾಗೂ ಪ್ರೋತ್ಸಾಹ ನೀಡಿದ ನನ್ನ ಅತ್ತಿಗೆ ಶ್ರೀಮತಿ ಮಂಗಳಮ್ಮ ಮತ್ತು 
ಸಹೋದರರಾದ ಚಿನ್ನಯ್ಯ ಹಾಗೂ ಅವರ ಮಕ್ಕಳು ಮತ್ತು ಶ್ರೀಮತಿ ರಾಜೇಶ್ವರಿ ನಿರ್ಮಲ್‌ರಾಜ್‌ ಮತ್ತು 


ಅವರ ಮಕ್ಕಳು ಇವರಿಗೂ ನನ್ನ ಅನಂತ ಧನ್ಯವಾದಗಳು. 


ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಪ್ರಾಧ್ಯಾಪಕರಾದ ಡಾ. ಸಿ. ಗುರುಸಿದ್ದಯ್ಯ, ಡಾ. 
ಪ್ರೀಕಂಠ, ಡಾ. ಬಿ ಬಸವರಾಜು, ಡಾ. ಅತ್ನಿ ಮಹಾದೇವಯ್ಯ, ರಮೇಶ್‌, ಶ್ರೀ ಡಿ.ಎಂ. ರೇವಣ್ಣ. 
ಸಂಶೋಧನಾ ಸ್ನೇಹಿತರಾದ ನಾಗೇಂದಸ್ತಾಮಿ. ಪುಟ್ಟಯ್ಯ, ಚಂದಗುಪ್ತ ರಮೇಶ್‌, ಶ್ರೀನಿವಾಸ. 
ಬಸವರಾಜು, ತಿಮ್ಮಯ್ಯ, ಸಿದ್ದಪ್ತಾಜೆ ಕೆಎಚ್‌. ರೇವಣ್ಣ ಕೆ ರಂಗಸ್ತಾಮಿ ಡಿ, ಶಿವಣ್ಣ, ಉಮೇಶ್‌, ಮೂರ್ತಿ 
ಬಿ. ಶಿವಶಂಕರ್‌, ಚಂದಮೌಳ, ಸಿದ್ದರಾಮು. ದುಂಡಯ್ಯ, ಸುರೇಶ್‌, ಕಾರ್ತಿಕ್‌, ಮಂಗಳೂರು 
ವಿಶ್ವವಿದ್ಯಾನಿಲಯದ ನಂದೀಶ್‌ ಮತ್ತು ವೆಂಕಟಾಚಲ, ಕೆಂಪರಾಮು ಎಸ್‌., ವಿಶೇಷವಾಗಿ ಸಹಾಯಕ 
ಗಂಥಪಾಲಕರಾದ ಲೋಕೇಶ ಎಂ; ಸಂಶೋಧನಾ ವಿದ್ವಾರ್ಥಿಗಳಾದ ಅರುಣಕುಮಾರ್‌ ಬಿ, 
ರಾಜಶೇಖರ್‌ ಎಸ್‌.ಸಿ, ಹರೀಶ್‌ ಮೊದಲಾದವರು, ಪತ್ಥಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ 
ನೀಡಿದ ಎಲ್ಲರಿಗೂ ನನ್ನ ಅನಂತ ಪಹೃತೂರ್ವಕ ವಂದನೆಗಳು. ಈ ಸಂದರ್ಭದಲ್ಲಿ ನನ್ನೊಂದಿಗೆ 
ಅನ್ಯೋನ್ಯತೆಯಿಂದ ಸಹಕರಿಸಿ ನನ್ನ ಸಂಶೋಧನಾ ಕಾರ್ಯವನ್ನು ಯಶಸ್ಥಿಯಾಗಿ ಮುಗಿಸಲು ಸ್ಪೂರ್ತಿ 


ನೀಡಿದ ನನ್ನ ಧರ್ಮಪತ್ಸಿ ಶ್ರೀಮತಿ ಯಶೋಧ ಎಂ. ಎಂ; ಪುತ್ತ ರಾಹುಲ್‌ ರವರಿಗೆ ನನ್ನ ನೆನಕೆಗಳು. 


ರಂಗಸ್ತಾಮಿ 


ಪರಿವಿಡಿ 

ಅಧ್ಯಾಯ-1 

ಅಧ್ಯಯನದ ಪ್ರಸ್ತಾವನೆ 

ಅಧ್ಯಯನದ ಸ್ವರೂಪ, ವ್ಯಾಪ್ತಿ ಉದ್ದೇಶ ಮತ್ತು ಅಧ್ಯಯನದ ವಿಧಾನ / 1-28 
ಅಧ್ಯಾಯ-2 

ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಅಧಿಕಾರ ಸ್ಥಾಪನೆ, ವಿಸ್ತರಣೆ ಮತ್ತು ಆಡಳಿತ ಪದ್ಧತಿ / 29-47 

ಅಧ್ಯಾಯ-3 

ಲ್ಲೇ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಆರ್ಥಿಕ ಪರಿಸ್ಥಿತಿ / 48-70 
ಅಧ್ಯಾಯ-4 

ಲ್ಲೇ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಧಾರ್ಮಿಕ ಆಚರಣೆಗಳು / 71-84 
ಅಧ್ಯಾಯ-5 

“ೇ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಸಾಮಾಜಿಕ ಪರಿಸ್ಥಿತಿಗಳು / 85-112 
ಅಧ್ಯಾಯ-6 

ಈ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಲೆ, ವಾಸ್ತುಶಿಲ್ಪ ಮತ್ತು ಪ್ರಮುಖ ದೇವಾಲಯಗಳು/ 113-197 
ಅಧ್ಯಾಯ-7 

ಳೇ ಉಪಸಂಹಾರ / 198-205 
ಅನುಬಂಧ 


ಈ ಪರಾಮರ್ಶನ ಗ್ರಂಥಗಳು / 206-220 
ಈ ಭೂಪಟಗಳು / 221-223 
ಈ ಛಾಯಾಚಿತ್ರಗಳು/ 224-259 


ಅಧ್ಯಾಯ-1 
ಅಧ್ಯಯನದ ಪ್ರಸ್ತಾವನೆ 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವವು ದಕ್ಷಿಣ 
ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಹಾಗೂ ಕರ್ನಾಟಕದ ಇತಿಹಾಸದಲ್ಲಿ ವಿಶೇಷ 
ಅಧ್ಯಾಯವಾಗಿದೆ. ಪ್ರಾರಂಭದಲ್ಲಿ ತಮಿಳುನಾಡಿನ ತೊಂಡಮಂಡಲಂಗೆ ಸೀಮಿತವಾಗಿದ್ದ 
ಚೋಳರು ಕಾಲಕಮೇಣ ದಕ್ಷಿಣ ಭಾರತದಾದ್ಯಂತ ತಮ್ಮ ಸಾರ್ವಭೌಮತ್ತವನ್ನು ಸ್ಥಾಪಿಸುವುದರಲ್ಲಿ 
ಯಶಸ್ವಿಯಾದರು. ತಮಿಳುನಾಡು, ಕರ್ನಾಟಕ, ಆಂಧ್ರ ಮೊದಲಾದ ಪ್ರದೇಶಗಳಲ್ಲದೆ ಉತ್ತರ 
ಭಾರತದ ಮೇಲೂ ಯಶಸ್ವಿ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿದರು. ಸಿಲೋನ್‌ ಹಾಗೂ 
ಆಗ್ನೇಯ ಏಷ್ಯಾ ರಾಷ್ಟಗಳ ಮೇಲೂ ಅಧಿಕಾರ ಸ್ಥಾಪಿಸಿದ ಚೋಳರು ತಮ್ಮ ವಿಶಿಷ್ಟ ಸಾಂಸ್ಕೃತಿಕ 
ಪ್ರಭಾವದ ಹೆಜ್ಜೆಯ ಗುರುತುಗಳನ್ನು ಶಾಶ್ವತವಾಗಿ ಬಿಟ್ಟುಹೋಗಿದ್ದಾರೆ. ಈ ಚಾರಿತ್ರಿಕ 
ಹಿನ್ನೆಲೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರು ಸ್ಥಾಪಿಸಿದ ಅಧಿಕಾರವು ರಾಜಕೀಯ, ಆಡಳಿತ, 
ಆರ್ಥಿಕ, ಧರ್ಮ, ಸಮಾಜ, ಕಲೆ, ವಾಸ್ತುಶಿಲ್ಲ ಭಾಷೆ, ಸಾಹಿತ್ಯ ಹಾಗೂ ಜನಜೀವನದ ವಿವಿಧ 
ಕ್ಷೇತಗಳ ಮೇಲೆ ಅಪಾರ ಪ್ರಭಾವ ಬೀರಿರುವುದಕ್ಕೆ ಚೋಳರ ಶಾಸನಗಳು ಮತ್ತು ಸ್ಮಾರಕಗಳು 
ಪ್ರಮುಖ ಆಧಾರಗಳಾಗಿವೆ. 


ಚೋಳ ಸಂತತಿಯು ಕರಿಕಾಲ ಚೋಳನಿಂದ ಆರಂಭವಾಗಿ, ಈ ಸಂತತಿಯ ಪ್ರಮುಖ 
ಅರಸರಾದ ಒಂದನೆ ರಾಜರಾಜಚಜೋಳ, ಒಂದನೆ ರಾಜೇಂದಚೋಳ, ಕುಲೋತ್ತುಂಗಚೋಳ 
ಮೊದಲಾದವರ ಕಾಲದಲ್ಲಿ ವಿಶಾಲ ಚೋಳ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿತು. ಒಂದನೆ 
ರಾಜರಾಜಚೋಳನ ಕಾಲದಲ್ಲಿ ಕರ್ನಾಟಕದ ದಕ್ಷಿಣ ಭಾಗ ವಿಶೇಷವಾಗಿ ಗಂಗವಾಡಿಯನ್ನು 
ಆಕ್ರಮಿಸಿಕೊಳ್ಳುವುದರೊಂದಿಗೆ ಚೋಳರ ಆಳ್ಗಿಕೆಯು ಆರಂಭವಾಯಿತು. ಮುಂದೆ ಒಂದನೆ 
ರಾಜರಾಜಚೋಳನ ಮಗ ಹಾಗೂ ಉತ್ತಾರಾಧಿಕಾರಿ ಒಂದನೆ ರಾಜೇಂದ್ರ ಚೋಳನ ಕಾಲದಲ್ಲಿ 
ಉತ್ತುಂಗ ಶಿಖರಕ್ಕೇರಿತು. ಗಂಗವಾಡಿ ರಾಜರಾಜಪುರಂ ಎಂದು ಮರುನಾಮಕರಣಗೊಂಡರೆ, 
ಮುದಿಕೊಂಡ ಚೋಳಮಂಡಲಂನಲ್ಲಿ ಚೋಳರ ರಾಜಪ್ರತಿನಿಧಿಗಳು ಆಡಳಿತ ನಡೆಸಲಾರಂಭಿಸಿದರು. 
ಇದು ಸಹಜವಾಗಿ ತಮಿಳುನಾಡಿನ ಚೋಳರಿಗೂ ಕರ್ನಾಟಕದ ಪ್ರಮುಖ ರಾಜಕೀಯ 
ಸಂತತಿಗಳಾದ ತಲಕಾಡಿನ ಗಂಗರು, ಮಾನ್ಯಖೇಟದ ರಾಷ್ಟಕೂಟರು, ಕಲ್ಯಾಣಿ ಚಾಲುಕ್ಕರು 
ಹಾಗೂ ಮುಂದೆ ದ್ಲಾರಸಮುದದ ಹೊಯ್ದಳರ ನಡುವಣ ಸತತ ಸಂಘರ್ಷಗಳಿಗೆ 


ಬುನಾದಿಯಾಯಿತು. ಚೋಳರ ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆ ದಕ್ಷಿಣ ಭಾರತದಲ್ಲಿ 


ರಾಜಕೀಯ ಕಈರ್ಶೆಗೆ ಕಾರಣವಾಯಿತು. 


ಅಧ್ಯಯನದ ಸ್ಪರೂಪ : ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ 
ಅನೇಕ ರಾಜಮನೆತನಗಳ ಅಧ್ಯಯನವು ಇತಿಹಾಸಕಾರರ ಆಸಕ್ತಿಯ ವಿಷಯಗಳಾಗಿವೆ. 
ವಿವಿಧ ರಾಜಮನೆತನಗಳ ರಾಜಕೀಯ ಹಾಗೂ ಆಡಳಿತಕ್ಕೆ ಸಂಬಂಧಿಸಿದಂತೆ ವಿದ್ವಾಂಸರು 
ಹೆಚ್ಚಿನ ಆದ್ಯತೆ ನೀಡಿದರು. ಆದರೆ ರಾಜಕೀಯ ಅಂಶಗಳ ಜೊತೆಗೆ ಸಾಂಸ್ಕೃತಿಕ ಪ್ರಭಾವವನ್ನು 
ಕುರಿತು ಹೆಚ್ಚಿನ ಅಧ್ಯಯನವು ನಡೆದಿಲ್ಲವೆಂದೇ ಹೇಳಬಹುದು. ವಿವಿಧ ರಾಜಮನೆತನಗಳು 
ಕೆಲವು ನಿರ್ಧಿಷ್ಟ ಸ್ಥಳೆಗಳಲ್ಲಿ ಆಚರಣೆಗೆ ತಂದು ಬಿಟ್ಟುಹೋಗಿರುವ ಕೆಲವು ವಿಶಿಷ್ಟ ಸಾಂಸ್ಕೃತಿಕ 
ಪ್ರಕಾರಗಳನ್ನು ಅಧ್ಯಯನಕ್ಕೆ ಒಳಪಡಿಸುವ ಮೂಲಕ ದಕ್ಷಿಣ ಭಾರತದ ವೈವಿದ್ಯಮಯ 
ಸಾಂಸ್ಕೃಶಿಕ ಇತಿಹಾಸವನ್ನು ಗುರುತಿಸಬಹುದು. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ ಪ್ರಮುಖ 
ರಾಜಕೀಯ  ಶಕ್ತಿಯಾಗಿದ್ದ ತಂಜಾವೂರಿನ ಚೋಳರು ಕರ್ನಾಟಕದಲ್ಲಿ ಅದರಲ್ಲೂ 
ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಹೊಂದಿದ್ದ ರಾಜಕೀಯ ಮತ್ತು ಸಾಂಸ್ಕೃತಿಕ 


ಪ್ರಭಾವವನ್ನು ಕುರಿತು ಅಧ್ಯಯನ ನಡೆಸಲು ತೀರ್ಮಾನಿಸಲಾಗಿದೆ. 


ಕರ್ನಾಟಕವನ್ನಾಳಿದ ದಕ್ಷಿಣ ಭಾರತದ ವಿವಿಧ ರಾಜಮನೆತನಗಳಲ್ಲಿ ಜೋಳ 
ಮನೆತನವು ಪ್ರಮುಖವಾಗಿದೆ. ಚೋಳರು  ಕ್ರಿಶ.10ನೇ ಶತಮಾನದಿಂದ 12ನೇ 
ಶತಮಾನದವರೆಗೂ ಉತ್ತರದಲ್ಲಿ ತುಂಗಭದ್ರ ನದಿಯಿಂದ ದಕ್ಷಿಣದಲ್ಲಿ 
ಕನ್ಯಾಕುಮಾರಿಯವರೆಗೂ ದಕ್ಷಿಣ ಭಾರತದಲ್ಲಿ ರಾಜಕೀಯವಾಗಿ ಆಡಳಿತ ನಡೆಸಿರುವುದು 
ತಿಳಿದುಬರುತ್ತದೆ. ಕ್ರಿಶ.9ನೇ ಶತಮಾನದ ಕೊನೆಯ ಭಾಗದಲ್ಲಿ ಕರ್ನಾಟಕದ ವಿವಿಧ 
ಭಾಗಗಳನ್ನು ಅಂದರೆ ಇಂದಿನ ತಮಿಳುನಾಡಿಗೆ ಹೊಂದಿಕೊಂಡಂತೆ ಇರುವ ಮೈಸೂರು, 
ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು, ಕೋಲಾರ, ತುಮಕೂರು, ಹಾಸನ, 
ಚಿಕ್ಕಮಗಳೂರು, ಕೊಡಗು ಮೊದಲಾದ ಜಿಲ್ಲೆಗಳನ್ನು ಚೋಳ ಚಕ್ರವರ್ತಿ ಒಂದನೆ 
ರಾಜರಾಜಚೋಳನು ಆಕ್ರಮಿಸಿಕೊಂಡನು. ಈ ಭಾಗಗಳು ದಕ್ಷಿಣ ಕರ್ನಾಟಕದ ಅಂದಿನ 
ಗಂಗವಾಡಿ 96000 ಪ್ರಾಂತ್ಯ ನೊಳಂ೦ಬವಾಡಿ 32000 ಪ್ರಾಂತ್ಯಗಳಿಗೆ ಸೇರಿದ್ದವು. ಅಂದರೆ 
ಗಂಗವಾಡಿಯನ್ನು ಗಂಗರು. ನೊಳಂಬವಾಡಿಯನ್ನು ನೊಳಂಬರು ರಾಜಕೀಯವಾಗಿ ಆಳ್ಗಿಕೆ 
ನಡೆಸುತ್ತಿದ್ದರು.' 


ಕ್ರಿಶ. 985 ರಿಂದ 1116ರವರೆಗೆ ಸುಮಾರು 130 ವರ್ಷಗಳ ಕಾಲ ತಂಜಾವೂರಿನ 
ಚೋಳರು ದಕ್ಷಿಣ ಕರ್ನಾಟಕದ ಭಾಗಗಳ ಮೇಲೆ ರಾಜಕೀಯವಾಗಿ ಅಧಿಕಾರ ಸ್ಥಾಪಿಸಿ, ಈ 


2 


ಭಾಗದಲ್ಲಿ ತಮಿಳು ಸಂಸ್ಕೃತಿಯು ಆಳವಾಗಿ ಬೇರೂರುವಂತೆ ಮಾಡಿದರು. ಆದರೆ 
ಕ್ರಿ.ಶ.1116 ರಲ್ಲಿ ಹೊಯ್ದಳರ ಪ್ರಖ್ಯಾತ ದೊರೆ ವಿಷ್ಣುವರ್ಧನನು ಚೋಳರ ರಾಜಪ್ರತಿನಿದಿಗಳ 
ನೇರವಾಗಿ ಯುದ್ಧದಲ್ಲಿ ಸೋಲಿಸಿ, ಗಂಗವಾಡಿ ಮತ್ತು ನೊಳಂಬವಾಡಿಗಳಿಂದ ತಂಜಾವೂರಿನ 
ಚೋಳರು ಸಂಪೂರ್ಣವಾಗಿ ಕಾಲ್ತೆಗೆಯುವಂತೆ ಮಾಡಿರುವುದರಲ್ಲಿ ಯಶಸ್ವಿಯಾದನು. 
ದಕ್ಷಿಣ ಕರ್ನಾಟಕದಲ್ಲಿ ಒಂದು ಶತಮಾನಕ್ಕೂ ಅಧಿಕ ಕಾಲ ಚೋಳರ ರಾಜಕೀಯ ಮತ್ತು 
ಸಾಂಸ್ಕೃತಿಕ ಪ್ರಭಾವ ಈ ಭಾಗದಲ್ಲಿ ಪ್ರಬಲವಾಗಿ ಇದ್ದುದರಿಂದ ಕರ್ನಾಟಕದ ಸಂಸ್ಕೃತಿಯು 
ತಮಿಳು ಸಂಸ್ಕೃತಿಯಿಂದ ಬಹಳಷ್ಟು ಪ್ರಭಾವಿತವಾಯಿತು. ದಕ್ಷಿಣ ಕರ್ನಾಟಕ ಭಾಗಗಳಲ್ಲಿ 
ತಮಿಳುನಾಡಿನ ದ್ರಾವಿಡ ವಾಸ್ತುಶಿಲ್ಪ ಪರಂಪರೆಯು ತನ್ನ ಪ್ರಭಾವವನ್ನು ಗಾಢವಾಗಿ ಬೀರಿತು. 
ಇದರ ಫಲವಾಗಿ ತಮಿಳು ದ್ರಾವಿಡ ಶೈಲಿಯ ಅನೇಕ ದೇವಾಲಯಗಳು ನಿರ್ಮಾಣವಾದವು. 
ಸುಂದರವಾದ, ಸುಸ್ಥಿತಿಯಲ್ಲಿರುವ ದೇವಾಲಯಗಳು, ಅಲ್ಲಸ್ಪಲ್ಪ ಭಗ್ಗವಾಗಿರುವ 
ದೇವಾಲಯಗಳು, ಸಂಪೂರ್ಣವಾಗಿ ಭಗ್ಗವಾಗಿರುವ ದೇವಾಲಯಗಳು ಇಂದಿಗೂ ದಕ್ಷಿಣ 
ಕರ್ನಾಟಕದ ಕೋಲಾರ ಜಿಲ್ಲೆಯಿಂದ ಹಿಡಿದು ಮೈಸೂರು, ಚಾಮರಾಜನಗರ, ಮಂಡ್ಯ, 
ತುಮಕೂರು, ಹಾಸನ ಬೆಂಗಳೂರು, ಚಿಕ್ಕಮಗಳೂರು ಮೊದಲಾದ ಭಾಗಗಳಲ್ಲಿ 
ಕಾಣಬರುತ್ತವೆ. ದೇವಾಲಯಗಳಲ್ಲಿ ಶಾಸನ ಉಲ್ಲೇಖಗಳು ಸಹ ಕಂಡುಬರುತ್ತದೆ. 


ತಮಿಳುನಾಡಿನಲ್ಲಿ ಪಲ್ಲವರ ನಂತರ ಪ್ರವರ್ಧಮಾನಕ್ಕೆ ಬಂದ ಚೋಳರು 
ಮೊದಲನೆಯ ರಾಜರಾಜ ಚೋಳ, ರಾಜೇಂದ್ರ ಚೋಳ ಮತ್ತು ಕುಲೋತ್ತುಂಗ ಚೋಳ 
ಇವರ ಕಾಲದಲ್ಲಿ ರಾಜಕೀಯವಾಗಿ ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿದ್ದರು. 
ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಕರ್ನಾಟಕದ ದಕ್ಷಿಣ ಭಾಗಗಳು ಮತ್ತು ಸಿಂಹಳ 
ದ್ವೀಪದಲ್ಲಿಯೂ ಕೂಡ ಚೋಳರ ಕಾಲದ ಹಲವಾರು ಶಾಸನಗಳು, ದೇವಾಲಯಗಳು 
ಬಸದಿಗಳು, ವೀರಗಲ್ಲುಗಳು, ಬಿಡಿಶಿಲ್ಲಗಳು, ಕಂಚಿನ ಶಿಲಗಳು ಮತ್ತು ಕೆರೆಕಟ್ಟೆಗಳು 
ಕಂಡುಬರುತ್ತವೆ. ಚೋಳರ ಕಾಲದ ಇತಿಹಾಸದ ದ್ಯೋತಕವಾಗಿ ಕಲಾ ಸ್ಮಾರಕಗಳು ಇಂದಿಗೂ 


ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಉಳಿದುಕೊಂಡು ಬಂದಿವೆ. 


ಪ್ರಾಚೀನ ಕಾಲದಿಂದಲೂ ರಾಜ್ಯವ್ಯವಸ್ಥೆ ಅಲ್ಲದೆ ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರೀಕೃತ 


ಭುತ್ತಕ್ಕಿಂತ ವಿಕೇಂದ್ರಿಕೃತ ಪ್ರಭುತ್ನಕ್ಕೆ ಹೆಚ್ಚು ಪಾಶಸ್ಮ ,ವಿತು. ಚೋಳರ ಕಾಲದ ರಾಜರು 
ರುಸ [ವಡೆ ಜ ವಾ್‌ ದ್ರಿ ೨ 


(el (EL 


ಜಾ ಕಲ್ಯಾಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದರು. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ದಕ್ಷಿಣ 
ಭಾರತದ ಪ್ರಮುಖ ರಾಜಕೀಯ ಶಕ್ತಿಯಾದ ಚೋಳರು, ಕ್ರ.ಶ.10 ರಿಂದ 13ನೇ ಶತಮಾನದ 


ಮದ್ಯಭಾಗದವರೆಗೂ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಹೊಂದಿದ್ದ ರಾಜಕೀಯ ಮತ್ತು 
ಸಾಂಸ್ಕೃತಿಕ ಪ್ರಭಾವವನ್ನು ಕುರಿತು ಅಧ್ಯಯನ ನಡೆಸಲಾಗಿದೆ. 


ಅಧ್ಯಯನದ ವ್ಯಾಪ್ತಿ : ಈ ಮಹಾಪ್ರಬಂಧದ ಅಧ್ಯಯನದ ವ್ಯಾಪ್ತಿಯು ವಿಸ್ತಾರವಾಗಿದೆ, 
“ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವ” ಎಂಬ 
ವಿಷಯಕ್ಕೆ ಶೀರ್ಷಿಕೆಗೆ ಅನುಗುಣವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು 
ಸಾಂಸ್ಕೃತಿಕ ಪ್ರಭಾವವು ದಕ್ಷಿಣ ಭಾರತದ ಇತಿಹಾಸದ ಹಿನ್ನೆಲೆಯನ್ನು ಗುರುತಿಸಲಾಗಿದೆ. 
ಪ್ರಾರಂಭದಲ್ಲಿ ತಮಿಳುನಾಡಿನ ತೊಂಡಮಂಡಲಂಗೆ ಸೀಮಿತವಾಗಿದ್ದ ಚೋಳರು ಕಾಲಕ್ರಮೇಣ 
ದಕ್ಷಿಣ ಭಾರತದಾದ್ಯಂತ ತಮ್ಮ ಸಾರ್ವಭೌಮತ್ನವನ್ನು ಸ್ಥಾಪಿಸುವುದರಲ್ಲಿ ಯಶಸ್ವಿಯಾದರು. 
ತಮಿಳುನಾಡು, ಕರ್ನಾಟಕ, ಆಂಧ್ರ ಮೊದಲಾದ ಪ್ರದೇಶಗಳಲ್ಲದೆ ಉತ್ತರ ಭಾರತದ ಮೇಲೂ 
ಯಶಸ್ವಿ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿದರು. ಸಿಲೋನ್‌ ಹಾಗೂ ಆಗ್ನೇಯ ಏಷ್ಯಾ 
ರಾಷ್ಟ್ರಗಳ ಮೇಲೂ ಅಧಿಕಾರ ಸ್ಥಾಪಿಸಿದ ಚೋಳರು ತಮ್ಮ ವಶಿಷ್ಟ ಸಾಂಸ್ಕೃತಿಕ ಪ್ರಭಾವದ 
ಹೆಜ್ಜೆಯ ಗುರುತನ್ನು ಶಾಶ್ವತವಾಗಿ ಬಿಟ್ಟುಹೋಗಿದ್ದಾರೆ. ದಕ್ಷಿಣಂ ಕರ್ನಾಟಕದಲ್ಲಿ ಚೋಳರು 
ಸ್ಥಾಪಿಸಿದ ಅಧಿಕಾರವು ರಾಜಕೀಯ, ಆಡಳಿತ, ಆರ್ಥಿಕ, ಧರ್ಮ, ಸಮಾಜ, ಕಲೆ, ವಾಸ್ತು ಶಿಲ್ಪ, 
ಭಾಷೆ, ಸಾಹಿತ್ಯ ಹಾಗೂ ಜನಜೀವನದ ವಿವಿಧ ಕ್ಷೇತಗಳ ಮೇಲೆ ಅಪಾರ ಪ್ರಭಾವ 


ಬೀರಿರುವುದಕ್ಕೆ ಚೋಳರ ಶಾಸನಗಳು ಮತ್ತು ಸಾರಕಗಳು ಪ್ರಮುಖ ಆಧಾರಗಳಾಗಿವೆ. 


ಚೋಳರ ಸಾಮ್ರಾಜ್ಯಶಾಹಿ ಯುಗವು ಕರಿಕಾಲ ಜೋಳನಿಂದ ಆರಂಭವಾಗಿ, ಈ 
ಸಂತತಿಯ ಪ್ರಮುಖ ಅರಸರಾದ ಒಂದನೆ ರಾಜರಾಜಚೋಳ, ಒಂದನೇ ರಾಜೇಂದಯೋಳ, 
ಕುಲೋತ್ತುಂಗಚೋಳ ಮೊದಲಾದವರ ಕಾಲದಲ್ಲಿ ವಿಶಾಲ ಚೋಳ ಸಾಮ್ರಾಜ್ಯವಾಗಿ 
ಮಾರ್ಪಟ್ಟಿತು. ಒಂದನೆ ರಾಜರಾಜಚೋಳನ ಕಾಲದಲ್ಲಿ ಕರ್ನಾಟಕದ ದಕ್ಷಿಣ ಭಾಗ ವಿಶೇಷವಾಗಿ 
ಗಂಗವಾಡಿಯನ್ನು ಆಕ್ರಮಿಸಿಕೊಳ್ಳುವುದರೊಂದಿಗೆ ಆರಂಭವಾಯಿತು. ಮುಂದೆ ಒಂದನೆ 
ರಾಜರಾಜಚೋಳನ ಮಗ ಹಾಗೂ ಉತ್ತಾರಾಧಿಕಾರಿ ಒಂದನೆ ರಾಜೇಂದ್ರ ಚೋಳನ ಕಾಲದಲ್ಲಿ 
ಉತ್ತುಂಗ ಶಿಖರಕ್ಕೇರಿತು. ಗಂಗವಾಡಿ ರಾಜರಾಜಪುರಂ ಎಂದು ಮರು ನಾಮಕರಣಗೊಂಡರೆ, 
ಮುದಿಕೊಂಡ ಚೋಳಮಂಡಲಂನಲ್ಲಿ ಚೋಳ ರಾಜಪಶಿನಿಧಿಗಳು ಆಡಳಿತ ನಡೆಸಲಾರಂಭಿಸಿದರು. 
ಇದು ಸಹಜವಾಗಿ ತಮಿಳುನಾಡಿನ ಜಚೋಳರಿಗೂ ಕರ್ನಾಟಕದ ಪ್ರಮುಖ ರಾಜಕೀಯ 
ಸಂತತಿಗಳಾದ ತಲಕಾಡಿನ ಗಂಗರು, ಮಾನ್ಯಖೇಟದ ರಾಷ್ಟಕೂಟರು, ಕಲ್ಯಾಣಿ ಚಾಲುಕ್ಕರು 
ಹಾಗೂ ಮುಂದೆ ದ್ಲಾರಸಮುದದ ಹೊಯ್ದಳರ ನಡುವಣ ಸತತ ಸಂಘರ್ಷಗಳಿಗೆ 
ಬುನಾದಿಯಾಯಿತು. ಚೋಳರ ರಾಜಕೀಯ ಸಾರ್ವಭೌಮತ್ನದ ಸ್ಥಾಪನೆ ದಕ್ಷಿಣ ಭಾರತದ 


ರಾಜಕೀಯ ಕಈರ್ಶೆಗೆ ಕಾರಣವಾಯಿತು. ಈ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಕ್ರಿ.ಶ.1000 ದಿಂದ 1116 
ರವರೆಗೆ ಅಂದರೆ 1ನೇ ರಾಜರಾಜನಿಂದ ಆರಂಭಗೊಂಡ ಹೊಯ್ದಳರ ಅರಸ ಬಿಟ್ಟಿದೇವ 
ವಿಷ್ಣುವರ್ಧನನು ತಲಕಾಡನ್ನು ಕ್ರಿಶ.1116 ರಲ್ಲಿ ವಶಪಡಿಸಿಕೊಳ್ಳುವವರೆಗೂ 
ನಿಗದಿಪಡಿಸಿಕೊಳ್ಳಲಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಹಾಗೂ ಸಾಂಸ್ಕೃತಿಕ 
ಪ್ರಭಾವವನ್ನು ಕುರಿತ ಪ್ರಸ್ತುತ ಸಂಶೋಧನಾ ವಿಷಯವನ್ನು ಒಟ್ಟು 6 ಅಧ್ಯಾಯಗಳಾಗಿ 


ವಿಭಜಸಿಕೊಂಡು ಅಧ್ಯಯನ ನಡೆಸಲಾಗಿದೆ. 
ಅಧ್ಯಾಯ-1 
ನ ಅಧ್ಯಯನ ಪ್ರಸ್ತಾವನೆ 


0 ಅಧ್ಯಯನದ ಸ್ಪರೂಪ, ಅಧ್ಯಯನದ ವ್ಯಾಪ್ತಿ, ಅಧ್ಯಯನದ ಉದ್ದೇಶ, ಅಧ್ಯಯನದ 


ವಿಧಾನ (ಸಂಶೋಧನಾ ಮಾರ್ಗ) 
ಳೀ ಅಧ್ಯಾಯ-2 


ಲ್ಲೇ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಅಧಿಕಾರ ಸ್ಥಾಪನೆ, ವಿಸ್ತರಣೆ ಮತ್ತು ಆಡಳಿತ ಪದ್ಧತಿ 
ಅಧ್ಯಾಯ-3 
ಲ್ಲೇ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಆರ್ಥಿಕ ಪರಿಸ್ಥಿತಿ 
ಅಧ್ಯಾಯ-4 
ಲ್ಲೇ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಧಾರ್ಮಿಕ ಆಚರಣೆಗಳು 
ಅಧ್ಯಾಯ-5 
* ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಸಾಮಾಜಿಕ ಪರಿಸ್ಥಿತಿಗಳು 
ಅಧ್ಯಾಯ-6 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು 


-) 


ಮುಖ 


(€ 


ದೇವಾಲಯಗಳು 


ಅಧ್ಯಾಯ-7 
ಳೇ ಉಪಸಂಹಾರ 
ಅನುಬಂಧ 


ಈ ಪರಾಮರ್ಶನ ಗಂಥಗಳು 
ಈ ಭೂಪಟಗಳು 


ಈ ಛಾಯಾಚಿತ್ರಗಳು 


ಮೊದಲನೆಯ ಅಧ್ಯಾಯವು ಪೀಠಿಕೆಯಾಗಿದ್ದು ಅದರಲ್ಲಿ ಅಧ್ಯಯನದ ಸ್ವರೂಪ, 


ವ್ಯಾಪ್ತಿ, ಅಧ್ಯಯನದ ಉದ್ದೇಶ, ಅಧ್ಯಯನದ ಮಹತ್ವ ಸಂಶೋಧನೆಯಲ್ಲಿ 
ಅನುಸರಿಸಬಹುದಾದ ಇತಿಹಾಸ ಸಂಶೋಧನಾ ಮಾರ್ಗ, ದೊರಕುವ ಚಾರಿತಿಕ ಆಧಾರಗಳು, 
ಪ್ರಮುಖವಾಗಿ ಲಭ್ಯವಿರುವ ಕನ್ನಡ ಹಾಗೂ ಆಂಗ್ಲ ಭಾಷೆಗಳಲ್ಲಿರುವ ಸಾಹಿತ್ಯಾಧಾರಗಳ 


ವಿಮರ್ಶೆ ಮೊದಲಾದವುಗಳನ್ನು ಕುರಿತು ಚರ್ಚಿಸಲಾಗಿದೆ. 


ಎರಡನೆಯ ಅಧ್ಯಾಯವನ್ನು ಚೋಳರ ರಾಜಕೀಯ ಇತಿಹಾಸವನ್ನು ಕುರಿತು 
ಅಧ್ಯಯನ ಮಾಡಲು ನಿಗದಿಪಡಿಸಲಾಗಿದೆ. ಪ್ರಮುಖ ರಾಜಮಹಾರಾಜರ ರಾಜಕೀಯ 
ಸಾಧನೆಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಅಧಿಕಾರ ಸ್ಥಾಪನೆ, ಸಾಮ್ರಾಜ್ಯ 
ವಿಸರಣೆ ಮತ್ತು ಆಡಳಿತ ಪದ್ಧತಿಯನ್ನು ವಿವರಿಸಲಾಗಿದೆ. ದಕ್ಷಿಣ ಕರ್ನಾಟಕದ 
ಸಾರ್ವಭೌಮತ್ನಕ್ಟಾಗಿ ಚೋಳರು ಮತ್ತು ಸಮಕಾಲೀನ ರಾಜಮನೆತನಗಳ ನಡುವಣ ಸಂಘರ್ಷ 


ಹಾಗೂ ಸಮರಗಳನ್ನು ಕುರಿತು ಚರ್ಚಿಸಲಾಗಿದೆ. 


ಮೂರನೆಯ ಅಧ್ಯಾಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಆರ್ಥಿಕ 
ಪರಿಸ್ಥಿತಿ ಹಾಗೂ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಕೃಷಿ, ನೀರಾವರಿ ಸೌಲಭ್ಯ, ಭೂ 
ಹಿಡುವಳಿ, ಭೂ ಕಂದಾಯ, ಬೆಳೆ ಪದ್ಧತಿ, ರೈತರ ಸ್ಥಿತಿಗತಿಗಳು, ಕುಶಲ ಕರ್ಮಿಗಳು, 
ದೇಸಿಯ ಕಸುಬುದಾರರು, ವಾಣಿಜ್ಯ ವ್ಯಾಪಾರ, ನಾಣ್ಯ ಪದ್ಧತಿ ಮೊದಲಾದ 
ವಿಷಯಗಳನ್ನು ಮೌಲೀಕರಿಸಲಾಗಿದೆ. ಕರ್ನಾಟಕದ ಆರ್ಥಿಕ ನೀತಿಯನ್ನು ಸುಧಾರಿಸುವಲ್ಲಿ 
ಅವರು ನಿರ್ವಹಿಸಿದ ಪಾತ್ರ ಹಾಗೂ ಅವರ ಆರ್ಥಿಕ ಆದಾಯದ ಮೂಲಗಳ ಬಾಬ್ದು 


ಎಂಬಿತ್ಯಾದಿ ವಿಚಾರಗಳನ್ನು ಅಭ್ಯಾಸ ಮಾಡಲಾಗಿದೆ. 


ನಾಲ್ಕನೆಯ ಅಧ್ಯಾಯವು ಚೋಳರ ಕಾಲದ ಧಾರ್ಮಿಕ ಆಚರಣೆಗಳು, ರೂಢಿ- 
ಸಂಪ್ರದಾಯಗಳು, ವಿಧಿ-ವಿಧಾನಗಳು ಮುಂತಾದವುಗಳನ್ನು ವಿವರಿಸಲಾಗಿದೆ. ಪ್ರಧಾನವಾಗಿ 
ಚೋಳರು ಪ್ರತಿಪಾದಿಸಿದ ಶೈವ ಪಂಥದ ಬೆಳವಣಿಗೆ, ಅಗೇಸ್ಟೇಶ್ವರ ಉಪಾಸನೆ, ಇವುಗಳನ್ನು ಸಹ 


ಪರಿಶಿಲಿಸಲಾಗಿದೆ. 


ಐದನೆಯ ಅಧ್ಯಾಯದಲ್ಲಿ ಚೋಳರ ಕಾಲದಲ್ಲಿದ್ದ ದಕ್ಷಿಣ ಕರ್ನಾಟಕದಲ್ಲಿದ್ದ 
ಸಾಮಾಜಿಕ ಸ್ಥಿತಿಗತಿ ಮತ್ತು ಸಾಮಾಜಿಕ ಸಾಮರಸ್ಯಗಳ ಪರಿಸ್ಥಿತಿಯನ್ನು ಚರ್ಚಿಸಲಾಗಿದೆ. 


ಆರನೆಯ ಅಧ್ಯಾಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಲೆ ಮತ್ತು ವಾಸ್ತುಶಿಲ್ಪ 
ಉಗಮ, ಬೆಳವಣಿಗೆ ಹಾಗೂ ಪ್ರಮುಖ ದೇವಾಲಯಗಳನ್ನು ಕುರಿತು ಚರ್ಚಿಸಲಾಗಿದೆ. 
ಕರ್ನಾಟಕ ಹಾಗೂ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆಯ ಹಿನ್ನೆಲೆಯಲ್ಲಿ 
ಇಂದಿಗೂ ಆಸ್ತಿತ್ವದಲ್ಲಿರುವ ಚೋಳರ ಕಾಲದ ದೇವಾಲಯಗಳ ಛಾಯಚಿತ್ರಗಳನ್ನು 
ಸಂಗಹಿಸಿ ಅವುಗಳ ಸಾಂಸ್ಕೃತಿಕ ಮಹತ್ವವನ್ನು ಕುರಿತು ವಿವರಿಸಲಾಗಿದೆ. 


ಏಳನೆಯ ಅಧ್ಯಯನವು ಉಪಸಂಹಾರದ ರೂಪದಲ್ಲಿದ್ದು ಈ ಅಧ್ಯಾಯದಲ್ಲಿ ದಕ್ಷಿಣ 
ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವದ ಬಗ್ಗೆ ಸಮಗವಾಗಿ 
ಚರ್ಚಿಸಿ ಒಟ್ಟು ಅಧ್ಯಯನದಿಂದ ಹೊರಹೊಮ್ಮುವ ಫಲಿತಾಂಶವನ್ನು ಗುರುತಿಸಲಾಗಿದೆ. 


ಅಧ್ಯಯನದ ಉದ್ದೇಶ : ಚೋಳರ ರಾಜಕೀಯ ಇತಿಹಾಸವನ್ನು ಕುರಿತು ಇದುವರೆಗೂ ಹೆಚ್ಚಿನ 
ಅಧ್ಯಯನ ನಡೆಸಲಾಗಿದೆ. ಆದರೆ ಚೋಳರ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಹೆಚ್ಚಿನ 
ಸಂಶೋಧನೆಗಳು ನಡೆದಿಲ್ಲ. ಸಾಂಸ್ಕೃತಿಕ ಇತಿಹಾಸವೆಂದರೆ ಒಂದು ರಾಜಮನೆತನವು ಒಂದು 
ನಿಗದಿಪಡಿಸಿದ ಪ್ರದೇಶದಲ್ಲಿ ಜಾರಿಗೊಳಿಸಿದ ಆಡಳಿತ ವ್ಯವಸ್ಥೆಯಿಂದ ಅಲ್ಲಿ ಸಂಭವಿಸಿದ 
ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಜೀವನದ ಸಂಘಟನೆ, ಧಾರ್ಮಿಕ ವಿಶಿಷ್ಟ ಆಚರಣೆಗಳು, 
ಭಾಷೆ, ಸಾಹಿತ್ಯಗಳ ಮೇಲುಂಟಾದ ಪರಿಣಾಮ, ಕಲೆ ಮತ್ತು ವಾಸ್ತುಶಿಲಗಳ ವಿಕಾಸ ಒಟ್ಟಾರೆ 
ಸಮಗ್ರ ಜನರ ಜೀವನದ ಮೇಲೆ ಉಂಟಾದ ಬದಲಾವಣೆಗಳನ್ನು ಕುರಿತ ಅಧ್ಯಯನವಾಗಿದೆ. 
ಈ ಕೊರತೆಯನ್ನು ನೀಗಿಸುವ ಸಲುವಾಗಿ ಪ್ರಸ್ತುತ ಅಧ್ಯಯನವನ್ನು ಕೈಗೆತ್ತಿಕೊಳ್ಳಲಾಗಿದೆ. 


ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಮುಖ ರಾಜಮನೆತನಗಳಾದ ಶಾತವಾಹನರು, 
ಪಲ್ಲವರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಕರು, ಚೋಳರು, ರಾಷ್ಟ್ರಕೂಟರು. 


ಕಲ್ಯಾಣಿ ಚಾಲುಕ್ಕರು, ಹೊಯ್ದಳರು, ಯಾದವರು, ಕಾಕತೀಯರು, ವಿಜಯನಗರದ ಅರಸರು 


ಹಾಗೂ ಸ್ಥಳೀಯ ಪ್ರಭುಗಳು ತಮ್ಮ ರಾಜ್ಯವಿಸರಣೆ ಹಾಗೂ ಆರ್ಥಿಕ ಸಂಪನ್ಮೂಲಗಳ 
ಸಂಗ್ರಹಣೆಗಾಗಿ ಪರಸ್ಪರ ಕಾದಾಟಗಳನ್ನು ನಡೆಸಿದರ್ದು ದಕ್ಷಿಣ ಕರ್ನಾಟಕದ ಮೇಲೆ ತಮ್ಮ 
ಪ್ರಭುತ್ವವನ್ನು ಸ್ಥಾಪಿಸುವುದಕ್ಕಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ರಾಜಮಹಾರಾಜರು 
ಸತತವಾಗಿ ಯುದ್ದಗಳನ್ನು ನಡೆಸಿದರು. ಈ ಹಿನ್ನೆಲೆಯಲ್ಲಿ ಚೋಳರು ದಕ್ಷಿಣ ಕರ್ನಾಟಕದ 
ಮೇಲೆ ತಮ್ಮ ಅಧಿಕಾರ ಸ್ಥಾಪನೆ ಮಾಡಲು ಪ್ರಯತ್ನಿಸಿದರು. ಈ ಹಿನ್ನೆಲೆಯಲ್ಲಿ ಚೋಳರ 
ಅಧಿಕಾರ ಸ್ಥಾಪನೆಯನ್ನು ದಕ್ಷಿಣ ಕರ್ನಾಟಕದಲ್ಲಿ ಅವರ ರಾಜಕೀಯ ಮತ್ತು ಸಾಂಸ್ಕೃತಿಕ 


ಪ್ರಭಾವಗಳನ್ನು ಕುರಿತು ಪ್ರಸ್ತಕ ಅಧ್ಯಯನವನ್ನು ನಡೆಸಲು ಉದ್ದೇಶಿಸಲಾಗಿದೆ.' 
ಅಧ್ಯಯನದ ವಿಧಾನ (ಸಂಶೋಧನಾ ಮಾರ್ಗ) 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವ ಎಂಬ 


ಶೀರ್ಷಿಕೆಯಡಿಯಲ್ಲಿ ಪ್ರಸುತ ಸಂಶೋಧನೆಗೆ ಐತಿಹಾಸಿಕ ವಿಧಾನವನ್ನು 


po) 


ಆಳವಡಿಸಿಕೊಳ್ಳಲಾಗಿದೆ. ಮಹಾಪ್ರಬಂಧ ರಚನೆಗೆ ವಿವಿಧ ಮಾಹಿತಿಗಳನ್ನು ದಕ್ಷಿಣ 
ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಂಡುಬರುವ ಚೋಳರ ಕಾಲದ ಶಾಸನಗಳು, 
ದೇವಾಲಯಗಳು, ಶಿಲ್ಲಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲು ಮೊದಲಾದ ಪ್ರಾಕ್ತನ 
ಆಧಾರಗಳನ್ನು ಕ್ಷೇತ್ರಕಾರ್ಯ ಹಾಗೂ ತಜ್ಞ್ಜಠ ಬೇಟಿಯೊಂದಿಗೆ ತಯಾರಿಸಿಕೊಳ್ಳಲಾಗಿದೆ. 


ಪ್ರಕಟವಾಗಿರುವ ಕೃತಿಗಳು, ಹಲವಾರು ಲೇಖನಗಳು, ಸಂಶೋಧನಾ ಪ್ರಬಂಧಗಳು, 
ಬಿಡಿ ಲೇಖನಗಳನ್ನು ಸುವ್ಯವಸ್ಥಿತವಾಗಿ ಸಂಗಹಿಸಿ ಅವುಗಳೂಂದಿಗೆ ಆಕರ ಗ್ರಂಥಗಳ 
ಪಟ್ಟಿಯನ್ನು ತಯಾರಿಸಿಕೊಳ್ಳಲಾಗಿದೆ. ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ದೇವಾಲಯ 


[0 


ಸ್ನಾರಕಗಳ ಛಾಯಾಚಿತ್ರಗಳನ್ನು 


ಮೈಸೂರು ಆರ್ಕಿಯಾಲಜಿ ರಿರ್ಪೋರ್ಟ್ಸ್‌, ಗೆಜೆಟಿಯರ್‌ಗಳು, ನಿಯತಕಾಲಿಕೆಗಳು, 


ಮೊದಲಾದವುಗಳ ವರದಿಗಳನ್ನು ಸಹ ಸಂಗ್ರಹಿಸಿ ಅಧ್ಯಯನ ನಡೆಸಲಾಗಿದೆ. ಇವೆಲ್ಲವುಗಳ 


ಸಂಗಹಿಸಲಾಗಿದೆ. ಪ್ರಾಚ್ಯವಸ್ತು ಇಲಾಖೆಯ ವರದಿಗಳು, 


ಒಟ್ಟು ಆಧಾರದ ಮೇಲೆ ಚಾರಿತ್ರಿಕ ಸಂಶೋಧನಾ ಮಾರ್ಗದ ಸಿದ್ದಾಂತವನ್ನು ಅನುಸರಿಸಿ 
ಆಕರಗಳ ಸಂಗ್ರಹಣೆ, ವಿಷಯ ವಿಶ್ಲೇಷಣೆ, ನಿರೂಪಣೆ, ಜೋಡಣೆ ಮೊದಲಾದ ತತ್ನಗಳನ್ನು 


ಆಳವಡಿಸಿಕೊಂಡಿದೆ. 
ಈವರೆಗೆ ಚೋಳರ ಇತಿಹಾಸದ ಬಗೆಗೆ ನಡೆದಿರುವ ಅಧ್ಯಯನಗಳ ಸಮೀಕ್ಷೆ 


“ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ ಪ್ರಭಾವ” ವನ್ನು 
ಕುರಿತು ಸಮಗ್ರವಾದ ಅಧ್ಯಯನ ನಡೆದಿಲ್ಲ ಎಂದು ಹೇಳಬಹುದಾಗಿದೆ. ಆದರೆ ಬೇರೆ ಬೇರೆ 


8 


ವಿಚಾರಕ್ಕೆ ಪೂರಕವಾಗಿ ಅಧ್ಯಯನಗಳು ನಡೆದಿವೆ. ಈ ಕ್ಷೇತ್ರದ ಬಗ್ಗೆ ನೆರವು ನೀಡುವಂತಹ 
ಬಹಳ ಮಹತ್ವವಾದ ಅನೇಕ ಸಂಶೋಧನಾ ಕೃತಿಗಳು, ಲೇಖನಗಳು, ಕೆಲವು ಗಂಥಗಳು 
ಪರೋಕ್ಷವಾಗಿ ನನ್ನ ಅಧ್ಯಯನಕ್ಕೆ ಪೂರಕವಾಗಿ ಬಳಸಿಕೊಳ್ಳಲಾಗಿದೆ. ಕೆಲವು ಲೇಖನಗಳು 
ಬಿಡಿಯಾಗಿ ಪಕಟಗೊಂಡಿದೆ. ದೇವಾಲಯಗಳ ಕುರಿತು £ncylopedia of India Temple 
Architecture ಎ೦ಬ ಪುಸ್ತಕದಲ್ಲಿ ಕೆಲವೇ ಕೆಲವು ದೇವಾಲಯಗಳನ್ನು ಚರ್ಚಿಸಲಾಗಿದೆ. 
Mysore Archeological Reports (MAR) ನಲ್ಲಿ ಕೆಲವೊಂದು ದೇವಾಲಯಗಳ ಕುರಿತು 
ಶಾಸನಗಳನ್ನು ಕುರಿತಂತೆ ದಕ್ಷಿಣ ಕರ್ನಾಟಕವನ್ನು ಕುರಿತಂತೆ ಸಾಕಷ್ಟು ಪ್ರಮಾಣದಲ್ಲಿ 
ಅಧ್ಯಯನಗಳು ನಡೆದಿವೆ. ಈ ಭಾಗದ ಶಾಸನಗಳು ಎಫಿಗ್ರಾಫಿಯ ಕರ್ನಾಟಕ ಸಂಪುಟಗಳು 
ಹಾಗೂ South Indian Inscriptions and Annual Report of Indian Epigraphy Nಳಲ್ಲಿ 


ಪ್ರಕಟವಾಗಿದೆ. 


ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ ಹಾಸನ ಜಿಲ್ಲೆಯ ಇತಿಹಾಸ ಮತ್ತು 
ಪುರಾತತ್ವ, ತುಮಕೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, ಮಂಡ್ಯ ಜಿಲ್ಲೆಯ ಇತಿಹಾಸ 
ಮತ್ತು ಪುರಾತತ್ವ, ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, ಮುಂತಾ'ದ ಹಲವಾರು 
ಇತಿಹಾಸ ದರ್ಶನ ಗಂಥಗಳು ಕರ್ನಾಟಕ ರಾಜ್ಯ ಪುರಾತತ್ವ ಸಂಗ್ರಹಾಲಾಯ 
ಇಲಾಖೆಯಿಂದ ಪ್ರಕಟವಾಗಿದ್ದು ಈ ಕೃತಿಗಳಲ್ಲಿ ಕೆಲವೊಂದು ಚೋಳರ ಕಾಲದ ಬಗ್ಗೆ 
ಮಾಹಿತಿಗಳು ದೊರೆಯುತ್ತವೆ. ಹಾಗೆಯೇ ಈ ಭಾಗದ ಇತಿಹಾಸವನ್ನು ಕುರಿತಂತೆ ವಿವಿಧ 
ರಿತಿಯ ರಾಜಮನೆತನಗಳ ಅಧ್ಯಯನ ಮಾಡುವಾಗ ಕೇವಲ ಉಲ್ಲೇಖಗಳ ರೂಪದಲ್ಲಿ ಇಲ್ಲಿನ 
ದೇವಾಲಯಗಳು ಮತ್ತು ಶಾಸನಗಳನ್ನು ಕಾಣಬಹುದಾಗಿದೆ. ಶಾಸನಗಳು, ಸಾಹಿತ್ಯಾಕೃತಿಗಳು, 
ವಿದೇಶಿ ಪ್ರವಾಸಿಗರ ಬರವಣಿಗೆಗಳು, ದೇವಾಲಯಗಳು, ಶಿಲ್ಲಗಳು ಹಾಗೂ ಇನ್ನಿತರ 
ಆಕರಗಳ ಮೂಲಕ ಕಂಡುಬರುವ ವಿವಿಧ ದೇವಾಲಯಗಳ ಬಗೆಗೆ ವಿವಿಧ ರೀತಿಯ 
ಮಾಹಿತಿಯನ್ನು ತಿಳಿಸಿ ಕೊಡುವ ಅಧ್ಯಯನಗಳು ನಡೆದಿರುತ್ತವೆ. ಆದರೆ ಅವುಗಳು 
ಪಡೆದುಕೊಂಡಿರುವ ಭೌಗೋಳಿಕ ವ್ಯಾಪಿಗೆ ಒಳಗೊಂಡಿರುವ ಸಾಂಸ್ಕೃತಿಕ ಮಹತ್ತ್ವ 
ವಾಸ್ತುಶಿಲ್ಲ ಮೂರ್ತಿಶಿಲದ ವೈಶಿಷ್ಟ್ಯಗಳನ್ನು ಅನುಸರಿಸಿ ಚೋಳರ ಕಾಲಕ್ಕೆ ಸಂಬಂಧಪಟ್ಟಂತೆ 


ರಾಜಕೀಯ ಮತ್ತು ಸಂಸ್ಕೃತಿಯ ಪ್ರಭಾವವನ್ನು ಚರ್ಚಿಸಲಾಗಿದೆ." 


ಚೋಳರ ಕಾಲಕ್ಕೆ ಪೂರಕವಾಗಿ ಕೆ.ಎ.ನೀಲಕಂಠಶಾಸ್ತಿಗಳು The Cholas ow 
ಗಂಥವನ್ನು ರಚಿಸಿದ್ದಾರೆ. ಆರ್‌. ವಸಂತ ರವರು ಕರ್ನಾಟಕದಲ್ಲಿ ಚೋಳರ ದೇವಾಲಯಗಳು 
ಎಂಬ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಸ್ವಾಮಿನಾಥನ್‌ ಎಂಬುವವರು ಚೋಳರ ಕಾಲಕ್ಕೆ 


9 


ಸೇರಿದ ತಮಿಳು ಶಾಸನಗಳನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ. 
ಡಾ.ಎಂ.ಎಸ್‌.ಕೃಷ್ಣಮೂರ್ತಿರವರು ಚೋಳರ ದೇವಾಲಯಗಳನ್ನು ಕುರಿತು ಕೆಲವು ಬಿಡಿ 
ಲೇಖನಗಳನ್ನು ರಚಿಸಿದ್ದಾರೆ. ಎಸ್‌. ಆರ್‌. ಕೃಷ್ಣಮೂರ್ತಿರವರು ಎ ಸ್ಪಡಿ ಆನ್‌ ದ ಕಲ್ಪರಲ್‌ 
ಡೆವಲಪ್‌ಮೇಟ್ಸ್‌ ಇನ್‌ ದ ಚೋಳ ಪೀರೆಡ್‌ ಎಂಬ ಪುಸ್ತಕವನ್ನು ಅಣ್ಣಮಾಲೈ 
ಯೂನಿವ್ಲಿಟಿ, ಅಣ್ಣಾನಗರ್‌ನಲ್ಲಿ ಪ್ರಕಟಿಸಿದ್ದಾರೆ.” ಡಾ. ಬಿ.ಬಸವರಾಜು ತಗರಪುರ ರವರು 
ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಸೀಮಿತವಾದಂತೆ ಚೋಳರ ಕಾಲದ ವಾಸ್ತು 
ಮತ್ತು ಶಿಲ್ಪ ಕಲೆಯನ್ನು ಕುರಿತು ಗ್ರಂಥವನ್ನು ರಚಿಸಿದ್ದಾರೆ." ಆದಿತ್ಯ ಎಂಬ ಸಂಶೋಧಕರು 
ಕೋಲಾರ ಜಿಲ್ಲೆಯಲ್ಲಿ ಜೋಳರ ಕಾಲದ ಆಡಳಿತ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ." 
ಆದರೆ ದಕ್ಷಿಣ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಚೋಳರ ರಾಜಕೀಯ ಹಾಗೂ ಸಾಂಸ್ಕೃತಿಕ 
ಪ್ರಭಾವಕ್ಕೆ ಪೂರಕವಾಗಿ ಪರಿಪೂರ್ಣವಾದ ಹಾಗೂ ಸಮಗವಾದ ವಿಶೇಷ ಅಧ್ಯಯನವು 
ನಡೆದಿಲ್ಲವೆಂದೇ ಹೇಳಬಹುದು. ಆದುದರಿಂದ ಚೋಳರ ಕಾಲದ ರಾಜಕೀಯ ವ್ಯವಸ್ಥೆ ಮತ್ತು 
ಸಂಸ್ಕೃತಿಗೆ ಸಂಬಂಧಿಸಿದಂತೆ ಒಂದು ಪರಿಪೂರ್ಣವಾದ ಚಿತ್ರಣವನ್ನು ನೀಡುವುದೇ ಈ 


ಸಂಶೋಧನೆಯ ಮೂಲ ಉದ್ದೇಶವಾಗಿದೆ. 


ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಡಾ.ಎಂ.ವಿ.ಕೃಷ್ಣರಾವ್‌ ಮತ್ತು 
ಪ್ರೊ.ಬಿ.ಷೇಕ್‌ಅಲಿ ರವರು ತಲಕಾಡಿನ ಗಂಗರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅನೇಕ 
ವಿಚಾರಗಳನ್ನು ದಾಖಲಿಸಿದ್ದಾರೆ. ಅದರಲ್ಲಿ ಚೋಳರ ಆಡಳಿತದ ವಿಚಾರವು ಸಹ ಅಲ್ಲಲ್ಲಿ 
ಕಂಡುಬರುತ್ತದೆ. ಈ ಕೃತಿಯಲ್ಲಿ ಗಂಗರ ಉಗಮ ಮತ್ತು ಬೆಳವಣಿಗೆಯನ್ನು ಕುರಿತಂತೆ 
ಅಂದಿನ ಕಾಲದ ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು 
ಚರ್ಚಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಚೋಳರ ಆಡಳಿತ ಹಾಗೂ 


ವಾಸ್ತು ಶಿಲವನ್ನು ಚರ್ಚಿಸಿದ್ದಾರೆ. 


ತಲಕಾಡಿನ ಗಂಗರು ಹಾಗೂ ಚೋಳರ ಆಡಳಿತವು ದಕ್ಷಿಣ ಕರ್ನಾಟಕ ಭಾಗದಲ್ಲಿ 
ಅಸಿತ್ಸದಲ್ಲಿದ್ದುದರಿಂದ ಅವರ ಆಕ್ರಮಣ ಪೂರ್ವದ ಇತಿಹಾಸವನ್ನು ಸೂಚ್ಯವಾಗಿ 
ಚರ್ಚಿಸಿದ್ದಾರೆ. ಡಾ. ಕೆ. ವಿ. ರಮೇಶ್‌ ರವರು ಶಾಸನಗಳನ್ನು ಕುರಿತು ಗಂಥವನ್ನು 
ಹೊರತಂದಿದ್ದಾರೆ. ಆದರೆ ಚೋಳರ ಶಾಸನಗಳನ್ನೇ ಕುರಿತು ಅದರಲ್ಲೂ ಕರ್ನಾಟಕದ ದಕ್ಷಿಣ 
ಭಾಗದಲ್ಲಿ ಕಂಡುಬರುವ ಚೋಳರ ಶಾಸನಗಳ ಸಮಗವಾದ ಮಾಹಿತಿಯುಳ್ಳ ಗ್ರಂಥ 


ಇದುವರೆವಿಗೂ ಸಹ ಪ್ರಕಟವಾಗಿಲ್ಲ. ಆದರೆ ದಕ್ಷಿಣ ಕರ್ನಾಟಕ ಭಾಗದ ಎಲ್ಲಾ ಶಾಸನಗಳು 


10 


ವಿವಿಧ ಎಫಿಗ್ರಾಫಿಯ ಕರ್ನಾಟಕ ಸಂಪುಟಗಳಲ್ಲಿ ಹಾಗೂ ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್ಪ; 


ಮುಂತಾದ ಗಂಥಗಳಲ್ಲಿ ಬಿಡಿಬಿಡಿಯಾಗಿ ಶಾಸನಗಳು ವರದಿಯಾಗಿವೆ. 


ಮೈಕಲ್‌ ಮೈ ಸ್ಪಾರ್‌ ಮತ್ತು ಎಂ ಎ. ದಾಕಿಯವರು ಸಂಪಾದಿಸಿದ 
ಎನ್‌ಸೈಕ್ಲೋಪೀಡಿಯಾ ಆಫ್‌ ಇಂಡಿಯನ್‌ ಟೆಂಪಲ್‌ ಆರ್ಕಿಟೆಕ್ಟರ್‌ ಎಂಬ ಗಂಥದಲ್ಲಿ ದಕ್ಷಿಣ 
ಭಾರತದ ದೇವಾಲಯಗಳಿಗೆ ಸಂಬಂಧಿಸಿದ ದೇವಾಲಯಗಳು ಮತ್ತು ಗಂಗರ ಹಾಗೂ 
ಚೋಳರ ದೇವಾಲಯಗಳನ್ನು ಕುರಿತು ಕಿರು ಪರಿಚಯವನ್ನು ಮಾಡಲಾಗಿದೆ. 


ಡಾ. ದೇವರ ಕೊಂಡಾರೆಡ್ಡಿ ರವರು “ತಲಕಾಡಿನ ಗಂಗರ ದೇವಾಲಯಗಳು ಒಂದು 
ಅಧ್ಯಯನ” ಎಂಬ ಕೃತಿಯನ್ನು ರಚಿಸಿದ್ದಾರೆ. ಈ ಕೃತಿಯಲ್ಲಿ ಗಂಗರ ಸಾಂಸ್ಕೃತಿಕ 
ಚಟುವಟಿಕೆಗಳನ್ನು ಕುರಿತು ಚರ್ಚಿಸಿರುತ್ತಾರೆ. ಈ ಗಂಥದಲ್ಲಿ ಚೋಳರ ಕಾಲಕ್ಕೆ ಸೇರಿದ 
ಅನೇಕ ಮಾಹಿತಿಗಳನ್ನು ಗುರುತಿಸಬಹುದಾಗಿದೆ. ಅವರು ರಚಿಸಿರುವ ಈ ಗಂಥದಲ್ಲಿ 
ಚೋಳರ ಕಾಲಕ್ಕೆ ಸೇರಿದ ದೇವಾಲಯಗಳ ಸೂಕ್ತ ಪರಿಚಯವನ್ನು ಮಾಡಿದ್ದಾರೆ. 


ಎಸ್‌.ಕೆ. ರಾಮಚಂದ್ರ ರಾವ್‌ರವರು ಭಾರತದ ದೇವಾಲಯಗಳ ನೆಲೆ, ಹಿನ್ನೆಲೆ 
(1980) ಎಂಬ ಕೃತಿಯಲ್ಲಿ ದೇವಾಲಯಗಳ ಉಗಮ, ಮತ್ತು ಬೆಳವಣಿಗೆಯ ಬಗ್ಗೆ 
ತಿಳಿಸಿದ್ದಾರೆ. ಈ ಗಂಥ ಬಹುಮುಖಿ ಸಂಸ್ಕೃತಿಯುಳ್ಳ ಗ್ರಂಥವಾಗಿದೆ. ವಿವಿಧ ಪ್ರಮುಖ 
ಧರ್ಮಗಳನ್ನು ಕುರಿತು ವಿಶೇಷವಾಗಿ ಮೂರ್ತಿ ಶಿಲ್ಪ ಕಲೆಯ ಬಗ್ಗೆ ತಮ್ಮ ಗಂಥದಲ್ಲಿ 
ತಿಳಿಸಿದ್ದಾರೆ. ಅವರು ಕೆಲವು ದೇವಾಲಯಗಳನ್ನು ವಾಸ್ತುಶಿಲ್ಪ ಕಲಾಶೈಲಿಯನ್ನು ಸಹ 


ಉದಾಹರಣೆಯ ಸಹಿತ ಉಲ್ಲೇಖಿಸಿದ್ದಾರೆ. 


ಕೆ.ಇಸ್ಮಾಯಿಲ್‌ರವರು ಕರ್ನಾಟಕ ಟೆಂಪಲ್ಫ್‌ (1984) ಎಂಬ ಪುಸ್ತಕದಲ್ಲಿ ಸಾಮಾಜಿಕ 
ಹಾಗೂ ಆರ್ಥಿಕ ಕೊಡುಗೆಗಳಲ್ಲಿ ದೇವಾಲಯಗಳ ಪಾತ್ರವೇನು ಎಂಬುದನ್ನು 
ತಿಳಿಸಿಕೊಟ್ಟಿದ್ದಾರೆ. ಶಾಸನಗಳನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮದೇ ಆದ ರೀತಿಯಲ್ಲಿ 
ವಿಮರ್ಶಾತ್ಮಕವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ದೇವಾಲಯಗಳ 
ಪ್ರಭಾವವನ್ನು ಕುರಿತು ಈ ಗ್ರಂಥವನ್ನು ರಚಿಸಿದ್ದಾರೆ. 


[se] 


ಆರ್‌.ಶೇಷಶಾಸ್ತಿ ರವರು ಕರ್ನಾಟಕದ ವೀರಗಲ್ಲುಗಳು (1982) ಎಂಬ ಗಂಥದಲ್ಲಿ 
ವೀರಗಲ್ಲುಗಳ ಉಗಮ ಮತ್ತು ವಿಕಾಸವನ್ನು ಕುರಿತು ಇತಿಹಾಸದಲ್ಲಿ ಅವುಗಳ ಪಾತ್ರವೇನು 
ಎಂಬುದರ ಬಗ್ಗೆ ಚರ್ಚಿಸಿ ಮುಖ್ಯವಾಗಿ ವೀರಗಲ್ಲುಗಳ ಪಾತ್ರ ಮತ್ತು ಅವುಗಳಲ್ಲಿರುವ 


11 


ಶಿಲವನ್ನು ಗಮನದಲ್ಲಿಟ್ಟುಕೊಂಡು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳ ಹಿನ್ನೆಲೆಯನ್ನು 


ಗುರುತಿಸಿ ವಿಶ್ಲೇಷಿಸಿದ್ದಾರೆ. 


ಡಾ.ಎ.ವಿ.ನರಸಿಂಹಮೂರ್ತಿ ರವರು ರಚಿಸಿರುವ ಕನ್ನಡ ಪುಸ್ತಕ ಪ್ರಾಧಿಕಾರವು 
ಕ್ರಿ.ಶ.2003 ರಲ್ಲಿ ಪ್ರಕಟಿಸಿರುವ ಕರ್ನಾಟಕದ ನಾಣ್ಯ ಪರಂಪರೆ ಎಂಬ ಗ್ರಂಥದಲ್ಲಿ ವಿವಿಧ 
ರಾಜ ಸಂತತಿಗಳ ಆರ್ಥಿಕ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದ್ದಾರೆ. ಈ ಮೇಲ್ಕಂಡ ಎಲ್ಲಾ ಆಕರ 
ಗಂಥಗಳನ್ನು ಗಮನಿಸಿದಾಗ ಚೋಳರ ರಾಜಪಭುತ್ನದೊಂದಿಗೆ ಆಡಳಿತಾತ್ಸಕ ಹಾಗೂ 
ಸಾಂಸ್ಕ್ರತಿಕ ಪ್ರಭಾವವು ಸಹ ಕಾಣಿಸಿಕೊಂಡಿತ್ತೆಂಬುದಾಗಿ ಅಭಿಪ್ರಾಯಪಡಬಹುದು. 
ಉದಾಹರಣೆಗೆ ತಮಿಳುನಾಡಿನಲ್ಲಿ ಚೋಳರು ನಿರ್ಮಿಸಿದ ದೇವಾಲಯಗಳ ಸಮೀಕ್ಷೆಯನ್ನು 
ಮಾಡಿದಾಗ ಅಲ್ಲಿ ಕಂಡುಬರುವ" ಭವ್ಯತೆ, ಅಲಂಕಾರ, ಆಕರ್ಷಕ ವನ್ಯಾಸಗಳು ಈ ಭಾಗದಲ್ಲಿ 
ಅಷ್ಟಾಗಿ ಕಂಡುಬರುವುದಿಲ್ಲ. ಇದಕ್ಕೆ ಪ್ರಾಯಶಃ ಅಂದಿನ ರಾಜಕೀಯ ಸನ್ನಿವೇಶವೇ 
ಮುಖ್ಯವಾದ ಕಾರಣವಾಗಿರಬಹುದೆಂದು ಗೋಚರಿಸುತ್ತದೆ. ಚೋಳರ ರಾಜಕೀಯ 
ಇತಿಹಾಸವನ್ನು ನಾವು ಗಮನಿಸಿದರೆ, ಜೋಳರ ರಾಜರು ಯುದ್ಧೋತ್ಸಾಹಿಗಳಾದಾಗ ಮಾತ್ರ 
ಈ ಭಾಗದ ಮೇಲೆ ಗಮನಹರಿಸಿದಂತೆ ಕಂಡುಬರುತ್ತದೆ. ಸಾಮಾನ್ಯವಾಗಿ ತಂಜಾವೂರಿನ 
ಚೋಳ ಅರಸರುಗಳ ಪ್ರತಿನಿಧಿಗಳೇ ಈ ಭಾಗವನ್ನು ರಾಜರ ಪರವಾಗಿ ಆಳುತ್ತಿದ್ದರು. 
ಚೋಳರ ಶಾಸನಗಳನ್ನು ನಾವು ಈ ಭಾಗದಲ್ಲಿ ಸಂಪೂರ್ಣವಾಗಿ ಗಮನಿಸಿದಾಗ ಹೆಚ್ಚಿನ 
ದೇವಾಲಯಗಳನ್ನು ರಾಜಪ್ರತಿನಿಧಿಗಳಿಂದ ಹಾಗೂ ಮಹಾಜನಗಳಿಂದ ಮತ್ತು ಗ್ರಾಮದ 
ಮುಖ್ಯಸ್ಥರಿಂದ ಹಾಗೂ ಶ್ರೀಮಂತ ವರ್ಗದವರಿಂದ ನಿರ್ಮಾಣವಾಗಿರುವುದು 
ಕಂಡುಬರುತ್ತದೆ. ಪ್ರಾಯಶಃ ಈ ಭಾಗದಲ್ಲಿ ಕಂಡುಬರುವ ಚೋಳರ ಕಾಲದ 
ದೇವಾಲಯಗಳನ್ನು ಗಮನಿಸಿದರೆ ಸರಳತೆಗೆ ಮೂಲ ಕಾರಣವಾಗಿರಬಹುದು. ತಂಜಾವೂರಿನ 
ಚೋಳರು ತಮಿಳುನಾಡಿನಲ್ಲಿ ತಾವೇ ನೇರವಾಗಿ ಪೋಷಿಸಿ, ನಿರ್ಮಿಸಿದ ದೇವಾಲಯಗಳ 
ಸಂಖ್ಯೆ ಹೆಚ್ಚಾಗಿವೆ. ಅಲ್ಲದೆ ಅಧ್ಗುತವಾಗಿವೆ. ಗಂಗೈಕೊಂಡ ಚೋಳಪುರಂ, ದಾರ್‌ಸುರಮ್‌, 
ಚಿದಂಬರ್‌, ತಂಪಾಪುರ, ಕಂದಲೂರು, ಶ್ರೀರಂಗಂ, ಕಾಳಹಸ್ತಿ ಇನ್ನೂ ಮೊದಲಾದ 
ಕಡೆಗಳಲ್ಲಿ ಕಂಡುಬರುವ ದೇವಾಲಯಗಳು, ಶಿಲಕಲೆ, ವಾಸ್ತುಕಲೆ ಎರಡರಿಂದಲೂ 
ಆಕರ್ಷಕವಾಗಿ ಕಂಡುಬರುತ್ತದೆ. ಆದರೆ ದಕ್ಷಿಣ ಕರ್ನಾಟಕದ ಪ್ರಸ್ತುತ ಸಂಶೋಧನಾ ವ್ಯಾಪಿಗೆ 
ಸೀಮಿತವಾದಂತೆ ಈ ಭಾಗದಲ್ಲಿ ಅಂತಹ ವಿಶೇಷತೆಗಳಿಂದ ಕೂಡಿದ ದೇವಾಲಯಗಳು 
ಕಂಡುಬರುವುದಿಲ್ಲ. ಆದರೆ ರಾಜಕೀಯವಾಗಿ ಆಡಳಿತ ನಡೆಸಿರುವುದು ಮಾತ್ರ ಸ್ಪಷ್ಟವಾಗಿವೆ. 


w 


ಈ ಮೇಲಿನ ಪ್ರತಿಯೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು “ದಕ್ಷಿಣ ಕರ್ನಾಟಕದಲ್ಲಿ 


12 


ಚೋಳರ ರಾಜಕೀಯ ಮತ್ತು ಸಂಸ್ಕೃತಿಯ ಪ್ರಭಾವ” ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಸ್ತುತ 
ಅಧ್ಯಯನವನ್ನು ಕೈಗೊಳ್ಳಲಾಗಿದೆ. 


ಐತಿಹಾಸಿಕ ಆಕರಗಳ ಪರಾಮರ್ಶೆ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ 


ಚೋಳರ ಕಾಲದ ಪ್ರಮುಖ ಶಾಸನಗಳನ್ನು ಆಧರಿಸಿ. 


ಯಾವುದೇ ಒಂದು ಪ್ರದೇಶದ ಇತಿಹಾಸದ ಪುನಃರಚನೆಗೆ ಶಾಸನಗಳೇ 
ಪ್ರಮುಖವಾದ ಆಧಾರಗಳಾಗಿವೆ. ಶಾಸನಗಳನ್ನು ಎರಡು ರೀತಿಯಲ್ಲಿ ಗುರುತಿಸಬಹುದಾಗಿದೆ. 
ಒಂದು ದಾನ ಶಾಸನ ಮತ್ತೊಂದು ಪ್ರಶಸ್ತಿ ಶಾಸನಾಧಾರಗಳೆಂದು ವಿಂಗಡಿಸಬಹುದು. ದಕ್ಷಿಣ 
ಕರ್ನಾಟಕದ ಇತಿಹಾಸ ಪುನಃರಚನೆಗೆ ಶಾಸನಗಳಲ್ಲಿ ಹಲವಾರು ವಿಚಾರಗಳು ಲಭ್ಯವಾಗುತ್ತವೆ. 
ಏಕೆಂದರೆ ಯಾವುದೇ ಇತಿಹಾಸವನ್ನು ರಚಿಸಬೇಕಾದರೆ ಶಾಸನಗಳೇ ಪ್ರಮುಖ 
ಆಧಾರವೆಂದರೆ ತಪ್ಪಾಗಲಾರದು. 


ದಕ್ಷಿಣ ಕರ್ನಾಟಕದ ಇತಿಹಾಸವು ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದಲ್ಲಿಯೂ 
ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ವಿಶಿಷ್ಠವಾದ ಸ್ಥಾನಮಾನವನ್ನು 
ಪಡೆದುಕೊಂಡಿದೆ. ದಕ್ಷಿಣ ಕರ್ನಾಟಕದಲ್ಲಿ ಆದಿಮಾನವನ ಕಾಲದಿಂದಲೂ ಚಟುವಟಿಕೆಯ 
ಕೇಂದ್ರವಾಗಿತ್ತು ಎಂದು ತಿಳಿಯುತ್ತದೆ. ಇತಿಹಾಸದ ಕಾಲಕ್ಕೆ ಬಂದರೆ ದಕ್ಷಿಣ ಕರ್ನಾಟಕದಲ್ಲಿ 
ಮೌರ್ಯರ ಕಾಲದಿಂದ ಪ್ರಾರಂಭವಾಗಿ ಶಾತವಾಹನರು, ಮಹಾಬಲಿಗಳು, ಬಾಣರು, 
ಕದಂಬ, ಗಂಗಯ, ರಾಷ್ಟ್ರಕೂಟರು, ಚಾಳುಕರ್ಕು, ನೊಳಂಬರು, ವೈಡಂಬರು, ಚೋಳರು, 
ಹೊಯ್ದಳರು, ವಿಜಯನಗರ ಅರಸರು, ಮೈಸೂರು ಒಡೆಯರ್‌ ಇನ್ನಿತರ ಸಣ್ಣಪುಟ್ಟ 
ರಾಜರುಗಳು ಆಳ್ಗಿಕೆ ನಡೆಸಿದ್ದಾರೆ. ಈ ವಿವಿಧ ರಾಜಮನೆತನಗಳು ತಮ್ಮದೇ ಆದ 
ಶಾಸನಗಳನ್ನು ನಿರ್ಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕರ್ನಾಟಕವನ್ನು ಆಳ್ಸಿಕೆ ನಡೆಸಿದ 


ಚೋಳರು ಸಹ ನೂರಾರು ಸಂಖ್ಯೆಯಲ್ಲಿ ತಮಿಳು, ಸಂಸ್ಕೃತ, ಕನ್ನಡ ಭಾಷೆಗಳಲ್ಲಿ 


ಲ 
ಶಾಸನಗಳನ್ನು ಕೆತ್ತಿಸಿದ್ದಾರೆ. 

ರಾಜರು ಪ್ರಜಾಹಿತ ದೃಷ್ಟಿಯಂದ ಕೆರೆಕಟ್ಟೆಗಳನ್ನು ಮತ್ತು ದೇವಾಲಯಗಳನ್ನು 
ನಿರ್ಮಿಸಿ ಅವುಗಳನ್ನು ಜೀರ್ಣೋದ್ದಾರ ಮಾಡಿಸಿರುವುದಲ್ಲದೆ ಉದಾರವಾಗಿ ದಾನದತ್ತಿಗಳನ್ನು 
ನೀಡಿರುವುದು ಹಾಗೂ ಅನೇಕ ಬಗೆಯ ತೆರಿಗೆ ಗಳನ್ನು ರಿಯಾಯಿತಿ ನೀಡಿರುವ 
ವಿಚಾರಗಳನ್ನು ಕುರಿತು ಶಾಸನಗಳಲಿ ಉಲ್ಲೇಖಿಸಿದ್ದಾರೆ. ಅಗಹಾರಗಳು, ಮಠಗಳು, 
ದೇವಾಲಯಗಳನ್ನು ಕುರಿತು ಹಾಗೂ ಮಹಾಜನರು ನಡೆಸುತ್ತಿದ್ದ ಧಾರ್ಮಿಕ ಮತ್ತು 


13 


ಸಾಂಸ್ಕೃತಿಕ ಕೇಂದಗಳಿಗೆ ಕೊಡುಗೆಗಳನ್ನು ನೀಡಿರುವುದನ್ನು ಸಹ ಶಾಸನಗಳಲ್ಲಿ 
ಗಮನಿಸಬಹುದಾಗಿದೆ. ಆದಕಾರಣ ಶಾಸನಗಳು ಅತ್ಯಂತ ಉಪಯುಕವಾದ ಮಾಹಿತಿಗಳನ್ನು 
ಒದಗಿಸುತ್ತವೆ. ಎಲ್ಲಕ್ಕಿಂತ ಮಿಗಿಲಾಗಿ ದಕ್ಷಿಣ ಕರ್ನಾಟಕದ ಪ್ರಾಂತ್ಯದಲ್ಲಿ ಹಲವಾರು ರೀತಿಯ 
ಭಾಷೆ, ಸಂಸ್ಕೃತಿಗಳ ಸಹಬಾಳ್ವೆ ಅಲ್ಲದೆ ಅವರು ನೀಡುತ್ತಿದ್ದ ಸಹಕಾರ ಇನ್ನಿತರ ಕೊಡುಗೆಗಳು 
ಶಾಸನಗಳಿಂದ ವ್ಯಕ್ತವಾಗುತ್ತವೆ." 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ 
ವಿಚಾರಗಳನ್ನು ನೋಡುವುದಾದರೆ ಶಾಸನಗಳೇ ಪ್ರಮುಖ ಆಧಾರಗಳಾಗಿವೆ ಶಾಸನ ಎಂದರೆ 
ಒಂದು ಮುಖ್ಯವಾದ ಆಜ್ಞೆ ಎಂದರ್ಥ. ಈ ಶಿಲಾಶಾಸನಗಳನ್ನು ಬರೆಸುವುದಕ್ಕೆ ಅನೇಕ 
ರೀತಿಯ ಕಾರಣಗಳಿವೆ. ಅಂದರೆ ಆ ಕಾಲಕ್ಕೆ ರಾಜಾಜ್ಜೆಗಳನ್ನು ಜನತೆಗೂ, ಆಡಳಿತ ನಡೆಸುವ 
ಅಧಿಕಾರಿಗಳಿಗೂ ಅಲ್ಲದೆ ರಾಜನಾಗಲಿ ಅಥವಾ ರಾಜನ ಕೆಳಗಿನ ಅಧಿಕಾರಿಗಳಾಗಲಿ ತಾವು 
ಬ್ರಾಹ್ಮಣರ ಆತಿಥ್ಯಕ್ಕೆ ಬಿಟ್ಟಿರುವ ಭೂಮಿಯನ್ನು ಹಾಗೂ ವಿದ್ಯಾಸಂಸ್ಥೆಗಳಿಗೆ ದಾನ 
ನೀಡಿರುವುದನ್ನು ಕೂಡ ಶಾಸನಗಳು ತಿಳಿಸುತ್ತವೆ. ಕೆಲವು ಸಂದರ್ಭದಲ್ಲಿ ಗಾಮಕ್ಕೆ ಏನಾದರೂ 
ತೊಂದರೆ ಸಂಭವಿಸಿದರೆ, ಅದನ್ನು ಎದುರಿಸಿ ಹೋರಾಡಿದಂತಹ ವೀರರ ಶಕ್ತಿ 


ಸಾಮಥಣ್ಯಗಳನ್ನು ತಿಳಿಸುವುದರಲ್ಲಿ ಶಾಸನಗಳ ಪಾತ್ರ ಅತಿ ಪ್ರಮುಖವಾದವು. 


ಕೆಲವೊಂದು ಸಂದರ್ಭದಲ್ಲಿ ಧರ್ಮ ಜಾಗೃತಿಯನ್ನುಂಟು ಮಾಡುವುದಲ್ಲದೆ, 
ಜನಸಾಮಾನ್ಯರಲ್ಲಿ ಸದಾಚಾರ, ಸದ್ಗಾವನೆಗಳನ್ನು ಮೂಡಿಸುವುದರಲ್ಲಿಯು ಸಹ ಶಾಸನಗಳ 
ಪಾತ್ರ ಬಹಳ ಹಿರಿದಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದಲ್ಲಿ ಕಂಡುಬರುವ 
ತಮಿಳು ಶಾಸನಗಳಲ್ಲದೆ, ಕನ್ನಡದ ಶಾಸನಗಳ ಪ್ರಭಾವವನ್ನು ಕಾಣಬಹುದಾಗಿದೆ. ಹಾಗೆಯೇ 
ತಮಿಳು ಭಾಷೆಯ ಪ್ರಭಾವವು ಕನ್ನಡ ಶಾಸನಗಳಲ್ಲಿ ಕಂಡುಬರುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ 
ಜೋಳರ ಪ್ರಭಾವದಿಂದ ಒಂದು ಸಾವಿರದಷ್ಟು ತಮಿಳು ಭಾಷೆಯಲ್ಲಿ ಬರೆಯಲ್ಪಟ್ಟಿರುವ 
ಶಾಸನಗಳು ಲಭ್ಯವಾಗಿವೆ. ಪಲ್ಲವರು, ಚೋಳರು, ಹೊಯ್ದಳರು, ವಿಜಯನಗರದ ಅರಸರು 
ಮತ್ತು ಇನ್ನಿತರ ರಾಜವಂಶದವರ ಕಾಲದಲ್ಲಿಯೂ ಕೂಡ ತಮಿಳು, ಸಂಸ್ಕೃತ, ಕನ್ನಡ, 


ತೆಲುಗು ಭಾಷೆಯ ಶಾಸನಗಳು ಬರೆಸಲ್ಪಟ್ಟಿವೆ. 


ಚೋಳರು ತಮ್ಮ ಸಾಮ್ರಾಜ್ಯವನ್ನು ಕ್ರಿಶ. 9ನೇ ಶತಮಾನದಲ್ಲಿ ಸ್ಥಾಪಿಸಿದ್ದರಲ್ಲದೆ, 
ಅದು ತದನಂತರದ ಕಾಲದಲ್ಲಿ ಅನೇಕ ವರ್ಷಗಳ ಕಾಲ ವಿಸ್ತಾರವಾಗಿ ಬೆಳೆಯಿತು. ಚೋಳರು 
ತಮಿಳುನಾಡಿನ ಮಾದರಿಯಲ್ಲಿಯೇ ದಕ್ಷಿಣ ಕರ್ನಾಟಕದ ಕಾವೇರಿ ಕಪಿಲಾ ನದಿಗಳ 
ಫಲವತ್ತಾದ ಕಣೆವೆ ಪ್ರದೇಶದಲ್ಲಿ ಅಧಿಕಾರವನ್ನು ಸ್ಥಾಪಿಸಿದರು.” ಚೋಳರ ಅರಸ 


14 


ಮೊದಲನೆಯ ರಾಜರಾಜನು ಮೈಸೂರು ರಾಜ್ಯದ ಕೆಲವು ಭಾಗಗಳನ್ನು 
ಆಕಮಿಸಿಕೊಂಡವರಲ್ಲಿ ಈತನೇ ಮೊದಲಿಗ. ಕೊಂಗುನಾಡಿನ ಕಡೆಯಿಂದ ಕಾವೇರಿ 
ನದಿಯನ್ನು ದಾಟಿ ತಲಕಾಡು ಹಾಗೂ ತಡಿಗೈಯಪ್ಪಾಡಿಯ ಭಾಗವನ್ನು ಆಕ್ರಮಿಸಿಕೊಂಡ 
ನಂತರ ತಮಿಳರ ಆಕ್ರಮಣದ ಆರಂಭವಾಯಿತು ಹಾಗೂ ತಲಕಾಡಿನ ಗಂಗರ 
ನಾಡಿನಲ್ಲಿಯೂ ಕೂಡ ಚೋಳರ ಪ್ರಾಬಲ್ಕು ಒಂದು ಶತಮಾನದವರೆವಿಗೂ 
ಮುಂದುವರೆಯಿತು. 


'ಕ್ರಶ.973: ರಲ್ಲಿ ರಾಷ್ಟಕೂಟರ ಅವನತಿಯ ನಂತರ ಜೋಳರು ಗಂಗಪ್ಪಾಡಿಯ 
ಮೇಲೆ ಆಕ್ರಮಣ ನಡೆಸಿದರು. ದಕ್ಷಿಣ ಕರ್ನಾಟಕವನ್ನು ಚೋಳರು ವಶಪಡಿಸಿಕೊಂಡ ನಂತರ 
ಗಂಗ-ನೊಳಂಬವಾಡಿಯ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಪ್ರಭಾವ ಬೀರಿತು. ಜೋಳರ 
ಆರಂಭ ಕಾಲದಲ್ಲಿ ಆಳಿದ ಮೊದಲನೆಯ ಪರಾಂತಕನ ಸಾಮ್ರಾಜ್ಯದ ಉತ್ತರ ಭಾಗವನ್ನು 
ಅಲಕ್ಷಿಸಿದುದರಿಂದ ಜೋಳರಿಗೆ ಅದರ ರಕ್ಷಣೆ ಬಹಳ ದುಬಾರಿಯಾಯಿತು. ಅದರ ಪ್ರಯುಕ್ತ 
ಕ್ರಿಶ.949 ರಲ್ಲಿ ತಕ್ಕೊಳಂ ಯುದ್ಧದಲ್ಲಿ ರಾಷ್ಟಕೂಟರ ವಿರುದ್ಧ ಯುದ್ಧಕ್ಕೆ 
ಒಳಗಾಗಬೇಕಾಯಿತು. ಚೋಳರ ಬಲಿಷ್ಟ ರಾಜನಾದ ಮೊದಲನೇ ರಾಜರಾಜ ಬೇರೆ ರೀತಿಯ 
ಯೋಜನೆ ಮಾಡಿದ ದಕ್ಷಿಣ ಭಾಗದ ಕಡೆಗೆ ಉತ್ತರದ ಗಡಿಯಿಂದ ಯಾವುದೇ ಸೈನ್ಯ 
ನುಸುಳದಂತೆ ಉತ್ತಮ ಸೇನಾ ರಕ್ಷಣೆ ಒಡ್ಡಿದ. ಚೋಳರು ರಾಜ್ಯದ ರಕ್ಷಣೆಗೆ ವೈವಾಹಿಕ 
ಸಂಬಂಧಗಳ ಮುಖಾಂತರ ವೆಂಗಿನಾಡನ್ನು ರಕ್ಷಣಾತ್ಮಕವಾಗಿ ಬಳೆಸಿಕೊಳ್ಳಲಾಯಿತು. ಗಂಗರ 
ತರುವಾಯ ಸ್ಥಳೀಯ ಕೊಂಗಾಳ್ಳರನ್ನು ಸಹ ಚೋಳರ ದಂಡನಾಯಕ ಮಣಿಜ 
ಎಂಬುವವನು ಹತ್ತಿಕ್ಕಿದನಲ್ಲದೆ ಎಲ್ಲಾ ರೀತಿಯ ಅಡೆತಡೆಗಳನ್ನು ನಿವಾರಿಸಿ ದಕ್ಷಿಣ 
ಕರ್ನಾಟಕದ ಅದರಲ್ಲೂ ಮೊದಲಿಗೆ ಆಗ್ನೇಯ ಕರ್ನಾಟಕದ ಕಡೆಗೆ ಸಾಮ್ರಾಜ್ಯವನ್ನು 
ವಿಸ್ತರಿಸಲು ಆರಂಭಿಸಿದನು. ಚೋಳರ ಪ್ರಾಬಲ್ಯ ದಕ್ಷಿಣ ಭಾಗದಲ್ಲಿ ವಿಸ್ತರಿಸಿದ ನಂತರ 
ಕೋಲಾರದವರೆವಿಗೂ ಬೆಳಯಿತು. ಈ ಎಲ್ಲಾ ಬೆಳವಣಿಗೆಯನ್ನು ಗಮನಿಸಿದರೆ ಚೋಳರ 
ಕಾಲ ಉಚ್ಛ್ರಾಯ ಸ್ಥಿತಿಯಲ್ಲಿತು ಎ೦ಬುದನ್ನು ಶಾಸನಗಳು ತಿಳಿಸುತ್ತವೆ. ಅವುಗಳಲ್ಲಿ ಚೋಳರ 


ಕಾಲ ನೂರಾರು ಸಂಖ್ಯೆಯ ಶಿಲಾಶಾಸನಗಳಿವೆ. ಆದರೆ ಪ್ರಸ್ತುತ ಕೆಲವು ಪ್ರಮುಖ 


ಮಾಲಂಗಿ:- ತಿರುಮಕೂಡಲು ನರಸೀಪುರ ತಡಿಮಾಲಂಗಿಯಲ್ಲಿರುವ ಜನಾರ್ಧನ 


ದೇವಾಲಯಕ್ಕೆ ಪೂರಕವಾಗಿ ಕ್ರಿಶ. 1004 ರ ಕಾಲಕ್ಕೆ ಸೇರಿದ ಮೊದಲನೆಯ ರಾಜರಾಜ 
ಚೋಳನ ಶಾಸನ ಇದೆ.” 


15 


ಜೆನಕುರಳಿ:- ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲ್ಲೂಕು, ಜಿನಕುರಳಿಯಲ್ಲಿ 


ರಾಜರಾಜಚೋಳನ ಶಾಸನ ಇದೆ. ಇದು ನೇರವಾಗಿ ಅವನಿಗೆ ಸಂಬಂಧಿಸಿಲ್ಲವಾದರೂ ಕೂಡ 
ಆತನ ಆಡಳಿತಾ ವಧಿಯನ್ನು ನಿಗಧಿಪಡಿಸಲು ಸಹಾಯಕವಾಗಿದೆ." ಈ ವೀರಗಲ್ಲು ಶಾಸನ 
ಬಲಮುರಿಯ ಶಾಸನೋಕ್ತ ಪಂಚಮನ್‌ ಮಾರಯನೇ ಯುವರಾಜ, ಆತನೇ ಒಂದನೇ 
ರಾಜೇಂದ್ರ ಎಂದು ಗುರುತಿಸಲಾಗಿದೆ. ಚೋಳರ ಗಂಧವಾರಣನೆನಿಸಿದ ಈ ಪಂಚಮನ್‌ 
ಮಾರಾಯ ವೆಂಗಿ ಮತ್ತು ಗಂಗ ಮಂಡಲಗಳಿಗೆ ಮಹಾದಂಡನಾಯಕನಾಗಿದ್ದು, ಗಂಗವಾಡಿ, 
ರಟ್ಟವಾಡಿ, ನೊಳಂಬವಾಡಿ, ಕೊಂಗು ಪ್ರಾಂತ್ಯ ಹಾಗೂ ಆಂಧ್ರ ಮೊದಲಾದ ಹತ್ತಾರು 


ನಾಡುಗಳ ಅರಸರನ್ನು ಸೋಲಿಸಿದನೆಂದು ತಿಳಿದುಬರುತ್ತದೆ. 


ಹಳೆಬೂದನೂರು:- ಮಂಡ್ಯ ಜಿಲ್ಲೆಯ ಹಳೇಬೂದನೂರು ಗ್ರಾಮದ ಶಾಸನದ ಪ್ರಕಾರ 
ಗಂಗರ ರಕ್ಕಸಗಂಗನು ಕ್ರಿ ಶ.1024 ರಲ್ಲಿ ರಾಜೇಂದನ ಮಾಂಡಲೀಕನಾಗಿದ್ದನೆಂದು 
ತಿಳಿದುಬರುತ್ತದೆ. ಆಗ ಮಂಡ್ಯವು ಚೋಳರ ಮುಡಿಗೊಂಡ ಚೋಳ ಮಂಡಲಕ್ಕೆ ಸೇರಿದ್ದು, 
ಕನ್ನಯ್ಯನ ಮಗ ರಾಜೇಂದ್ರ ಚೋಳನ ಒಳನಾಡಿನಲ್ಲಿತ್ತೆಂದು ತಿಳಿದುಬರುತ್ತದೆ. ರಾಜ್ಯ 
ವಿಸ್ತರಣೆಯಲ್ಲಿ ತೊಡಗಿದ ಜಚೋಳರಿಗೆ ಗಂಗವಾಡಿಯ ಬಹುಭಾಗ ಸ್ಪಲಕಾಲ 
ಅಧೀನವಾಗಬೇಕಾಯಿತು. ಈ ಶಾಸನದಿಂದ ಚೋಳ ರಾಜ್ಯದ ವಿಸ್ತಾರದ ಬಗ್ಗೆ ಹಾಗೂ 
ಕರ್ನಾಟಕದ ಮೇಲೆ ಚೋಳರು ಆಡಳಿತದಲ್ಲಿ ಹಿಡಿತವನ್ನು ಹೊಂದಿದ್ದರು ಎಂಬುದ್ದಾಗಿ 


ತಿಳಿದುಬರುತ್ತದೆ."” 


ಬೊಮ್ಮೂರು ಅಗ್ರಹಾರ:- ಈ ಊರಿನಲ್ಲಿ ಜೋಳ ದೊರೆ ಕುಲೋತ್ತುಂಗ ಚೋಳನ 
ಕಾಲಕ್ಕೆ ಸೇರಿದ ಶಾಸನ ಇದೆ. ಈ ಶಾಸನದ ಪ್ರಕಾರ ಸ್ಥಳೀಯ ಆಡಳಿತಾಧಿಕಾರಿಯಾದ 
ಫೋಮನ್‌ ಇರಾಮನ್‌ ಎಂಬುವವನು ಅನೇಕ ಜನಪರ ಕೆಲಸಗಳನ್ನು ಮಾಡಿಸಿರುವನೆಂದು 
ಈ ಶಾಸನದಿಂದ ತಿಳಿದುಬರುತ್ತದೆ.” 


ಕನ್ನಂಬಾಡಿ:- ಪಾಂಡವಪುರ ತಾಲ್ಲೂಕು ಹಾಗೂ ಶ್ರೀರಂಗಪಟ್ಟಣ ತಾಲ್ಲೂಕು ಇವೆರಡಕ್ಕೂ 
ಮಧ್ಯೆ ಇರುವ ಕನ್ನಂಬಾಡಿಯಲ್ಲಿ ಚೋಳರ ಕಾಲಕ್ಕೆ ಸೇರಿದ ಕಣ್ಣೇಶ್ವರ ದೇವಾಲಯದಲ್ಲಿರುವ 
ಶಾಸನದ ಪ್ರಕಾರ"" ಕುಲೋತ್ತುಂಗ ಚೋಳನ ಕಾಲಕ್ಕೆ ಸೇರಿದ ಶಾಸನವಾಗಿದ್ದು, ಇದು ಕನ್ನಡ 
ಶಾಸನವಾಗಿದೆ, ಈ ಶಾಸನದ ಕಾಲ ಕ್ರಿಶ.1114 ಅಂದರೆ ಕುಲೋತ್ತುಂಗನ 15ನೇ ವರ್ಷದ 
ಆಳ್ಳಿಕೆಯ ಕಾಲಕ್ಕೆ ವಡುಗವೇಳೆಕಾರನಾದ ಮುತಹಡೆ ರಾಯನ ಮಕ್ಕಳಾದ ಮಾದಿಯಣ್ಣ 
ಮತ್ತು ಲಕ್ಕಣ್ಣ ಎಂಬುವವರು ನೀಡಿದ ಭೂಮಿದಾನದ ಮಾಹಿತಿಯನ್ನು ನೀಡುತ್ತದೆ. ಕೊವರ 


16 


ಬಮ್ಮಗಾವುಂಡನು ಶಿವಕೆರೆಯಲ್ಲಿ 12 ಖಂಡುಗ ಧಾನ್ಯ ನೀರಾವರಿ ಭೂಮಿಯನ್ನು ಎರಡು 
ಖಂಡುಗ ಗುಳ ಕಪ್ಲುಮಣ್ಣಿನ ಭೂಮಿಯನ್ನು ಹರಿಯ ಕೆರೆಯಲ್ಲಿ ಒಂದು ಖಂಡುಂಗ 
ಜೋಳದ ಭೂಮಿಯನ್ನು ದತ್ತಿಯಾಗಿ ಬಿಟ್ಟು ಅವುಗಳನ್ನು ಮಾಚಗಾವುಂಡನು 
ಕೊಂಗಜಿಯವರಿಗೆ ಧಾರೆಯೆರೆದು ಕೊಟ್ಟ ಎಂಬುದು ತಿಳಿದುಬರುತ್ತದೆ. ವೇಳೆಕಾರ ಎಂಬುದು 
ವೇಳೆವಾಳಿಗೆ ಸಮಾನವಾದ ಪದವಾಗಿದ್ದು, ಸ್ವಾಮಿಗಾಗಿ ತಮ್ಮ ಜೀವನವನ್ನೇ 
ಮುಡುಪಾಗಿಡುವ ಯೋಧರು ಇವರಾಗಿದ್ದರೆಂದು ತಿಳಿದುಬರುತ್ತದೆ. ವಡುಗವೇಳಕಾರ 
ಎಂದರೆ ರಾಜ್ಯದ ಉತ್ತರ ಭಾಗದಲ್ಲಿದ್ದ ವೇಳಕಾರ ಎಂದು ಅಥೆಣ್ಯೃಸುತ್ತದೆ. ನೇರವಾಗಿ ಚೋಳ 
ದೊರೆಗಳಿಗೆ ಸಂಬಂಧವಾಗದಿದ್ದರೂ, ಈ ಊರಿನಲ್ಲಿ ಚೋಳರ ಆಳ್ಳಿಕೆ ಇತ್ತೆಂಬುದಕ್ಕೆ 
ಇದೊಂದು ಮಹತ್ವಪೂರ್ಣವಾದ ಶಾಸನವಾಗಿದೆ.” 


ಚನ್ನಪ್ಪನದೊಡ್ಡಿ:- ಮಂಡ್ಯ ತಾಲ್ಲೂಕು ಚನ್ನಪ್ಪನ ದೊಡ್ಡಿಯಲ್ಲಿರುವ ಹೊಂಬಾಲಮ್ಮ 
ದೇವಾಲಯದ ಹತ್ತಿರ ಇರುವ ಶಾಸನದ ಪ್ರಕಾರ ಉತ್ತಮ ಜೋಳ ಮತ್ತು ರಾಜ 
ಕೋಪರೈಕೇಸರಿ ಎಂಬು ಹೆಸರುಗಳು ತಿಳಿದುಬರುತ್ತದೆ. ಇದು ಯಾವ ದೊರೆಯನ್ನು 
ಸೂಚಿಸುತ್ತದೆ ಹಾಗೂ ಯಾವ ಕಾಲಕ್ಕೆ ಸೇರಿದೆ ಎಂದು ತಿಳಿಯದೇ ಇದ್ದರೂ ಕೂಡ, 
ಇದೊಂದು ಚೋಳ ದೊರೆಯ ಹೆಸರೆಂದು ಹೇಳಬಹುದಾಗಿದೆ. ಆದಕಾರಣ ಈ ಊರಿನಲ್ಲಿ 
ಜೋಳರ ಆಡಳಿತವಿತ್ತು ಎಂಬುದೆ ಇದಕ್ಕೆ ಬಹುದೊಡ್ಡ ಸಾಕ್ಷಿಯಾಗಿದೆ." 


ಕಿರಂಗೂರು:- ಶ್ರೀರಂಗಪಟ್ಟಣ ತಾಲ್ಲೂಕು ಕಿರಂಗೂರು ಗ್ರಾಮದಲ್ಲಿ ಚೋಳರ ಕಾಲಕ್ಕೆ 


ಸೇರಿದ ಒಂದು ಶಾಸನ ಇದಾಗಿದ್ದು, ಈ ಶಾಸನದ ಬಹುಭಾಗ ಅಕ್ಷರ ಸವೆದು ಹೋಗಿದೆ. 
ಉಳಿದಿರುವ ಅಕ್ಷರಗಳ ಮಾಹಿತಿ ಪ್ರಕಾರ ಪಂಚವ ಮಾರಾಯರಾದ ರಾಜೇಂದ್ರ 
ಚೋಳನೆಂಬ ಮಾತು ವಿಶೇಷವಾದದ್ದು, ರಾಜರಾಜ ಚೋಳನ ಆಳ್ಗಿಕೆಯ ಕಾಲದ 
ಎರಡನೆಯ ಶಾಸನದಲ್ಲಿ ಪಂಚವಮಾರಾಯನ ವಿಚಾರ ತಿಳಿದುಬರುತ್ತದೆ. ಆದಕಾರಣ 
ಆತನೇ ಈ ರಾಜೇಂದ್ರ ಚೋಳನೆಂಬುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಈ ಶಾಸನದ 
ಕಾಲವನ್ನು ತಿಳಿಸಿಲ್ಲವಾದರೂ ಕೂಡ ರಾಜೇಂದ್ರ ಚೋಳನ ಪಟ್ಟದ ವಿಚಾರ ಇದೆ. ಹೀಗಾಗಿ 
ಇದು ಪ್ರಾಯಶಃ ರಾಜರಾಜನ ಚೋಳನ ಆಳಿಕೆಯ ಕಾಲಕ್ಕೆ ಸೇರುತ್ತದೆಯೆಂದು 


ತಿಳಿದುಬರುತ್ತದೆ.'' 


ಅಗರ:- ಯಳಂದೂರು ತಾಲ್ಲುಕು ಅಗರ ಗ್ರಾಮದಲ್ಲಿ ದುರ್ಗಿ ದೇವಾಲಯದ ಹೊರಭಾಗದ 


ಗೋಡೆಯ ಮೇಲೆ ಬರೆದಿರುವ ಶಾಸನದಲ್ಲಿ, ಕುಲೋತ್ತುಂಗ ಚೋಳನು ದುರ್ಗಿ 


17 


ದೇವಾಲಯವನ್ನು ಕಟ್ಟಿಸಿ, ದೇವರನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಅಗಹಾರವನು ನಿರ್ಮಿಸಿದ ವಿಚಾರ 
ತಿಳಿದುಬರುತ್ತದೆ. ಕುಲೋತ್ತುಂಗಚೋಳ ರಾಜ ಗುರುವಿನ ಬೇಡಿಕೆಯಂತೆ ರಾಜೇಂದ್ರ ಚೋಳ 
ಚತುರ್ವೇದಿ ಮಂಗಲವನ್ನು ಮತ್ತು ಇನ್ನೆರಡು ಗ್ರಾಮಗಳನ್ನು ಒಂದನೂರು ಎಂಟು ಜನ 
ಬ್ರಾಹ್ಮಣರಿಗೆ ದಾನ ಕೊಟ್ಟಿರುವ ವಿಚಾರ ಈ ಶಾಸನದಿಂದ ತಿಳಿದುಬರುತ್ತದೆ." ಇದೇ 
ಶಾಸನದ ಅನುಬಂಧವಾಗಿ ಇದೇ ರಾಜನ ಮೂವತ್ತನಾಲ್ಕನೆಯ ವರ್ಷದ ಆಳ್ಗಿಕೆಯಲ್ಲಿ 
ವೇಶಾಲಪೆರಿಯನ್‌ ಎಂಬುವನ ಬೇಡಿಕೆಯಂತೆ ರಾಜನು ದೇವರಿಗೆ ಕೆಲವು ಭೂಭಾಗವನ್ನು 
ದತ್ತಿಯಾಗಿ ಕೊಟ್ಟಿರುವನು. ಶಾಸನದ ಕೊನೆಯಲ್ಲಿ ಬ್ರಾಹ್ಮಣೇನಮಃ ವಿಷ್ಣುವೇ ನಮಃ 
ಶಿವಾಯ ನಮಃ ಗಣಪತಿಯೇ ನಮಃ ಎಂದು ಶಾಸನದಲ್ಲಿ ಬರೆಯಲಾಗಿದು,ಅಕಾಲದ 
ಹಿಂದೂ ಧರ್ಮವು ಉಚ್ಛಯ ಸ್ಥೀತಿಯಲ್ಲಿತು ಎಂಬುದು ಕಂಡು ಬರುತ್ತದೆ 


ಅಗರದ ಇನ್ನೊಂದು ಶಾಸನದ ಪ್ರಕಾರ ಕುಲೋತ್ತುಂಗ ಚೋಳನ ನಲವತ್ತಾರನೆಯ 
ರಾಜ್ಯಭಾರದ ವರ್ಷದಲ್ಲಿ ಕೇರಳವನ್ನು ಗೆದ್ದು ಅಲ್ಲಿ ವಿಜಯಸ್ತಂಭವನ್ನು ನಿಲ್ಲಿಸಿದ ವಿಚಾರ 
ತಿಳಿದುಬರುತ್ತದೆ.” ಗುಂಡ್ಲುಪೇಟೆ ತಾಲ್ಲೂಕಿಗೆ ಸೇರಿದಂತೆ ಚೋಳರ ಕಾಲಕ್ಕೆ ಸಂಭದಿಸಿದ 
ಎಂಟು ಶಾಸನಗಳಿವೆ. ಅವುಗಳಲ್ಲಿ ಐದು 5 ಶಿಲಾಶಾಸನಗಳಾಗಿವೆ ಮತ್ತು ಉಳಿದ ಮೂರು 
ಲೋಹ (ತಾಮ್ರ) ಶಾಸನಗಳಾಗಿವೆ, ಅದರಲ್ಲಿ ಎರಡು ಶಾಸನಗಳು ದಾನಶಾಸನಗಳಾಗಿವೆ. 
ಮತ್ತೆರಡು ಶಾಸನಗಳು ತಮಿಳು ಭಾಷೆಯಲ್ಲಿವೆ. ಚೋಳರು ಗುಂಡ್ಲುಪೇಟಿಯ ಶಾಸನಗಳ 
ಹಿನ್ನೆಲೆಯಲ್ಲಿ ಕ್ರಿಶ.10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಸುಮಾರು ಎರಡು 
ಶತಮಾನಗಳವರೆಗೆ ಆಡಳಿತ ನಡೆಸಿರುವ ಕುರಿತು ಶಾಸನಗಳ ಉಲ್ಲೇಖ ಇದೆ. ತಲವನಪುರ 
(ತಲಕಾಡು) ನಗರವನ್ನು ರಾಜರಾಜಪುರವೆಂದು ಹೆಸರಿಸಿ ಆಡಳಿತ ನಡೆಸುತ್ತಿದರು. ಈ 
ಸಮಯದಲ್ಲಿ ಗುಂಡ್ಲುಪೇಟಿಯೂ ಮುಡಿಗೊಂಡ ಚೋಳ ಮಂಡಲದಲ್ಲಿ ಸೇರಿತ್ತು ಈ 
ನೆಲೆಯನ್ನು ಕೊಡುಗನಾಡು ಕುಡುಗೂರುನಾಡು ಎಂದು ಕರೆದಿರುವುದು ತಿಳಿದುಬರುತ್ತದೆ. 


ಗುಂಡ್ಲುಪೇಟೆ:- ಗುಂಡ್ಲುಪೇಟೆಯ ಬೆಳಚಲವಾಡಿ ಶಾಸನದ ಪ್ರಕಾರ ಸೆರೆನಾಡು 
ಎಂಬ ಪದದ ಪ್ರಸ್ತಾಪವಾಗಿದ್ದು, ನಾಡುಗಳನ್ನು ಪ್ರಾಂತ್ಯಗಳನ್ನಾಗಿ ಅನೇಕ ಭಾಗಗಳನ್ನಾಗಿ 
ಮಾಡಿದ್ದರು ಎಂಬುದು ತಿಳಿದುಬರುತ್ತದೆ.” ಗುಂಡ್ಲುಪೇಟೆಯ ಕೆಲಸೂರು ಗ್ರಾಮದ ಶಾಸನದ 
ಪ್ರಕಾರ ಕುಡುಗನಾಡಿನ ಗಂಗೈಕೊಂಡ ವಾಲ್‌ನಾಡು ಪ್ರಾಂತದ ಮುಡಿಗೊಂಡ ಚೋಳ 
ಮಂಡಲಿಗೆ ಸೇರಿದ ಬಗ್ಗೆ ವಿವರಣೆ ಇದೆ. ಒಂದನೆಯ ರಾಜೇಂದ್ರ ಚೋಳನು 
ಶೋಲಿಗಂಗದೇವ ಎಂದು ಉಲ್ಲೇಖಿಸಿರುವ ವಿಚಾರ ತಿಳಿದುಬರುತ್ತದೆ. ಈ ಶಾಸನವು 


18 


ತಮಿಳು ಭಾಷೆಯಲ್ಲಿದೆ. ಸರ್ವಲೋಕಾಶ್ರಯ ಬಸದಿಯ ಚಂದನಾಥ ಕೀರ್ತಿಬಸದಿಯ 
ಅಧಿಷ್ಠಾನದ ಪಟ್ಟಿಕೆಯಲ್ಲಿ ಈ ಶಾಸನವನ್ನು ಕೆತ್ತಲಾಗಿದೆ. 


ಚಿಕ್ಕಾಟಿ ಊರಿನಲ್ಲಿರುವ ಶಾಸನವು ಜೋಳರಸ ರಾಜಾಧಿರಾಜನ ಆಡಳಿತವನ್ನು 
ಕುರಿತು ತಿಳಿಸಲಾಗಿದೆ.” ಕ್ರಿ.ಶ.1049ರಲ್ಲಿ ಚಿಕ್ಕಕಾಟಿ ಗ್ರಾಮದಲ್ಲಿ ಕಕೆತ್ತಿಸಿರುವ ಶಾಸನವು 
ಜೈನಧರ್ಮಕ್ಕೆ ಪೂರಕವಾದ ಮಾಹಿತಿಯನ್ನು ಒದಗಿಸುತ್ತದೆ. ಚೋಳ ದೊರೆಯಾದ 
ಮೊದಲನೆಯ ರಾಜಾಧಿರಾಜನ ಆಡಳಿತ ಕಾಲಕ್ಕೆ ಸೇರಿರುವುದಾಗಿ ತಿಳಿದುಬರುತ್ತದೆ. ಕೇಶವ 
ಭಟ್ಟನೆಂಬುವವನು ತನ್ನ ಪೂರ್ವಿಕರ ನೆನಪಿಗಾಗಿ ದೇವಾಲಯವೊಂದನ್ನು ನಿರ್ಮಿಸಿ 
ಮಾದೇವ ಹಾಗೂ ಎಕ್ಕಗೊಣ್ಣ ದೇವರ ನಂದಾದೀಪಕ್ಕೆ ಭೂಮಿ ಮತ್ತು ಹಸುಗಳನ್ನು 


ದಾನವನ್ನಾಗಿ ನೀಡಿದ ವಿಚಾರ ತಿಳಿದು ಬರುತ್ತದೆ.” 


ನಂಜನಗೂಡು:- ನಂಜನಗೂಡು ತಾಲ್ಲೂಕಿಗೆ ಸೇರಿದ ದೇಬೂರು ಗ್ರಾಮದ 
ಶಾಸನದ ಪ್ರಕಾರ ಕ್ರಿಶ.1000-01 ರಲ್ಲಿ ಕೆತ್ತಿಸಿರುವ ಶಾಸನವು ರಾಜರಾಜಚೋಳನ 31ನೇ 
ಆಳ್ಳಿಕೆಯ ವರ್ಷದಲ್ಲಿ ಹೊರಡಿಸಲ್ಲಟ್ಟ ಶಾಸನವಾಗಿದೆ. ಅಲ್ಲದೆ ಈ ಶಾಸನದಲ್ಲಿ ಕುಲೋತ್ತುಂಗ 
ಚೋಳನನ್ನು ರಾಜಕೇಸರಿ ಎಂದು ಮತ್ತು ಮುಡಿಗೊಂಡ ಚೋಳನೆಂದು ಕರೆಯಲಾಗಿದೆ." 
ಒಂದು ಇದರಲ್ಲಿ ಮುಡಿಗೊಂಡ ಚೋಳ ಎಂಬಬಿರುದಾಂಕಿತನಾದ್ದುದರ ಬಗ್ಗೆ 


ಉಲ್ಲೇಖವಿದೆ.” 


ದೊಡ್ಡಬಾಗಿಲು:- ತಿರುಮಕೂಡಲು ನರಸೀಪುರ ಗ್ರಾಮದಲ್ಲಿ ಗಂಗ ಮತ್ತು ಚೋಳರ 


ಕಾಲಕ್ಕೆ ಸೇರಿದ ಅರ್ಕೇಶ್ವರ ದೇವಾಲಾಯವಿದೆ. ಈ ದೆವಾಲಯದಲ್ಲಿ ಜೋಳರ ದೊರೆ 
ಮೊದಲನೆಯ ಕುಲೋತ್ತುಂಗನ ಕಾಲಕ್ಕೆ ಸೇರಿದ ಶಾಸನ ಇದೆ. ಇದು ಮೊದಲನೆಯ 
ಕುಲೋತ್ತುಂಗನ ಪ್ರಶಸ್ತಿಯನ್ನು ಉಲ್ಲೇಖಿಸುತ್ತದೆ.” ಅಲ್ಲದ ಚೋಳ ರಾಜರ ಸಾಧನೆಗಳನ್ನು 


ಸಹ ತಿಳಿಸುತ್ತದೆ.” 


ಗಣಿಗನೂರು:- ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕಿನಲ್ಲಿರುವ ಗಣಿಗನೂರು 


ಒಂದು ಪ್ರಾಚೀನ ಗ್ರಾಮ. ಚೋಳರ ಕಾಲದ ಜನಾರ್ಧನ ದೇವಾಲಯದ ಪ್ರಧಿಷ್ಠಾನದ ಬಗ್ಗೆ 
ಬೆಳಕನ್ನು ಚೆಲ್ಲುತ್ತದೆ ಮತ್ತು ಇದು ತಮಿಳು ಲಿಪಿಯಲ್ಲಿದು ಕ್ರಿ.ಶ.11-12ನೇ ಶತಮಾನದಲ್ಲಿ 
ರಚಿರಲ್ಲಟಿವೆ. ಈ ಶಾಸನವು ಚೋಳ ದೊರೆಯಾದ ಕುಲೋತ್ತುಂಗನ ಕಾಲಕ್ಕೆ ಸೇರಿದ್ದು 
ಗಣಿಗನೂರಿನಲ್ಲಿ ಮಹಾಸಭೆ ಮತ್ತು ಇದರ ಚಟುವಟಿಕೆಯನ್ನು ಕುರಿತು ಹಾಗೂ ಇನ್ನೊಂದು 


19 


ಶಾಸನದ ಪ್ರಕಾರ ಕೇಶವನಿಂದ ಮೂರು ಗದ್ಯಾಣವನ್ನು ಗಣಮಹಾಸಭೆಗೆ ಕಾಣಿಕೆಯಾಗಿ 
ನೀಡಿದ ವಿಚಾರ ತಿಳಿದುಬರುತ್ತದೆ.” 


ಕೊಳ್ಳೇಗಾಲ:- ಕೊಳ್ಳೇಗಾಲದಲ್ಲಿ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಾಯವಿದ್ದು, ಇದು 


ಕ್ರಿ.ಶ.11ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ದೇವಾಲಯವಾಗಿದೆ. ಇಲ್ಲಿ ರಾಜರಾಜಚೋಳನ 
ಕಾಲದ ಶಾಸನ ಇದೆ. ಈ ಶಾಸನದಲ್ಲಿ ಕೊಳ್ಳೇಗಾಲವನ್ನು ತಿಭುವನ ಮಹಾದೇವಿ 
ಚತುರ್ವೇದಿ ಮಂಗಲವೆಂದು ಕರೆಯಲಾಗಿದೆ.” ಅಲ್ಲದೆ ದೇವಾಲಯಕ್ಕೆ ದಾನ ನೀಡಿದ 
ವಿಚಾರವು ಸಹ ಇದೆ. ಹೊಯ್ದಳರ ದೊರೆ ವೀರನರಸಿಂಹ ಇವರುಗಳ ಕಾಲದಲ್ಲಿ 
ದೇವಸ್ಥಾನಕ್ಕೆ ದಾನ ನೀಡಿದ ವಿವರಗಳು ಸಹ ಕಾಣಬರುತ್ತವೆ. ಈ ಹಿನ್ನೆಲೆಯಿಂದ 
ಕೊಳ್ಳೇಗಾಲದ ಲಕ್ಷ್ಮೀನಾರಾಯಣ ದೇವಸ್ಥಾನ ಚೊಳರ ಕಾಲಕ್ಕೆ ನಿರ್ಮಾಣವಾಗಿ 
ಹೊಯ್ದಳರ ಕಾಲಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು 
ಎಂಬುದು ಈ ಶಾಸನದಿಂದ ಕಂಡುಬರುತ್ತದೆ." 


ಮದ್ದೂರು:- ಯಳಂದೂರು ತಾಲ್ಲೂಕಿಗೆ ಸೇರಿದ ಒಂದು ಊರು. ಈ ಊರಿನಲ್ಲಿ ಗಂಗರ, 
ಚೋಳರ, ವಿಜಯನಗರ ಅರಸರ ಕಾಲಕ್ಕೆ ಸೇರಿದ ಹಲಾವರು ಶಾಸನಗಳಿವೆ. ಈ ಗ್ರಾಮವು 
ಜೋಳರ ಕಾಲಕ್ಕೆ ಪ್ರಮುಖ ಸ್ಥಾನದಲ್ಲಿತ್ರೆಂದು ತಿಳಿದುಬರುತ್ತದೆ. ಇದನ್ನು ರಾಜೇಂದ್ರ 
ಜೋಳನ ಪತ್ನಿ ಪಂಚವನ್‌ ಮಹಾದೇವಿ ಅಗ್ರಹಾರವನ್ನಾಗಿ ಮಾಡಿದಳೆಂದು, ಅಲ್ಲದೆ ಆ 
ಕಾಲಕ್ಕೆ ಈ ಊರು ಒಂದು ಚತುರ್ವೇದಿ ಮಂಗಲವಾಗಿತ್ತೆಂದು ಚೋಳ ಶಾಸನದಿಂದ 
ತಿಳಿದುಬರುತ್ತದೆ.'' ಅದು ಅಲ್ಲದೆ ಕ್ರಿಶ.982 ರ ಕಾಲಕ್ಕೆ ಸೇರಿದ ಗಂಗರ ಶಾಸಣು ಸಹ ಇದೆ 
ಗ್ರಾಮದಲ್ಲಿ ದೊರೆತಿದೆ." 


ಸುತ್ತೂರು:- ನಂಜನಗೂಡು ತಾಲ್ಲೂಕಿನಲ್ಲಿ ಸುತ್ತೂರು ಎಂಬ ಗ್ರಾಮವಿದೆ. ಈ ಊರಿಗೆ 
ಹಿಂದೆ ಶೋತ್ರಿಯೂರು ಎಂಬ ಹೆಸರಿದ್ದುದಾಗಿ ಕ್ರಿ.ಶ.1032 ರಲ್ಲಿ ದೊರೆತಿರುವ ಒಂದು 
ಚೋಳರ ಶಾಸನದಿಂದ ತಿಳಿದುಬರುತ್ತದೆ.” 


ಹಳೇಬೋಗಾದಿ:- ಮೈಸೂರು ನಗರದ ಹಳೇಬೋಗಾದಿಯಲ್ಲಿರುವ  ಬೋಗೇಶ್ವರ 


ದೇವಾಲಯವು ಗಂಗರ ಚೋಳರ ಕಾಲದಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಕ್ರಿ.ಶ. 
ಸುಮಾರು 11ನೇ ಶತಮಾನದ ಲಿಪಿ ಇರುವ ಜೋಳ ಶಾಸನವು ಈ ದೇವಾಲಯದಲ್ಲಿ 
ಕಂಡುಬರುತ್ತದೆ." 


20 


ಮಟಕೆರೆ ಎಚ್‌:- ಮಟಕೆರೆ ಎಚ್‌. ಗ್ರಾಮವು ಹೆಗ್ಗಡದೇವನಕೋಟೆ ತಾಲ್ಲೂಕಿಗೆ ಸೇರಿದ 


ಒಂದು ಚಿಕ್ಕ ಗ್ರಾಮ. ಈ ಊರಿನಲ್ಲಿರುವ ರಾಮೇಶ್ವರ ದೇವಸ್ಥಾನವು ಚೋಳರ ಕಾಲಕ್ಕೆ 
ಸೇರಿದೆ.” ಇದಕ್ಕೆ ಪೂರಕವಾಗಿ ಚೋಳರ ದೊರೆ ಕುಲೋತ್ತುಂಗ ಚೋಳನ ಶಾಸನವೊಂದು 
ಇಲ್ಲಿ ಕಂಡುಬರುತ್ತದೆ."” ಕುಲೋತ್ತುಂಗ ಚೋಳನ ಕಾಲಕ್ಕೆ ನಿರ್ಮಾಣವಾದ ಈ ದೇವಾಲಯ 


ನಂತರ ಕಾಲ ಕಾಲಕ್ಕೆ ಜೀರ್ಣೋದ್ದಾರವಾಗಿದೆ. 


ಕೆಂಪನಪುರ:- ಕೆಂಪನಪುರ ಎಂಬ ಗ್ರಾಮವು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ 
ತಾಲ್ಲೂಕಿಗೆ ಸೇರಿದ ಪ್ರಾಚೀನವಾದ ಊರು. ಈ ಊರಿನಲ್ಲಿ ಚೋಳರ ಕಾಲಕ್ಕೆ ಸೇರಿದ 
ತಮಿಳು ಲಿಪಿಯ ಶಾಸನವಿದೆ. ಈ ಶಾಸನದಲ್ಲಿ ಮೊದಲನೆಯ ರಾಜಾಧಿರಾಜನ ವಿಚಾರವು 
ತಿಳಿದುಬರುತ್ತದೆ. ಅಂದರೆ ಕ್ರಿ.ಶ.1018 ರಿಂದ 1054ರ ಕಾಲಕ್ಕೆ ಶಾಸನವನ್ನು ಶಾಸನವನ್ನು 
ರಚಿಸಿದ್ದಾರೆ ಎಂದು ತಿಳಿದು ಬರುತ್ತದೆ."' 


ಮರೂರು:- ಮೈಸೂರು ಜಿಲ್ಲೆ ಹುಣಸೂರು ತಾಲ್ಲೂಕಿನಲ್ಲಿರುವ ಒಂದು ಊರು. ಈ 
ಊರಿನಲ್ಲಿ ದೊರೆತ್ತಿರುವ ಶಾಸನದ ಪ್ರಕಾರ ಚೋಳರ ದೊರೆ ಮೊದಲನೆಯ ರಾಜೇಂದ್ರ 
ಚೋಳನ ಕ್ರಿಶ.1015-1032 ರ ವರ್ಷದಲ್ಲಿ ಹಾಕಿಸಲಾಗಿದೆ. ಇದೊಂದು ವೀರಗಲ್ಲು 


ಶಾಸನವಾಗಿದೆ. 


ಕೆ.ಬೆಳತ್ತೂರು:- ಹೆಗ್ಗಡದೇವನಕೋಟೆ ತಾಲ್ಲೂಕಿನಲ್ಲಿರುವ ಒಂದು ಗ್ರಾಮ. ಈ 


ಊರಿನಲ್ಲಿರುವ ಬಾಣೇಶ್ವರ ದೇವಾಲಯದ ಕಲ್ಲಿನ ಮೇಲೆ ತಮಿಳು ಲಿಪಿಯ ಶಾಸನ ಇದೆ. 
ಈ ಶಾಸನವನ್ನು ಕ್ರಿ.ಶ.1020 ರಲ್ಲಿ ರಚಿಸಲಾಗಿದೆ.” 


ನಂದಿಗುಡ್ಡ:- ನಂಜನಗೂಡು ತಾಲ್ಲೂಕು ನಂದಿಗುಡ್ಡದಲ್ಲಿರುವ ಒಂದು ಶಾಸನದ ಪ್ರಕಾರ 
ಮೊದಲನೆಯ ರಾಜೇಂದಚೋಳನ ಆಳ್ಗಿಕೆಯ ಕಾಲಕ್ಕೆ 943 ಅಂದರೆ 1021 ರಲ್ಲಿ 
ಶಾಸನವನ್ನು ಬರೆಸಲಾಗಿದೆ. ಈ ಶಾಸನ ಭೂದಾನ ಮತ್ತು ದೇವರ ಕಾರ್ಯದ ಬಗ್ಗೆ 
ಬೆಳಕನ್ನು ಚೆಲ್ಲುತ್ತದೆ.” 

ಕೋಳಗಾಲ:- ಹೆಗ್ಗಡದೇವನಕೋಟೆ ತಾಲ್ಲೂಕು ಕೋಳಗಾಲದಲ್ಲಿ ರಾಜಾಧಿರಾಜ ಚೋಳನ 


8ನೇ ಆಳ್ಗಿಕೆಯ ವರ್ಷದಲ್ಲಿ ಅಂದರೆ ಕ್ರಿ.ಶ.1053ರ ಕಾಲಕ್ಕೆ ಶಾಸನವನ್ನು ಬರೆಸಲಾಗಿದೆ. ಈ 


ಶಾಸನವು ಸ್ಥಳೀಯ ವ್ಯಕ್ತಿಗಳ ಬಗ್ಗೆ ತಿಳಿಸಲಾಗಿದೆ." 


21 


ಸಿಂಧುವಳ್ಳಿ:- ಮೈಸೂರು ಜಿಲ್ಲೆ ನಂಜನಗೂಡು ತಾಲ್ಲೂಕಿನಲ್ಲಿರುವ ಒಂದು ಊರು 
ಸಿಂಧುವಳ್ಳಿ. ಇಲ್ಲಿ ಕುಲೋತ್ತುಂಗ ಚೋಳನ 37ನೇ ಆಳಿಕೆಯ ವರ್ಷದಲ್ಲಿ ಈ ಶಾಸನವನ್ನು 
ಬರೆಸಲಾಗಿದೆ. ಕ್ರಿ.ಶ.1106-07ಕ್ಕೆ ಆತನ ಕಾಲವು ಸರಿ ಹೊಂದುತ್ತದೆ. ಈ ಶಾಸನವು ಅನೇಕ 
ಗಾವುಂಡರ ಬಗ್ಗೆ ತಿಳಿಸುತ್ತದೆ." 


ಎಣ್‌ಗುಂಬ:- ಎಣ್‌ಗುಂಬ ಗ್ರಾಮವು ಚಾಮರಾಜನಗರ ಜಿಲ್ಲೆ ಅದೇ ತಾಲ್ಲೂಕಿಗೆ ಸೇರಿದ 
ಊರು. ಈ ಊರಿನ ಶಾಸನದ ಪ್ರಕಾರ ಮೊದಲನೆಯ ಕುಲೋತ್ತುಂಗ ಚೋಳನ 40ನೇ 
ಆಳ್ಗಿಕೆಯ ವರ್ಷದಲ್ಲಿ ಶಾಸನವನ್ನು ಬರೆಸಲಾಗಿದೆ. ಇದು ತಮಿಳು ಶಾಸನವಾಗಿದ್ದು, ಈ 
ಶಾಸನ ಗಾವುಂಡರ ಬಗ್ಗೆ ತಿಳಿಸುತ್ತದೆ. ಅಲ್ಲದೆ ಭೂಮಿಯ ಬಗ್ಗೆ ಮಾಹಿತಿಯನ್ನು 
ನೀಡುತ್ತದೆ.” 


ಏಚಗನಹಳ್ಳಿ:- ನಂಜನಗೂಡು ತಾಲ್ಲೂಕು ವಏಚಗನಹಳ್ಳಿಯಲ್ಲಿ ಪಾಳುಬಿದ್ದಿರುವ 
ಸೋಮೇಶ್ವರನ ದೇವಾಲಯದ ಕಲ್ಲಿನಲ್ಲಿ ಒಂದು ಶಾಸನ ಇದೆ. ಈ ಶಾಸನವು ಕುಲೋತ್ತುಂಗ 
ಚೋಳನ ಕಾಲಕ್ಕೆ ಅಂದರೆ ಶಕವರ್ಷ 1035 ಕ್ರಿ.ಶ.1114 ರಲ್ಲಿ ಕೆತ್ತಿಸಲಾಗಿದೆ, ಈ ಶಾಸನು 


ಅನೇಕ ವಿಚಾರಗಳ ಬಗ್ಗೆ ತಿಳಿಸುವ ಶಾಸನವಾಗಿದೆ."" 


ಕೋಲಾರ:- ಕೋಲಾರದ ಕೋಲಾರಮ್ಮ ದೇವಾಲಯದ ಸಪ್ತಮಾತೃಕೆಯರ ಪ್ರಕಾರದ 


ಗೋಡೆಯಲ್ಲಿ ಚೋಳರ ದೊರೆ ಮೊದಲನೆಯ ರಾಜರಾಜ ಚೋಳನ ಶಾಸನ ಇದೆ. 
ಕಿ.ಶ.1023ರ ಕಾಲಕ್ಕೆ ಸೇರಿದ್ದು"” ರಾಜೇಂದ್ರಚೋಳ ತನ್ನ ಇಪ್ಪತ್ತೆರಡನೆ ವರ್ಷದ ಆಳಿಕೆಯ 
ಕಿ.ಶ.1034ರ ಸಮಯದಲ್ಲಿ ಕೋಲಾರಮ್ಮನ ದೇವಾಲಯವನ್ನು ಕಲ್ಲಿನ ಕಟ್ಟಡವಾಗಿ 
ಮಾರ್ಪಡಿಸಿದನು. ಈ ದೇವಾಲಯವನ್ನು ಜಯಗೊಂಡ ಸಲಮಮ್ಮಲಮ್ಮಲ್ಲಿ ಕಟ್ಟುಮನಪಕ್ಕಂ 
ತಿರುಪ್ಲುರಿ ಅಂಬಲವಾಡಿ ನಿರ್ಮಿಸಿದನೆಂದು ತಿಳಿದುಬರುತ್ತದೆ. ಈ ದೇವಾಲಯವು 
ಮಧ್ಯಕಾಲೀನ ಚೋಳರ ಶೈಲಿಯಲ್ಲಿ ರಚನೆಯಾಗಿರುವುದರಿಂದ ಇದು ಚೋಳರಿಂದಲೇ 
ನಿರ್ಮಿತವಾಗಿರುವುದೆಂದು ತಿಳಿದುಬರುತ್ತದೆ." 


ಎಬ್ಲೂರು:- ಮುಲಬಾಗಿಲು ತಾಲ್ಲೂಕಿನ ಎಬ್ಬೂರಿನಲ್ಲಿರುವ ಸೋಮೇಶ್ವರ ದೇವಾಲಯದ 
ಶಾಸನದ ಪ್ರಕಾರ ಮೊದಲನೆಯ ರಾಜಾಧಿರಾಜನ ಕಾಲದ ಎರಡು ಶಾಸನಗಳಿವೆ. ಎರಡೂ 
ಶಾಸನಗಳು ಈತನ 33ನೇ ವರ್ಷದ (ಕಿ.ಶ.1050) ಕಾಲಕ್ಕೆ ಸೇರಿವೆ. ಈ ಶಾಸನದಲ್ಲಿ 
ತಮಿಳುನಾಡಿನ ಆಚರಣೆಗಳು, ಸಂಪ್ರದಾಯಗಳು, ದಾನದತ್ತಿಗಳು ಅನ್ನದಾನ ಇದೇ 
ಮೊದಲಾದವುಗಳ ಬಗ್ಗೆ ತಿಳಿದುಬರುತ್ತದೆ."' 


22 


ಕೋಲಾರ:- ಕೋಲಾರದಲ್ಲಿ ದೊರೆತಿರುವ ಶಾಸನವು ಎರಡನೆಯ ರಾಜೇಂದ್ರ ಜೋಳನ 


(ಕ್ರಿ.ಶ.1054) ಕಾಲದಲ್ಲಿ ರಚಿಸಲ್ಲಟ್ಟ್ನವೆ. ಈ ಶಾಸನವು ಪ್ರಶಸ್ತಿಯ ಮೂಲಕ 
ಪ್ರಾರಂಭವಾಗುತ್ತದೆ. ಅಲ್ಲದೆ ರಾಜ ಇರಟ್ಟಪಡಿ ಜೊತೆಗೆ ಇಪ್ಪತ್ತೇಳುವರೆ ಲಕ್ಷ ವರಹಗಳನ್ನು 
ಗೆದ್ದ ಸವಿನೆನಪಿಗಾಗಿ ಕಲ್ಯಾಣಪುರದಲ್ಲಿ ಒಂದು ಸ್ತಂಭವನ್ನು ನಿರ್ಮಿಸಿದನು. ಅಲ್ಲದೆ 
ಕೊಪ್ಪಂನಲ್ಲಿ ಅಹದಮಲ್ಲನನ್ನು ಎದುರಿಸಿ ಅವನ ಸೈನ್ಯದಲ್ಲಿನ ಆನೆಗಳನ್ನು ಸಹ 
ವಶಪಡಿಸಿಕೊಂಡನು ಎಂಬುದಾಗಿ ತಿಳಿದುಬರುತ್ತದೆ."” ಮತ್ತೊಂದು ಶಾಸನದ ಪ್ರಕಾರ 
ಜೋಳರ ದಂಡನಾಯಕ ವೆಟ್ಟನ್‌ ಪೆಂಚನೇಡುವನನ್‌ ಎಂಬುವವನು ಕುವಲಾಲಂನ 
ಪೆಡರಿಯಲ್‌ ದೇವರಿಗೆ ನಿರಂತರವಾಗಿ ಜ್ಯೋತಿ ಬೆಳಗುವಂತೆ ಮಾಡಲು 63 ಗೋವುಗಳನ್ನು 
ದೇವಾಲಯಕ್ಕೆ ನೀಡಿದನು ಹಾಗೂ ಗೋವುಗಳನ್ನು ಶೈವ ಬ್ರಾಹ್ಮಣರಿಗೆ ನೀಡಿ ಅವುಗಳಿಂದ 
ಯಾವುದೇ ಲಾಭ ದೊರಕಿದರೂ ಅದು ಬ್ರಾಹ್ಮಣರಿಗೆ ಸೇರತಕ್ಕದ್ದೆಂದು ಆಜ್ಞೆಯ ಬಗ್ಗೆ 
ಉಲ್ಲೇಖಿಸಲಾಗಿದೆ. ಇದರ ದಾನಿ ಒಬ್ಬ ಸೈನ್ಯಾಧಿಕಾರಿದ್ದು, ಆತನು ಅಹಮಲ್ಲನ ವಿರುದ್ಧ 
ಹೋರಾಡಿ ಯುದ್ಧದಲ್ಲಿ ಭಾಗವಹಿಸಿರುವ ಬಗ್ಗೆ ತಿಳಿದುಬರುತ್ತದೆ. 


ಚೋಳ ರಾಜರುಗಳು, ಅಧಿಕಾರಿಗಳು ಹಾಗೂ ದಂಡನಾಯಕರುಗಳ್ಲು, ದೇವಾಲಯಕ್ಕೆ 
ದಾನದತ್ತಿಗಳನ್ನು ನೀಡಲು ಮತ್ತೊಂದು ಕಾರಣವೂ ಸಹ ಇತ್ತು ಸ್ಥಳೀಯ ಜನರ ಮನಸಿನಲ್ಲಿ 
ಚೋಳರ ಬಗ್ಗೆ ಗೌರವ ಆದರಗಳು ಹೆಚ್ಚುವಂತೆ ಹಾಗೂ ಚೋಳರ ಆಳ್ಗಿಕೆಯಿಂದ ತಮಗೆ 
ಯಾವರೀತಿಯ ಬಾಧೆಯೂ ಸಹ ಇಲ್ಲ ಎಂಬುದನ್ನು ಬಿಂಬಿಸಲು ಈ ರೀತಿಯ 
ದಾನದತ್ತಿಗಳನ್ನು ದೇವಾಲಯಕ್ಕೆ ನೀಡುತ್ತಿದ್ದರು." 


ಎರಡನೇ ರಾಜೇಂದ್ರ ಚೋಳನ” ಶಾಸನದ ಪ್ರಕಾರ ಚತುರ್ವೇದಿ ಮಂಗಳಂನ 
ಜಯಗೊಂಡ ಚೋಳನ ಅಧಿದೇವತೆಯಾದ ಕೋಲಾರಮ್ಮ (ಚಾಮುಂಡೇಶ್ವರಿ) ದೇವತೆಗೆ 
ಪ್ರತಿ ಮಂಗಳವಾರ ಒಂದು ಕುರಿಯನ್ನು ಬಲಿಕೊಡುವುದರ ವಿಚಾರ ಕುರಿತು 
ತಿಳಿದುಬರುತ್ತದೆ. ಕೋಲಾರದಲ್ಲಿ ದೇವಿ ಚಾಮುಂಡೇಶ್ವರಿ ಬಹಳ ಪ್ರಸಿದ್ಧಿಯಾಗಿದ್ದಾಳೆ. 
ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಅಂದಿನ ಕಾಲದ ಜನಸಾಮಾನ್ಯರ ಮನಸ್ಸನ್ನು ಸುಲಭವಾಗಿ 
ಕಾಣಲು ಈ ರೀತಿಯ ಸಂಸ್ಕೃತಿಯನ್ನು ಪೂಜೆ ಪುನಸ್ಕಾರಗಳನ್ನು ನಡೆಸಿರುವುದು 
ತಿಳಿದುಬರುತ್ತದೆ.” ಅಲ್ಲದೆ ಕುಲೋತ್ತುಂಗ ಚೋಳನ ಶಾಸನದ ಪ್ರಕಾರ ಚಾಮುಂಡೇಶ್ವರಿ 
ದೇವಿಗೆ ಪೂಜೆ ಮುಂದುವರೆದಿರುವುದು ತಿಳಿದುಬರುತ್ತದೆ. 


ಕೋಲಾರದ ಕ್ರಿ.ಶ.1071 ರ ಕಾಲಕ್ಕೆ ಸೇರಿದ ರಾಜೇಂದ್ರ ಚೋಳನ ಒಂದು ತಮಿಳು 
ಶಾಸನದಲ್ಲಿ ಕೋಲಾರದಮ್ಮನ ದೇವಾಲಯದ ಮಠದಲ್ಲಿನ ಕೆಲವು ವಿವರಗಳನ್ನು ನೋಡಿದರೆ 


23 


ಅಲ್ಲಿಗೆ ನೀಡಿದ ದಾನದ ವಿವರಗಳಿಂದ ತಿಳಿದುಬರುತ್ತದೆ. ದಾನವನ್ನು ದೇವಾಲಯದ 
ಜ್ಯೋತಿಷಿಗೆ, ದೇವಾಲಯದ ಮಠದಲ್ಲಿ ವ್ಯಾಕರಣ ಮತ್ತು ಯಮಳ ಗಣಿತ ಹೇಳಿಕೊಡುವ 
ಉಪಾಧ್ಯಾಯನಿಗೆ ನೀಡಲಾಯಿತೆಂದು ಹೇಳಿದೆ. ಈ  ವಿವರದಿಂದಾಗಿ ಅಂದಿನ 
ಕೋಲಾರದಮ್ಮನ ದೇವಾಲಯದ ಮಠದಲ್ಲಿ ವಿದ್ಯಾಲಯವೊಂದಿತ್ತೆಂದು ತಿಳಿದುಬರುತ್ತದೆ. 
ಇದೇ ಶಾಸನದಲ್ಲಿ ಮಠದ ಸ್ಥಾನಿಕನ ವಿಚಾರ ತಿಳಿದುಬರುತ್ತದೆ. ಸ್ಥಾನಿಕರ ಹುದ್ದೆ ಎಂದರೆ ಆ 
ಮಠದ ಅಥವಾ ಸ್ಥಾನದ ಮುಖ್ಯಸ್ಥ, ಈತನು ಸ್ಥಾನಪತಿ ದೇವಸ್ಥಾನದ ಮಠದ ಎಲ್ಲಾ 
ವ್ಯವಹಾರಗಳ ಮೇಲ್ವಿಚಾರಕ. ಈತನು ವಿದ್ಯಾವಿನಯಶೀಲ ಸಂಪನ್ನನಾಗಿರಬೇಕಾದ್ದಿದಿತು. 
ಅನ್ಯರು ಈತನನ್ನು ಗೌರವಾದರಗಳಿಂದ ನೋಡುತ್ತಿದ್ದರು. ತ್ರಿಭುವನ, ಕರ್ತಾರ, ಭಟಾರನು, 
ಅವನಿ ಸ್ಥಾನದ ಮುಖ್ಯಸ್ಥನಾಗಿದ್ದನು ಎಂಬುದು ತಿಳಿದುಬರುತ್ತದೆ. 


ತಂಜಾವೂರಿನ ಚೋಳರು ತಲಕಾಡಿನ ಗಂಗರ ನಂತರದಕ್ಷಿಣ ಕರ್ನಾಟಕವನ್ನು 
ವಶಪಡಿಸಿಕೊಂಡು ತಮ್ಮದೇ ಆದ ಇತಿಹಾಸವನ್ನು ಸೃಷ್ಠಿಸಿದ್ದಾರೆ. ಕ್ರಿಶ.10ನೇ ಶತಮಾನಕ್ಕೆ 
ಗಂಗರಾಜರು ದುರ್ಬಲರಾದ ಕಾರಣ ಕರ್ನಾಟಕದ ದಕ್ಷಿಣ ಭಾಗಗಳನ್ನು 
ವಶಪಡಿಸಿಕೊಂಡರು. ರಾಜರಾಜಚೋಳನು ಮೊದಲಿಗೆ ಚಾಮರಾಜನಗರ ಜಿಲ್ಲೆಯಿಂದ 
ಕೋಲಾರ ಜಿಲ್ಲೆಯವರೆವಿಗೂ ಆಗ್ನೇಯ ಕರ್ನಾಟಕದ ಭಾಗಗಳನ್ನು 
ಸ್ಹಾಧೀನಪಡಿಸಿಕೊಂಡನು. ರಾಷ್ಟ್ರಕೂಟರ ಸಹಾಯವನ್ನು ಪಡೆದುಕೊಂಡು ಚೋಳರು 
ಗಂಗವಾಡಿ ನೊಳಂಬವಾಡಿ ಸಾಮ್ರಾಜ್ಯವನ್ನು ಬಗ್ಗುಬಡಿದು, ಚೋಳರು ತಮ್ಮ ಪ್ರಾಬಲ್ಯವನ್ನು 
ಮೆರೆದರು. ಅವರ ಆಡಳಿತದಲ್ಲಿ ತಮ್ಮ ರಾಜ್ಯ ವಸ್ತಾರವನ್ನು ಮಾಡಿದರು. ಚೋಳರು ಅನೇಕ 
ದೇವಾಲಯಗಳನ್ನು ನಿರ್ಮಿಸಿದ್ದರು. ಅಲ್ಲದೆ ಅನೇಕ ಶಾಸನಗಳನ್ನು ಬರೆಸಿದ್ದಾರೆ. 


ದಕ್ಷಿಣ ಕರ್ನಾಟಕದ ಪ್ರಾಂತ್ಯಗಳಾದ ಕೋಲಾರ, ಬೆಂಗಳೂರು, ಚನ್ನಪಟ್ಟಣ, ಮಂಡ್ಯ, 


ಮೃ 


ಚಾಮರಾಜನಗರ, ಮೈಸೂರು, ಮಂಡ್ಯ, ಕೋಲಾರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 


ಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಆಡಳಿತ ನಡೆಸಿದರು. ವಿಶೇಷವಾಗಿ ಜೋಳರು 


ಶಾಸನಗಳನ್ನು ಬರೆಸಿದ್ದಾರೆ. ಕರ್ನಾಟಕದ ಭೂಭಾಗದಲ್ಲಿ ತಮ್ಮ ಆಡಳಿತ ವಿಭಾಗಗಳನ್ನು 
ಸ್ಥಾಪಿಸುವ ಮುಖಾಂತರ ತಮಿಳುನಾಡಿನ ಸಂಸ್ಕೃತಿಯನ್ನು ಚೋಳರು ತಮ್ಮ ಶಾಸನಗಳ 
ಮೂಲಕ ವ್ಯಕ್ತಪಡಿಸಿದ್ದಾರೆ. ಎಂದರೆ ತಪ್ಪಾಗಲಾರದು. ಈ ಪ್ರದೇಶಗಳಲ್ಲಿ ತಮಿಳು 
ಅಧಿಕಾರಿಗಳ ಆಗಮನದಿಂದ ತಮಿಳು ಭಾಷೆ, ಆಡಳಿತ ಭಾಷೆಯಾಗಿ ನೆಲೆಗೊಂಡಿತು. 
ಚೋಳರ ಕಾಲದಲ್ಲಿ ಚತುರ್ವೇದಿ ಮಂಗಲಗಳು, ಅಗಹಾರಗಳು, ಮಂಡಲಗಳು, 
ವಳನಾಡುಗಳು ಸ್ಥಾಪಿನೆಗೊಂಡವು. ಇವುಗಳ ಬಗ್ಗೆ ತಿಳಿಯುವುದಕ್ಕೆ ಚೋಳರ ಕಾಲದ 


24 


ಶಾಸನಗಳು ಪ್ರಮುಖ ಆಧಾರಗಳಾಗಿವೆ. ಆದಕಾರಣ ಚೋಳರ ಕಾಲಕ್ಕೆ ಸೇರಿದ ಪ್ರಮುಖ 
ಶಾಸನಗಳನ್ನು ಗುರುತಿಸಿ ಅವುಗಳ ಮಹತ್ವ ವನ್ನು ಕುರಿತಂತೆ ವಿವರಣೆ ನೀಡಲಾಗಿದೆ. 


ಹೀಗೆ ಮೊದಲನೆಯ ಅಧ್ಯಾಯದಲ್ಲಿ ಸಂಶೋಧನಾ ವಿಷಯದ ಪ್ರಸ್ತಾವನೆಯೊಂದಿಗೆ 
ಅಧ್ಯಯನ ಸ್ವರೂಪ, ವ್ಯಾಪ್ತಿ ಉದ್ದೇಶ, ಸಂಶೋಧನೆಯ ವಿಧಾನ ಮೊದಲಾದವುಗಳನ್ನು 
ಕೂಲಂಕಷವಾಗಿ ಚರ್ಚಿಸಿ ಮುಂದಿನ ಅಧ್ಯಾಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ 


ಅಧಿಕಾರ ಸ್ಥಾಪನೆ, ರಾಜ್ಯ ವಿಸ್ತಾರಣೆ ಹಾಗೂ ಆಡಳಿತ ಕ್ರಮವನ್ನು ಕುರಿತು ಚರ್ಚಿಸಲಾಗಿದೆ. 


25 


ಅಡಿಟಿಪ್ಪಣಿಗಳು 


M.S.Krishnamurthy: The Nolambas A Political and Cultural Study, Mysore, 1980. 
Krishna Rao M.V. — The Gangas of Talakad, Madras-1936. 


Nilakanta Shastri K.A. — A History of South India, Madras-1984. 


MUN 


ಕರ್ನಾಟಕದ ಪರಂಪರೆ : ಮೈಸೂರು ರಾಜ್ಯ ಸರ್ಕಾರ (1970), ಪು.ಪು.375-380. 


5. ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯಗಳ ಮೈಸೂರು ರವರಿಂದ 
ಪ್ರಕಟಗೊಂಡಿರುವ ವಿವಿಧ ಜಿಲ್ಲೆಗಳ ಗ್ರಂಥಗಳು. 


6. S.R.Krishna murthy — A Study on the Cultural Developments in the Cholas Period 


— 1996- Annamalai University, Annamalai Ngar, India. 


7. ಬಿ. ಬಸವರಾಜು: ಚೋಳರ ವಾಸ್ತು ಮತ್ತು ಶಿಲ್ಪ, ಮೈಸೂರು, 2008. 

8. ಕರ್ನಾಟಕದ ಪರಂಪರೆ : ಮೈಸೂರು ರಾಜ್ಯ ಸರ್ಕಾರ (1970), ಪು.1 

9. K.A. Nilakantha Shastri — The Cholas-1984, Madras, 1984, PP 174-175. 
10.ಎಫಿಗ್ರಾಫಿಯ ಕರ್ನಾಟಕ: ಸಂಪುಟ-5, ತಿರುಮಕೂಡಲು ನರಸೀಪುರ ತಾಲ್ಲೂಕು, 


ತಡಿಮಾಲಂಗಿ ಶಾಸನ ಸಂಖ್ಯೆ-230, 1938, ಪು.36 


11. ಇತಿಹಾಸದರ್ಶನ - ಸಂಪುಟ-27, ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು- 


2012, ಪು. 215. (ಪಾಂಡವಪುರ ಶಾಸನಸಂಖ್ಯೆ-51) 
ಸ ಮಂಡ್ಯ ಜಿಲ್ಲೆ ಹಳೇಬೂದನೂರು, ಮಂಡ್ಯ ತಾಲ್ಲೂಕು (ಶಾಸನ ಸಂಖ್ಯೆ-53) 
13. ಮಂಡ್ಯಜಿಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ ಬೊಮ್ಮೂರು ಗ್ರಾಮದ ಶಿಲಾಶಾಸನ 
14. ಎ.ಕ.ಸಂಪುಟ-6, ಪಾಂಡವಪುರ, ಶಾಸನ ಸಂಖ್ಯೆ-44. 
15.ಎ.ಕ.ಸಂಪುಟ-6, ಪಾಂಡವಪುರ, ಶಾಸನ ಸಂಖ್ಯೆ-44. 
16.ಎ.ಕ.ಸಂಪುಟ-7, ಮಂಡ್ಯ ತಾಲ್ಲೂಕು, ಚನ್ನಪ್ಪನ ದೊಡ್ಡಿ, ಶಾಸನ ಸಂಖ್ಯೆ-66. 
17.ಇ.ಗಿ. ಗಿಡಿ. ಗಿಖ (ಪರಿಷ್ಟೃತ) ಶ್ರೀರಂಗಪಟ್ಟಣ ತಾಲ್ಲೂಕು, ಶಾಸನ ಸಂಖ್ಯೆ-87, ಪು.411. 
18.ಎ.ಕ.ಸಂಪುಟ-4, ಯಳಂದೂರು ತಾಲ್ಲೂಕು, ಅಗರ ಗ್ರಾಮ, ಶಾಸನ ಸಂಖ್ಯೆ-146. 
19.ಎ.ಕ.ಸಂಪುಟ-4, ಯಳಂದೂರು ತಾಲ್ಲೂಕು, ಅಗರ ಗ್ರಾಮ, ಶಾಸನ ಸಂಖ್ಯೆ-145. 


20.ಎ.ಕ.ಸಂಪುಟ-3, ಗುಂಡ್ಲುಪೇಟೆ, ಶಾಸನ ಸಂಖ್ಯೆ-45. 


26 


21.ಎ.ಕ.ಸಂಪುಟ-3, 
22.ಎ.ಕ.ಸಂಪುಟ-3, 
23.ಎ.ಕ.ಸಂಪುಟ-3, 
24.ಎ.ಕ.ಸಂಪುಟ-3, 
25. ಅದೇ- 

26.ಎ.ಕ.ಸಂಪುಟ-ನ, 
2'1.ಎ.ಕ.ಸಂಪುಟ-ನ, 
28.ಎ.ಕ.ಸಂಪುಟ-4, 
29.ಎ.ಕ.ಸಂಪುಟ-4, 
30.ಎ.ಕ.ಸಂಪುಟ-4, 


31.ಎ.ಕ.ಸಂಪುಟ-4, 


ಗುಂಡ್ಲುಪೇಟೆ, ಶಾಸನ ಸಂಖ್ಯೆ-102. 
ಗುಂಡ್ಲುಪೇಟೆ, ಶಾಸನ ಸಂಖ್ಯೆ-56. 
ಗುಂಡ್ಲುಪೇಟೆ, ಶಾಸನ ಸಂಖ್ಯೆ-56. 


ನಂಜನಗೂಡು ತಾಲ್ಲೂಕು, ಶಾಸನ ಸಂಖ್ಯೆ-131. 


ತಿರುಮಕೂಡಲು ನರಸೀಪುರ ತಾಲ್ಲೂಕು, ಶಾಸನ ಸಂಖ್ಯೆ-123. 
ತಿರುಮಕೂಡಲು ನರಸೀಪುರ ತಾಲ್ಲೂಕು, ಶಾಸನ ಸಂಖ್ಯೆ-124. 
ಯಳಂದೂರು ತಾಲ್ಲೂಕು, ಶಾಸನ ಸಂಖ್ಯೆ-172. 

ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-2. 

ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-4 ಮತ್ತು 5. 


ಯಳಂದೂರು ತಾಲ್ಲೂಕು, ಶಾಸನ ಸಂಖ್ಯೆ-40, ಒಂಖ-1938, ಪು.48, 


ಮತ್ತು ಎ.ಕ.ಸಂಪುಟ-4, ಶಾಸನ 41 ಮತ್ತು ಕರ್ನಾಟಕ ಸ್ಟೇಟ್‌ ಗೆಜೆಟಿಯರ್‌, ಮೈಸೂರು 


ಜಿಲ್ಲೆ, ಪು.470, 877, 878. 


32.ಎ.ಕ.ಸಂಪುಟ-4, 
33.ಎ.ಕ.ಸಂಪುಟ-3, 
34.ಎ.ಕ.ಸಂಪುಟ-5, 
35.ಎಂ.ಎ.ಆರ್‌. 

36.ಎ.ಕ.ಸಂಪುಟ-3, 
37.ಎ.ಕ.ಸಂಪುಟ-4, 
38.ಎ.ಕ.ಸಂಪುಟ-4, 
39.ಎ.ಕ.ಸಂಪುಟ-3, 
40.ಎ.ಕ.ಸಂಪುಟ-3, 
4].ಎ.ಕ.ಸಂಪುಟ-3, 
42.ಎ.ಕ.ಸಂಪುಟ-3, 


43.ಎ.ಕ.ಸಂಪುಟ-4, 


ಯಳಂದೂರು ತಾಲ್ಲೂಕು, ಶಾಸನ ಸಂಖ್ಯೆ-40. 
ನಂಜನಗೂಡು ತಾಲ್ಲೂಕು, ಸುತ್ತೂರು ಶಾಸನ ಸಂಖ್ಯೆ-215. 
ಮೈಸೂರು ನಗರ, ಶಾಸನ ಸಂಖ್ಯೆ-221. 

1977, ಪು.3. 

ಹೆಗ್ಗಡದೇವನಕೋಟೆ ತಾಲ್ಲೂಕು, ಶಾಸನ ಸಂಖ್ಯೆ-44. 
ಚಾಮರಾಜನಗರ ತಾಲ್ಲೂಕು, ಶಾಸನ ಸಂಖ್ಯೆ-146. 
ಹುಣಸೂರು ತಾಲ್ಲೂಕು, ಶಾಸನ ಸಂಖ್ಯೆ-4. 
ಹೆಗ್ಗಡದೇವನಕೋಟೆ ತಾಲ್ಲೂಕು, ಶಾಸನ ಸಂಖ್ಯೆ-58. 
ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-201. 
ಹೆಗ್ಗಡದೇವನಕೋಟೆ ತಾಲ್ಲೂಕು, ಶಾಸನ ಸಂಖ್ಯೆ-32. 


ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-348. 


ಚಾಮರಾಜನಗರ ತಾಲ್ಲೂಕು, ಶಾಸನ ಸಂಖ್ಯೆ-303. 


27 


44.ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-169. 


45.It is interesting to note that Rajendra Chola I in his Fifteenth Renat year (1027- 
AD) When he was at Kanchipuram donated villages to the Ramiswara Temple at 


Bidar. See Eslam Coppr Plate R. Nagaswamy. 


46.ಎ.ಕ.ಸಂಪುಟ-10, ಕೋಲಾರ ಶಾಸನ ಸಂಖ್ಯೆ-111. 


4'7.ಅದೇ 


48.E.P. Car (Revised) Kolar No.26, An Examination of the Inserptions Reveal only 


goddness Received maximum endowments. 


49.ಎ.ಕ.ಸಂಪುಟ-10, ಕೋಲಾರ ಜಿಲ್ಲೆ, ಮುಳಬಾಗಿಲುತಾಲ್ಲೂಕು ಶಾಸನಸಂಖ್ಯೆ-65. 


28 


ಅಧ್ಯಾಯ-2 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಅಧಿಕಾರ ಸ್ಥಾಪನೆ, ವಿಸ್ತರಣೆ ಮತ್ತು ಆಡಳಿತ 


ಪದತಿ 
[) 


ಈ ಅಧ್ಯಾಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಹಾಗೂ 
ಸಾಂಸ್ಕೃತಿಕ ಪ್ರಭಾವದ ಹಿನ್ನೆಲೆಯಲ್ಲಿ ಅವರ ಅಧಿಕಾರ ಸ್ಥಾಪನೆ, ವಿಸ್ತರಣೆ ಹಾಗೂ ಆಡಳಿತ 
ಪದ್ಧತಿಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಕರ್ನಾಟಕವನ್ನಾಳಿದ ಹಲವಾರು ರಾಜ 
ಮನೆತನಗಳಲ್ಲಿ ಚೋಳರ ಮನೆತನವು ಸಹ ಒಂದು. ಮೂಲತಃ ಚೋಳರು 
ತಮಿಳುನಾಡಿನವರು. ಇವರು ರಾಜ್ಯ ವಸ್ತರಣಾಕಾಂಕ್ಷಿಗಳಾಗಿ ದಕ್ಷಿಣ ಕರ್ನಾಟಕದ ಹಲವು 
ಭಾಗಗಳನ್ನು ಕ್ರಿಶ.9-10ನೇ ಶತಮಾನದಲ್ಲಿಯೇ ಆಕ್ರಮಿಸಿಕೊಂಡರು ಎಂಬುದಕ್ಕೆ ಸಾಕಷ್ಟು 
ಸಂಖ್ಯೆಯಲ್ಲಿ ಚೋಳರ ಕಾಲದ ಶಿಲಾಶಾಸನಗಳು ಕಂಡುಬಂದಿವೆ.' ದಕ್ಷಿಣ ಕರ್ನಾಟಕದಲ್ಲಿ 
ಚೋಳರ ರಾಜಕೀಯ ವ್ಯವಸ್ಥೆಗೂ ಹಿಂದೆ ಈ ಭಾಗದಲ್ಲಿ ಯಾವ ರೀತಿಯ ರಾಜಕೀಯ 
ವ್ಯವಸ್ಥೆ ಇತ್ತು ಹಾಗೂ ಯಾವ ಯಾವ ರಾಜವಂಶದವರು ಅಧಿಕಾರ ನಡೆಸಿದ್ದರೆಂಬುದನ್ನು 
ಚರ್ಚಿಸಿದ ನಂತರ ಚೋಳರ ಕಾಲದ ರಾಜಕೀಯ ವ್ಯವಸ್ಥೆಯ ಪ್ರಭಾವದ ಹಿನ್ನೆಲೆಯಲ್ಲಿ 
ಅವರ ಅಧಿಕಾರ ಸ್ಥಾಪನೆ, ವಿಸ್ತರಣೆ ಹಾಗೂ ಆಡಳಿತ ಪದ್ಧಶಿಯನ್ನು ಕುರಿತು 


po) 


ವಿವರಿಸಲಾಗಿದೆ. 


ದಕ್ಷಿೀಂ ಕರ್ನಾಟಕವು ಚೋಳರ ಆಡಳಿತಕ್ಕೂ ಮುಂಚೆ, ಪ್ರಬಲವಾದ ರಾಜಕೀಯ 
ಶಕ್ತಿಗಳಾದ ಗಂಗರು, ಚಾಲುಕ್ಕರು, ರಾಷ್ಟಕೂಟರು, ಬಾಣರು, ನೊಳಂಬರ 
ಆಡಳಿತಕ್ಕೊಳಪಟ್ಟಿತ್ತು. ಗಂಗರು ರಾಜಕೀಯ ಪ್ರಾಬಲ್ಯವನ್ನು ಪಡೆದುಕೊಂಡ ನಂತರ ಅವರ 
ಆಡಳಿತವು ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹರಡಿತ್ತು ಮತ್ತು ಗಂಗರ 
ಕಾಲಕ್ಕಾಗಲೇ ಈ ಭಾಗವು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯ ಕೇಂದವಾಗಿ 
ಪ್ರವರ್ಧಮಾನಕ್ಕೆ ಬಂದಿತು. ಗಂಗರ ಕಾಲದಲ್ಲಿ ತಲಕಾಡು, ಕೀರ್ತಿಪುರ, ಮಳವಳ್ಳಿ, 
ಚಾಮರಾಜನಗರ, ಮೈಸೂರು, ಮದ್ದೂರು, ಚನ್ನಪಟ್ಟಣ, ಬೆಂಗಳೂರು, ತುಮಕೂರು, 
ಕೋಲಾರ ಇನ್ನೂ ಮೊದಲಾದ ಕಡೆಗಳಲ್ಲಿ ಜೈನ ಬಸದಿಗಳು, ವೈದಿಕ ದೇವಾಲಯಗಳು 
ನಿರ್ಮಾಣಗೊಂಡವು. ಗಂಗರು ಪ್ರಾರಂಭದಲ್ಲಿ ಕೋಲಾರವನ್ನು ತಮ್ಮ ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಕಾಲಾನಂತರ ರಾಜಕೀಯ ಅಧಿಕಾರದ ವಿಸ್ತರಣೆಯ ಹಿನ್ನೆಲೆಯಲ್ಲಿ 


ರಾಜಧಾನಿಯನ್ನು ತಲಕಾಡಿಗೆ ಬದಲಾಯಿಸಿಕೊಂಡರು." 


29 


ದಕ್ಷಿಣ ಭಾರತದಲ್ಲಿ ಆಳ್ಳಿಕೆ ಮಾಡಿದ ಪ್ರಾಚೀನ ರಾಜಮನೆತನಗಳಲ್ಲಿ ಚೋಳ 
ಮನೆತನವೂ ಒಂದು. ಚೇರರು. ಪಾಂಡ್ಕರ ಜೊತೆಗೆ ಜೋಳರು ಕ್ರಿಪೂ.ದಲ್ಲೇ 
ಅಧಿಕಾರದಲ್ಲಿದ್ದುದ್ದಕ್ಕೆ ಅನೇಕ ಆಧಾರಗಳಿವೆ. ಈ ಕಾವೇರಿ ತೀರ ಪ್ರದೇಶವು ಇವರ ಮೂಲ 
ನೆಲೆಯಾಗಿತ್ತು. ಅದೇ ನದಿಯ ದಡದ ಮೇಲಿರುವ ಕಾವೇರಿ ಪಟ್ಟಣ ಮತ್ತು ಉರೈಯೂರ್‌ 
ಇವರ ಕಾಲದ ಪ್ರಾಚೀನ ನಗರಗಳಾಗಿದ್ದವು. ಚೋಳ ಎಂಬ ಹೆಸರಿನ ಬಗ್ಗೆ ಅನೇಕ 
ಜಿಜ್ಞಾಸೆಗಳಿವೆ. ಆದರೂ ದೊರೆತಿರುವ ಕೆಲವು ಮಾಹಿತಿಗಳ ಪ್ರಕಾರ ಕಪ್ಪು ಎಂಬ ಅರ್ಥವುಳ್ಳ 
ಕಾಲ ಎಂಬ ಸಂಸ್ಕೃತ ಶಬ್ದದಿಂದಾಗಲಿ, ಇಲ್ಲಿಯ ಮೂಲ ನಿವಾಸಿಗಳನ್ನು ನಿರ್ದೇಶಿಸುವ 
ಕೋಲ ಅಥವಾ ಶೋಲ ಎಂಬ ಒಂದು ಧಾನ್ಯದ ಹೆಸರಿನಿಂದ ಕನ್ನಡದಲ್ಲಿ ಜೋಳ ಈ 
ಹೆಸರು ಬಂದಿರಬಹುದೆಂಬ ವಾದಗಳು ಕಂಡುಬರುತ್ತವೆ. ಚೋಳರಿಗೆ ಕಿಳ್ಳೀ, ವಳವನ್‌, 
ಶೆಂಬಿಯನ್‌ ಎಂಬ ಹೆಸರುಗಳೂ ಸಹ ಉಂಟೆಂಬುದಾಗಿ ತಿಳಿದು ಬರುತ್ತದೆ. 


ಕಿ.ಶ.10ನೇ ಶತಮಾನದ ಕಾಲಕ್ಕೆ ಇಡೀ ದಕ್ಷಿಣ ಭಾರತದಲ್ಲೇ ರಾಷ್ಟ್ರಕೂಟರು ಮತ್ತು 
ಅವರ ಸಾಮಂತ ದೊರೆಗಳಾದ ಗಂಗರು ಸಹ ಪ್ರಖ್ಯಾತರಾಗಿ ಆಡಳಿತವನ್ನು ನಡೆಸುತ್ತಿದ್ದರು. 
ಕ್ರಿಶ.966 ರಲ್ಲಿ ರಾಷ್ಟ್ರಕೂಟ ಮೂರನೇ ಕೃಷ್ಣನು ಮರಣ ಹೊಂದಿದ ನಂತರ ಅಧಿಕಾರಕ್ಕೆ 
ಬಂದ ಖೊಟ್ಟಿಗ ಮತ್ತು ಕರ್ಕ ಪ್ರಬಲರಾಗಿರಲಿಲ್ಲ. ಇದೇ ಕಾಲಕ್ಕೆ ಗಂಗವಾಡಿಯಲ್ಲಿ ಗಂಗ 
ದೊರೆ ಬೂತುಗನು ಸಹ ಮರಣ ಹೊಂದಿದ್ದು ಆತನ ಮಗನಾದ ಎರಡನೆಯ 
ಮಾರಸಿಂಹನು ಅಧಿಕಾರಕ್ಕೆ ಬಂದಿದ್ದನು. ಎರಡನೆಯ ಮಾರಸಿಂಹನು ರಾಷ್ಟ್ರಕೂಟ 
ವಂಶದವರಿಗೆ ಒಳ್ಳೆಯ ಸ್ನೇಹಿತನಾಗಿದ್ದು ಅನೇಕ ವರ್ಷಗಳ ಕಾಲ ಅವರಿಗೆ ಬೆನ್ನೆಲುಬಾಗಿ 
ನಿಂತು ಸಹಾಯ ಮಾಡಿದನು. ಆದರೆ ಗಂಗಮಾರಸಿಂಹನಿಗೆ ನೆರೆಯಲ್ಲಿಯೇ ಆಡಳಿತ 
ನಡೆಸುತ್ತಿದ್ದ ನೊಳಂಬರ ವಿಚಾರದಲ್ಲಿ ಹಗೆತನವಿತ್ತು ನೊಳಂಬರು ಸಹ ರಾಷ್ಟ್ರಕೂಟ ಕೃಷ್ಣನ 
ಸಾಮಂತ ದೊರೆಗಳಾಗಿ ಆತನಿಗೆ ಜಚೋಳನಾಡಿನ ಆಕ್ರಮಣದಲ್ಲಿ ಸಹಾಯ ಮಾಡಿ ಆತನ 
ಕೃಪೆಯಿಂದಾಗಿ ತಮ್ಮ ರಾಜ್ಯವನ್ನು ವಿಸ್ತರಿಸಿಕೊಂಡು ಸಾಕಷ್ಟು ಪ್ರಬಲರಾಗಿದ್ದರು. 
ಇರಿವನೊಳಂಬ ದಿಲೀಪನ ಪ್ರಯತ್ನಗಳಿಂದ ನೊಳಂಬವಾಡಿ ಮೂವತ್ತೆರಡು ಸಾವಿರ 
ಪ್ರಾಂತ್ಯವನ್ನು ಆಳುತ್ತಿದ್ದ ನೊಳಂಬರು ಹಂತಹಂತವಾಗಿ ಮೇಲೆ ಬರುತ್ತಿರುವುದನ್ನು ಕಂಡು 
ಗಂಗ ಮಾರಸಿಂಹನಿಗೆ ನೊಳಂಬರ ಮೇಲೆ ಅಸೂಯೆ ಅಧಿಕಗೊಂಡಿತ್ತು. ಇರಿವನೊಳಂಬ 
ದಿಲೀಪನು ಕ್ರಿ.ಶ.೨966 ರಲ್ಲಿ ಮರಣ ಹೊಂದಿದ್ದ ಸಂಧರ್ಭವನ್ನು ಗಮನಿಸಿದ ಮಾರಸಿಂಹನು 
ತನ್ನ ಸೈನ್ಯದೊಂದಿಗೆ ನೊಳಂಬವಾಡಿಗೆ ಮುತ್ತಿಗೆ ಹಾಕಿ ನೊಳ೦ಬರನ್ನು ಯುದ್ದದಲ್ಲಿ 
ಸೋಲಿಸಿದನು. ನಂತರ ನೊಳಂಬರ ರಾಜ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು, ನೊಳಂಬ 


30 


ಕುಲಾಂತಕನೆಂಬ ಬಿರುದನ್ನು ಕೂಡಾ ಪಡೆದುಕೊಂಡನು. ಈತನ ಕಾಲ ತಲಕಾಡಿನ ಗಂಗರ 


ಇತಿಹಾಸದಲ್ಲಿಯೇ ಒಂದು ಶ್ರೇಷ್ಠವಾದ ಕಾಲವಾಗಿತ್ತು. 


ಗಂಗಮಾರಸಿಂಹನು ಕ್ರಿ.ಶ.972 ರಲ್ಲಿ ಮರಣ ಹೊಂದಿದ ನಂತರ ನಾಲ್ಕನೆಯ 
ರಾಚಮಲ್ಲನು ಅಧಿಕಾರಕ್ಕೆ ಬಂದನು. ಆದರೆ ಈತನು ಅತ್ಯಂತ ಬಲಹೀನ ರಾಜನಾಗಿದ್ದರಿಂದ 
ಸಮರ್ಥ ದಂಡನಾಯಕನಾಗಿದ್ದ ಚಾವುಂಡರಾಯನ ದೆಸೆಯಿಂದ ಗಂಗ ರಾಜ್ಯವು ಇನ್ನೂ 
ಸ್ಪಲ್ಪ ಕಾಲ ಉಳಿಯುವಂತಾಯಿತು. ಮಾರಸಿಂಹನು ಮಡಿದ ನಂತರ ನೊಳಂಬರು ಮುಂದೆ 
ಬಂದು ಎರಡನೆಯ ಮಹೇಂದ್ರ ನೇತೃತ್ವದಲ್ಲಿ ತಮ್ಮ ರಾಜ್ಯವನ್ನು ಪುನಃ ಪಡೆದುಕೊಳ್ಳಲು 
ಸಾಧ್ಯವಾಯಿತು. ಇದೇ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲಿ ರಾಷ್ಟ್ರಕೂಟ ದೊರೆಯಾದ ಕರ್ಕನು 
ದುರ್ಬಲ ರಾಜನಾಗಿದ್ದನು. ಇದರಿಂದ ಕರ್ನಾಟಕದ ರಾಜಕೀಯದಲ್ಲಿ ಅಸ್ಥಿರತೆಯೊಂದಿಗೆ 
ಅಶಾಂತಿಯೂ ಮೂಡಿತು. ನೊಳಂಬರು ತಮ್ಮ ಸ್ಥಾತಂತ್ರ್ಯ್ಯವನ್ನು ಘೋಷಿಸಿಕೊಂಡರು. 
ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ದುಃಸ್ಥಿತಿ ಉಂಟಾಯಿತು. ಆ ಸಮಯಕ್ಕೆ ಇಮ್ಮಡಿ 
ತೈಲಪನು ಕ್ರಿಶ.976 ರಲ್ಲಿ ಸ್ಪತಂತ್ರಗೊಂಡು ರಾಜ್ಯಭಾರ ಮಾಡತೊಡಗಿದನು. ಇತ್ತ ದಕ್ಷಿಣ 
ಕರ್ನಾಟಕದಲ್ಲಿ ಗಂಗರು ಅವನತಿಯನ್ನು ಹೊಂದಲಾರಂಭಿಸಿದರು. ಈ ಎಲ್ಲಾ ಬಗೆಯ 
ರಾಜಕೀಯ ಬೆಳವಣಿಗೆಯನ್ನು ಗಮನಿಸುತ್ತಿದ್ದ ತಂಜಾವೂರಿನ ಚೋಳ ದೊರೆ ಮೊದಲನೆಯ 
ರಾಜರಾಜ ಚೋಳನು ಈ ಸಂದರ್ಭವನ್ನೇ ಕಾದಿದ್ದು ಸದುಪಯೋಗ ಮಾಡಿಕೊಂಡು, ದಕ್ಷಿಣ 
ಕರ್ನಾಟಕವನ್ನು ಆಕ್ರಮಿಸಿಕೊಂಡನು. ಹೀಗೆ ದಕ್ಷಿಣ ಕರ್ನಾಟಕದ ಕೆಲವು ಪ್ರಾಂತ್ಯಗಳ ಮೇಲೆ 


ತನ್ನ ಅಧಿಕಾರ ಸ್ಥಾಪಿಸಿಕೊಂಡು ರಾಜ್ಯ ವಿಸ್ತರಣೆಗೆ ಮುಂದಾದನು. 


ಒಟ್ಟಾರೆ ಕ್ರಿ.ಶ.985 ರಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೆಯ ರಾಜರಾಜ ಚೋಳನು 
ಬಹಳ ಪ್ರಖ್ಯಾತ ರಾಜನಾಗಿದ್ದನ್ನಲ್ಲದೆ ಆಡಳಿತದ ನಿರ್ವಹಣೆಯಲ್ಲೂ ಸಹ 
ಸಮರ್ಥನಾಗಿದ್ದನು. ಈತನ ಅದೃಷ್ಟವೋ ಎಂಬಂತೆ ಕರ್ನಾಟಕದ ಪ್ರಮುಖ 
ರಾಜಮನೆತನಗಳಗಿದ್ದ ರಾಷ್ಟ್ರಕೂಟರು ಮತ್ತು ಗಂಗರು ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ 
ದುರ್ಬಲರಾಗುತ್ತ ಸಾಗಿದ್ದರು. ದಕ್ಷಿಣ ಕರ್ನಾಟಕದಲ್ಲಿ ಆಡಳಿತ ನಡೆಸುತ್ತಿದ್ದ ಗಂಗರಾಜರು 
ಹೆಸರಿಗೆ ಮಾತ್ರ ಆಡಳಿತ ನಡೆಸುತ್ತಿದ್ದರು. ಈ ದಯನೀಯ ಪರಿಸ್ಥಿತಿಯಲ್ಲಿ ಗಂಗರ 
ರಾಜಕೀಯ ದೌರ್ಬಲ್ಯದ ಸದುಪಯೋಗವನ್ನು ಪಡೆದುಕೊಂಡು ರಾಜರಾಜನು ದಕ್ಷಿಣ 
ಕರ್ನಾಟಕದ ಗಂಗವಾಡಿ ಮತ್ತು ನೊಳಂಬವಾಡಿ ಪ್ರಾಂತ್ಯಗಳನ್ನು ಆಕ್ರಮಿಸಿಕೊಂಡು 
ಕರ್ನಾಟಕದೊಳಗೆ ಪ್ರವೇಶಿಸಿ ಜೋಳ ಆಡಳಿತವನ್ನು ಸ್ಥಾಪಿಸುವುದರಲ್ಲಿ ಯಶಸ್ವಿಯದನು. 


ತಂಜಾವೂರಿನ ಚೋಳರನ್ನು ದಕ್ಷಿಣ ಕರ್ನಾಟಕದಿಂದ ಕಾಲ್ರೆಗೆಸುವ ಸಾಮಥಣ್ಯ ಗಂಗರಿಗಾಗಲಿ 


31 


ಅಥವಾ ನೊಳಂಬರಿಗಾಗಲಿ ಇರಲಿಲ್ಲವೆಂದೇ ಹೇಳಬಹುದು. ಕ್ರಿ.ಶ.1000 ದ ಸಮಯಕ್ಕೆ 
ಅಧಿಕಾರಕ್ಕೆ ಬಂದ ದ್ಹಾರಸಮುದದ ಹೊಯ್ದಳರು ಸಹ ಪ್ರಯತ್ಸಪಡಲಿಲ್ಲ. ಏಕೆಂದರೆ, 
ಆರಂಭದಲ್ಲಿ ಹೊಯ್ದಳರು, ಕಲ್ಯಾಣಿ ಚಾಲುಕ್ಯರ ಮಾಂಡಲೀಕರಾಗಿದ್ದುದರಿಂದ ಬಲಿಷ್ಠರಾಗಿದ್ದ 
ತಂಜಾವೂರಿನ ಚೋಳರನ್ನು ಕರ್ನಾಟಕದಿಂದ ಹೊರ ಕಳುಹಿಸುವ ಕಾರ್ಯಕ್ಕೆ 
ಅಣಿಯಾಗಿರಲಿಲ್ಲ. ಇದರಿಂದಾಗಿ ತಂಜಾವೂರಿನ ಚೋಳರು ಸುಸೂತ್ರವಾಗಿ ದಕ್ಷಿಣ 
ಕರ್ನಾಟಕದ ಬಹು ಭಾಗಗಳನ್ನು ಅಂದಾಜಿನ ಮೇಲೆ 150 ವರ್ಷಗಳ ಕಾಲ ಯಾವುದೇ 
ಅಡ್ಡಿ ಆತಂಕಗಳಿಲ್ಲದೆ ನಿಶ್ಚಿಂತೆಯಿಂದ ಆಡಳಿತವನ್ನು ನಡೆಸಿದರು. 


ದಕ್ಷಿಣ ಕರ್ನಾಟಕದೊಡನೆ ತಂಜಾವೂರಿನ ಚೋಳರು ಕಂಚಿಯ ಪಲ್ಲವರಿಗಿಂತಲೂ 
ಹೆಚ್ಚಿನ ನಿಕಟ ಸಂಬಂಧವನ್ನು ಹೊಂದಿದ್ದರು. ಕ್ರಿಶ985 ರಿಂದ ಕಂಡುಬರುವ 
ಶಾಸನಾಧಾರಗಳ ಪ್ರಕಾರ ಕ್ರಿ.ಶ.1004 ರಿಂದ ಕ್ರಿ.ಶ.1116 ರವರೆವಿಗೂ ದಕ್ಷಿಣ ಕರ್ನಾಟಕ 
ಭಾಗದ ಹೆಚ್ಚಿನ ಪ್ರದೇಶಗಳನ್ನು ಚೋಳರು ಆಕ್ರಮಿಸಿಕೊಂಡಿದ್ದರು. ಒಂದನೆ ರಾಜರಾಜನ 
ಮಗ ಮೊದಲನೆಯ ರಾಜೇಂದ್ರ ಚೋಳನು ಕ್ರಿ.ಶ.1004 ರಲ್ಲಿ ಗಂಗರ ರಾಜಧಾನಿಯಾದ 
ತಲಕಾಡನ್ನು ವಶಪಡಿಸಿಕೊಂಡು ನಿರ್ಣಾಯಕ ವಿಜಯವನ್ನು ಸ್ಥಾಪಿಸಿದನು. ಕರ್ನಾಟಕದಲ್ಲಿ 
ಚೋಳರಿಗೆ ಸೇರಿದ ಪ್ರದೇಶ ಪಶ್ಚಿಮದಲ್ಲಿ ಹಾಸನದ ಅರಕಲಗೂಡು ಪ್ರಾಂತ್ಯದಿಂದ 
ಶ್ರೀರಂಗಪಟ್ಟಣ ಮಾರ್ಗವಾಗಿ ಉತ್ತರದಲ್ಲಿ ನೆಲಮಂಗಲದಿಂದ ದಕ್ಷಿಣದಲ್ಲಿ 
ನಿಡುಗಲ್ಲಿನವರೆವಿಗೂ ಹರಡಿತ್ತು. ಅಲ್ಲದೆ ಚೆಂಗಾಳ್ಳರ ನಾಡನ್ನು, ಕೊಂಗಾಳ್ಸರ ನಾಡನ್ನು 
ನೈಯತ್ಯ್ಕದ ಕೊನೆಯಲ್ಲಿ ಹೆಂಜೆರಿ (ಈಗಿನ ಹೇಮಾವತಿ) ನಾಡನ್ನು ವಶಪಡಿಸಿಕೊಂಡಿದ್ದರು 
ಎಂಬುದು ತಿಳಿದುಬರುತ್ತದೆ. ಕೋಲಾರ ಜಿಲ್ಲೆಯಲ್ಲಿ ದೊರಕಿರುವ ಒಂದು ಶಾಸನದ ಪ್ರಕಾರ 
ಒಂದನೇ ರಾಜರಾಜನು ಕ್ರಿಶ.992 ರಲ್ಲಿಯೇ ಗಂಗರ ರಾಜ್ಯದ ಒಂದು ಭಾಗವನ್ನು 
ವಶಪಡಿಸಿಕೊಂಡಿದ್ದನೆಂದು ತಿಳಿದುಬರುತ್ತದೆ.” ಈ ಶಾಸನದ ಪ್ರಕಾರ ಕುವಲಾಲನಾಡು 
ಅಥವಾ ಕೋಲಾರವು ನೀಲಿಗಿರಿ ಚೋಳಮಂಡಲವೆಂದು ನಾಮಕರಣಗೊಂಡಿತ್ತೆಂಬುದಾಗಿ 
ತಿಳಿದುಬರುತ್ತದೆ. ಕ್ರಿಶ.೨997ರ ವೇಳೆಗೆ ಹೊಸಕೋಟೆಯಲ್ಲಿ ಜೋಳ ಸೈನ್ಯವು ಬೀಡು 
ಬಿಟ್ಟಿದ್ದನ್ನು ತಿಳಿಯಬಹುದಾಗಿದೆ." ನೊಳಂಬರನ್ನು ಕೂಡ ಚೋಳರು ತಮ್ಮ ಅಧಿಕಾರವನ್ನು 
ಒಪ್ಪಿಕೊಳ್ಳುವಂತೆ ಮಾಡಿದ್ದರಲ್ಲದೆ, ಅವರ ಸಹಾಯದಿಂದ ಕೋಲಾರ ಪ್ರದೇಶವನ್ನು 
ಸಂಪೂರ್ಣವಾಗಿ ತಮ್ಮ ಅಧೀನಕ್ಕೊಳಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರು. 


ಕಾವೇರಿ ಕಪಿಲಾ ನದಿ ಬಯಲುಗಳನ್ನೊಳಗೊಂಡ ದಕ್ಷಿಣ ಕರ್ನಾಟಕವನ್ನು 
ಚೋಳರು ಕೊಡಗು ಪ್ರದೇಶ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಪಶ್ಚಿಮ ಘಟ್ಟಗಳ ಕೆಲವು 


32 


ಪ್ರದೇಶಗಳ ಮೇಲೂ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದರು ಎಂಬುದು ಹಲವಾರು 


[) 


ಶಾಸನಗಳಿಂದ ತಿಳಿದುಬರುತ್ತದೆ. ಮಲೈನಾಡು ಅಥವಾ ಕುಡುಮಲೈನಾಡಿನ 
ಪಶ್ಚಿಮಭಾಗದಲ್ಲಿದ್ದ ಬೆಟ್ಟಗುಡ್ಡ್ಗಗಳ ಪ್ರದೇಶವನ್ನು ಕೊಡಗು ಎಂದು ಗುರುತಿಸಲಾಗಿದೆ. ಪಶ್ಚಿಮ 
ಘಟ್ಟವನ್ನು ದಾಟಿ ಉದಗೈಕೋಟಿಯ ಮೇಲೆ ದಾಳಿ ಮಾಡಿ ಅದನ್ನು ಗೆದ್ದುಕೊಂಡರೆಂದು 
ಸಹ ತಿಳಿದುಬರುತ್ತದೆ. ಈ ಪ್ರದೇಶಗಳು ಚೇರರ ಬಹುಮುಖ್ಯ ಆಯಕಟ್ಟಿನ 
ಸ್ಥಳವಾಗಿತ್ತೆಂಬುದು ಸಮಕಾಲೀನ ಆಧಾರಗಳಿಂದ ವ್ಯಕ್ತವಾಗುತ್ತದೆ. ಈ ದಂಡಯಾತ್ರೆಗಳಲ್ಲಿ 
ಬಹುಮುಖ್ಯವಾದ ಪಾತ್ರವನ್ನು ಯುವರಾಜನಾಗಿದ್ದ ರಾಜೇಂದ್ರ ಚೋಳ ವಹಿಸಿದ್ದನು ಎಂದು 
ತಿಳಿದುಬರುತ್ತದೆ.' ಗಂಗರು ಮತ್ತು ನೊಳಂಬರ ವಿರುದ್ಧ ನಡೆದ ದಂಡಯಾತ್ರೆಗಳು 
ರಾಜರಾಜನ 8ನೇ ಮತ್ತು 9ನೇ ವರ್ಷಗಳ ಆಳ್ಗಿಕೆಯಲ್ಲಿ ನಡೆದಿರುವುದಾಗಿ ತಿಳಿದುಬರುತ್ತದೆ. 
ಶಿಕಾರಿಪುರದಲ್ಲಿ ದೊರಕಿರುವ ಒಂದು ಶಾಸನದಲ್ಲಿ ಚೋಳನಾರಾಯಣ ಎಂಬ ಹೆಸರು 
ಕಂಡುಬರುತ್ತದೆ." ರಾಜರಾಜಚೋಳನಿಗೆ ಅನ್ನಯಿಸಿರುವ ಹೆಸರಾಗಿದೆ. ಕೋಲಾರಕ್ಕೆ ಸೇರಿದ್ದ 
ಗಂಗರ ಕಾಲದ ಒಬ್ಬ ಅಧಿಕಾರಿ ಸಾಯಿರ್‌ ರಾಜಕೇಶರಿ ಬಹುಶಃ ಒಂದನೇ ರಾಜರಾಜನ 
ಆಳಿಕೆಯ ಕಾಲದಲ್ಲಿ ದಕ್ಷಿಣ ಅರ್ಕಾಟ್‌ನಲ್ಲಿ ಒಂದು ದತ್ತಿಯನ್ನು ನೀಡಿದನೆಂದು 
ತಿಳಿದುಬರುತ್ತದೆ.' 


ಕ್ರಿಶ. 1004 ರಲ್ಲಿ ಒಂದನೇ ರಾಜರಾಜನು ತನ್ನ ಮಗ ರಾಜೇಂದ್ರ ಚೋಳನನ್ನು 
ತಲಕಾಡನ್ನು ವಶಪಡಿಸಿಕೊಳ್ಳಲು ಕಳುಹಿಸಿಕೊಟ್ಟನು. ಕ್ರಿಶ.997 ರ ವೇಳೆಗೆ ಚೋಳ ಸೈನಿಕರು 
ಬೆಂಗಳೂರಿನ ಹೊಸಕೋಟೆಯ ಬಳಿ ಬೀಡು ಬಿಟ್ಟಿದ್ದರು. ರಾಜರಾಜ ಚೋಳ ಹಾಗೂ ಅವರ 
ಮಗ ರಾಜೇಂದ್ರ ಜೋಳ ಪರಾಕಮಿಗಳಂದು ಹೆಸರು ಗಳಿಸಿದ್ದರು. ರಾಜೇಂದ್ರ ಚೋಳನು 
ಕ್ರಿ.ಶ.1004 ರಲ್ಲಿ ತಲಕಾಡಿನ ಮೇಲೆ ಆಕ್ರಮಣ ಮಾಡಿ ಅದನ್ನು ಗೆದ್ದುಕೊಳ್ಳುವುದರಲ್ಲಿ 
ಯಶಸ್ವಿಯಾದನು. ಕ್ರಿ.ಶ.1004 ರಲ್ಲಿ ತಲಕಾಡಿನಲ್ಲಿ ನಡೆದ ಯುದ್ದದ ಬಗ್ಗೆ ನಮಗೆ 
ಶಾಸನಗಳು ಹಚ್ಚಿನ ಮಾಹಿತಿಯನ್ನು ಒದಗಿಸುವುದಿಲ್ಲ. ಆದರೆ ತಲಕಾಡು ಯುದ್ಧ ಕ್ರಿ.ಶ.1004 
ರಲ್ಲಿ ನಡೆಯಿತು ಎಂಬುದಕ್ಕೆ ವಿವರಗಳಿವೆ. ಈ ಯುದ್ಧವು ರಾಜೇಂದ್ರ ಚೋಳ ಮತ್ತು 
ರಕ್ಕಸಗಂಗನ ನಡುವೆ ನಡೆಯಿತು. ಈ ಯುದ್ಧದಲ್ಲಿ ಜಯ ಗಳಿಸಿದನು. ಈ ಯುದ್ಧದಿಂದಾಗಿ 
ತಲಕಾಡಿನಲ್ಲಿ ಅಸ್ತಿತ್ವದಲ್ಲಿದ್ದ ಸುಮಾರು 700 ವರ್ಷಗಳ ಗಂಗರ ರಾಜಕೀಯ 
ಪರಮಾಧಿಕಾರವು ಕೊನೆಯಾಯಿತು. ದಕ್ಷಿಣ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರುವ 
ಶಾಸನಗಳು ರಾಜೇಂದ್ರ ಚೋಳನು ತಲಕಾಡನ್ನು ಗೆದ್ದುಕೊಂಡನೆಂಬುದನ್ನು ತಿಳಿಸುತ್ತವೆ. 
ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಈ ವಿಜಯದ ನಂತರ 


33 


ಧರಿಸಿದನು. ರಾಜಧಾನಿ ತಲಕಾಡಿನ ಪತನದೊಂದಿಗೆ ಸಂಪೂರ್ಣವಾಗಿ ಗಂಗರಾಜ್ಯವೇ 
ನಿರ್ನಾಮವಾಯಿತು. ಗಂಗವಾಡಿಯ ಬಹುತೇಕ ಭಾಗಗಳನ್ನು ಚೋಳರು 
ಆಕ್ರಮಿಸಿಕೊಂಡರಲ್ಲದೆ, ತಲಕಾಡಿನ ಸುತ್ತಮುತ್ತಣ ಪ್ರದೇಶಗಳು, ಅನತಿ ದೂರದಲ್ಲಿದ್ದ 
ಅರಕಲಗೂಡು, ಶ್ರೀರಂಗಪಟ್ಟಣ, ನೆಲಮಂಗಲ ಮತ್ತು ನಿಡುಗಲ್ಲುಗಳು ಕೂಡ ಚೋಳರ 
ವಶವಾದವು 


ನೊಳಂಬವಾಡಿ, ಕೊಂಗುಪ್ರದೇಶ, ಮಲೆನಾಡು, ತುಳುವ ಮತ್ತು ಕೊಂಕಣ 
ಪ್ರದೇಶಗಳ ಕೆಲವು ಭಾಗಗಳು ಸಹ ಚೋಳರ ಅಧೀನಕ್ಕೊಳಪಟ್ಟಿದ್ದವು. ಶ್ರೀರಂಗಪಟ್ಟಣದಲ್ಲಿ 
ದೊರೆತಿರುವ ಒಂದು ಶಾಸನವು ಚೋಳರ ಅಧಿಕಾರವು ಧಾರವಾಡ ಜಿಲ್ಲೆಯ ಬೆಳವಾಡಿ 
ಮತ್ತು ಬೆಳಗಾವಿಯವರೆಗೂ ಹಬ್ಬಿತ್ತೆಂದು ವಿವರಿಸುತ್ತದೆ. ಆದರೆ ಇದು ಉತ್ತೇಕ್ಷೆಯಿಂದ 
ಕೂಡಿದೆ ಒಟ್ಟಿನಲ್ಲಿ ರಾಜರಾಜನ ಕಾಲದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿದ್ದ ಗಂಗವಾಡಿ 
ನೊಳಂಬವಾಡಿ ಮತ್ತು ತಡಿಗೈಪಾಡಿ ಪ್ರದೇಶಗಳು ಚೋಳ ಸಾಮ್ರಾಜ್ಯದಲ್ಲಿ ವಿಲೀನವಾದವು. 
ಚೋಳರು ದಕ್ಷಿಣ ಕರ್ನಾಟಕದಲ್ಲಿ ವಿಶಾಲವಾದ ಪ್ರದೇಶವನ್ನು ಗೆದ್ದುಕೊಂಡ ನಂತರ 
ಆಡಳಿತ ವ್ಯವಸ್ಥೆಗೆ ಸೂಕ್ತಕಮ ಕೈಗೊಂಡರು. ಹೆಂ೦ಜೇರು ಪ್ರಾಂತ್ಯದಲ್ಲಿ ಆಡಳಿತದ ಕೇಂದ್ರವನ್ನು 
ಸ್ಥಾಪಿಸಲಾಯಿತು. ಗಂಗವಾಡಿಯ ದಕ್ಷಿಣ ಭಾಗವನ್ನು ಮುಡಿಗೊಂಡ ಚೋಳಮಂಡಲಂ 
ಎಂದೂ ಪೂರ್ವ ಭಾಗಗಳನ್ನು ವಿಕ್ರಮ ಚೋಳ ಮಂಡಲಂ ಎಂದು ನಾಮಕರಣ 
ಮಾಡಲಾಯಿತು, ತಲಕಾಡನ್ನು ರಾಜರಾಜಪುರವೆಂದು, ತಡಿಮಾಲಂಗಿಯನ್ನು ಜನಾರ್ಧನಪುರ 
ಅಥವಾ ಜನನಾಥಪುರ ಎಂಬ ಹೆಸರಿನಿಂದ ಪುನರ್‌ ನಾಮಕರಣ ಮಾಡಲಾಯಿತು. 
ಹುಣಸೂರು ಹಾಗೂ ಕೊಡಗಿನ ಅನೇಕ ಭಾಗಗಳ ಮೇಲೆ ಅಧಿಕಾರ ಹೊಂದಿದ್ದ 
ಚಂಗಾಳ್ಳರನ್ನು ಕೂಡ ಸದೆಬಡಿದು ಅವರನ್ನು ಸಹ ತಮ್ಮ ಮಹಾಮಾಂಡಳೀಕರನ್ನಾಗಿ 
ಮಾಡಿಕೊಂಡರು. ಈ ವಿಜಯಗಳಿಗೆ ಕಾರಣ ಕರ್ತನಾದ ಪಾಂಚಾಲ ಮಹಾರಾಯನ 
ಅನುಪಮ ಸಾಧನೆಯನ್ನು ಮೆಚ್ಚಿ ರಾಜರಾಜನು ಅವನಿಗೆ ದತ್ತಿಯನ್ನು ನೀಡಿ ಗೌರವಿಸಿದನು. 
ಅರಕಲಗೂಡು 7000 ಪ್ರದೇಶವನ್ನು ಉಂಬಳಿಯಾಗಿ ನೀಡಿದನಲ್ಲದೆ ಕ್ಷತ್ರಿಯ ಶಿಖಾಮಣಿ 


ಎಂಬ ಬಿರುದನ್ನು ಸಹ ನೀಡಿ ಗೌರವಿಸಲಾಯಿತು." 


ಚೋಳರು ತಲಕಾಡನ್ನು ಗೆದ್ದುಕೊಂಡ ನಂತರ ಅನೇಕ ಗಂಗ ಸಾಮಂತರು 
ಒಟ್ಟುಗೂಡಿ ಒಂದು ಒಕ್ಕೂಟವನ್ನು ರಚಿಸಿಕೊಂಡ ಚೋಳರನ್ನು ಹೊಡೆದೋಡಿಸುವುದಕ್ಕೆ 
ಪ್ರಯತ್ನ ಮಾಡಿದರು.” ಆದರೆ ಅದು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಕಲಿಯೂರು ಎಂಬ 
ಯುದ್ಧದಲ್ಲಿ ಇವರೆಲ್ಲರೂ ಚೋಳರಿಂದ ಅಪಜಯವನ್ನು ಅನುಭವಿಸಬೇಕಾಯಿತು. ಇದರ 


34 


ಪರಿಣಾಮವಾಗಿ ದಕ್ಷಿಣ ಕರ್ನಾಟಕದ ಬಹುತೇಕ ಭಾಗಗಳು ಚೋಳರನ ಕೈವಶವಾಗಿ ಅವರ 
ಮಾದರಿಯಲ್ಲಿಯೇ ಆಡಳಿತವನ್ನು ಜಾರಿಗೆ ತಂದರು ಎಂಬುದು ಸಾಕಷ್ಟು 
ಶಾಸನಾಧಾರಗಳಿಂದ ವ್ಯಕ್ತವಾಗುತ್ತದೆ. ಹೀಗೆ ಕಲಿಯೂರಿನ ಯುದ್ಧವು ಕೂಡ ತಲಕಾಡಿನ 
ಯುದ್ದದಷ್ಟೇ ಪ್ರಮುಖವಾದುದು. ಏಕೆಂದರೆ ತಲಕಾಡು ಯುದ್ಧದಲ್ಲಿ ಗಂಗರನ್ನು 
ಪದಚ್ಯುತಿಗೊಳಿಸಿ ಚೋಳರು ಅದನ್ನು ವಶಪಡಿಸಿಕೊಂಡರು. ಆದರೆ ಇನ್ನುಳಿದ ಭಾಗಗಳಲ್ಲಿ 
ಗಂಗರ ಮಹಾಮಾಂಡಳೀಕರು ಆಳಿಕೆ ನಡೆಸುತ್ತಿದ್ದರು. ಆದುದರಿಂದ ಅವರನ್ನು ಕೂಡ ಸದೆ 
ಬಡಿಯುವುದು ಅವಶ್ಯಕವಾಗಿತ್ತು. ಇಂತಹ ಒಂದು ಅವಕಾಶವನ್ನು ಕಲಿಯೂರು ಯುದ್ದವು 
ಒದಗಿಸಿಕೊಟ್ಟಿತು. ಚೋಳರು ಈ ಯುದ್ಧದಲ್ಲಿ ಜಯಗಳಿಸಿದ ನಂತರ ಸಂಪೂರ್ಣವಾಗಿ 
ಗಂಗವಾಡಿಯು ಚೋಳರ ವಶವಾಯಿತು. ಗಂಗವಾಡಿಯ ಜೊತೆಗೆ ರಟ್ಟವಾಡಿ, ಮಲೆನಾಡು, 
ನೊಳಂಬವಾಡಿ ಮತ್ತು ಕೊಂಗುದೇಶ ಜೋಳವನಾಡುಗಳಗಿ ಪರಿವರ್ತನೆಗೊಂಡವು. 
ಚೋಳರು ಸರಿ ಸುಮಾರು 150 ವರ್ಷಗಳ ಕಾಲ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಆಡಳಿತ 
ನಡೆಸಿದ ಪರಿಣಾಮವಾಗಿ ಈ ಭಾಗಗಳು ಸ್ಪಾಭಾವಿಕವಾಗಿ ಚೋಳರ ಪ್ರಭಾವಕ್ಕೊಳಗಾಗಿದ್ದವು. 
ಆದುದರಿಂದ ಚೋಳರ ಸಂಸ್ಕೃತಿಯ ಪ್ರಭಾವವನ್ನು ಇಂದಿಗೂ ಕೂಡ ದಕ್ಷಿಣ ಕರ್ನಾಟಕದ 
ಈ ಭಾಗಗಳಲ್ಲಿ ಕಾಣಬಹುದು." ಚೋಳರು ತಮ್ಮ ಸಾಮ್ರಾಜ್ಯದಾದ್ಯಂತ ಏಕ ರೀತಿಯ 
ಆಡಳಿತ ವ್ಯವಸ್ಥೆಯನ್ನೇ ಅನುಸರಿಸಿದ ಪರಿಣಾಮವಾಗಿ ದಕ್ಷಿಣ ಕರ್ನಾಟಕದಲ್ಲಿಯೂ ಸಹ 
ಅದೇ ಮಾದರಿಯ ಆಡಳಿತವನ್ನು ಜಾರಿಗೆ ತಂದರು. ಈ ವ್ಯವಸ್ಥೆಯನ್ನು 
ಗಂಗವಾಡಿಯಲ್ಲಿಯೂ ನೊಳಂಬವಾಡಿಯಲ್ಲಿಯೂ ಜಾರಿಗೆ ತಂದರು. 


ಚೋಳರ ಆಳ್ಗಿಕೆಯು ಒಂದು ಮಹತ್ವವಾದ ಕಾಲವಾಗಿದ್ದು ರಾಜಕೀಯವಾಗಿ ಮತ್ತು 
ಸಾಂಸ್ಕೃತಿಕವಾಗಿ ಚೋಳ ಸಂಸ್ಕೃತಿಯ ಪ್ರಭಾವ ನೇರವಾಗಿ ಕರ್ನಾಟಕದ ದಕ್ಷಿಣ ಭಾಗಗಳಲ್ಲಿ 
ಬೇರೂರುವಂತಾಯಿತು. ಚೋಳರ ಆಡಳಿತ ಮತ್ತು ಪೋಷಣೆಯಲ್ಲಿ ಅನೇಕ ಚೋಳ 
ಶಾಸನಗಳು ಈ ಭಾಗಗಳಲ್ಲಿಯೂ ಬರೆಸಲಟ್ಟವು. ತಮಿಳು ಭಾಷೆಯು ಇಲ್ಲಿಯ ಆಡಳಿತ 
ಭಾಷೆಯಾಯಿತು. ಚೋಳರ ಆಡಳಿತ ವ್ಯವಸ್ಥೆಯೂ ಕೂಡ ಈ ಪ್ರದೇಶಗಳಲ್ಲಿ ಬಳಕೆಗೆ 
ಬಂದಿತು ಆಡಳಿತದ ಅನುಕೂಲತೆಗಾಗಿ ಚೋಳರು ತಾವು ಆಕ್ರಮಿಸಿಕೊಂಡ ದಕ್ಷಿಣ 
ಕರ್ನಾಟಕವನ್ನು ಅನೇಕ ಭಾಗಗಳನ್ನಾಗಿ ಅಥವಾ ಮಂಡಲಗಳನ್ನಾಗಿ ವಿಭಜನೆ ಮಾಡಿದರು. 
ಗಂಗವಾಡಿ, ನೊಳಂಬವಾಡಿಯ ಭಾಗಗಳನ್ನು ಚೋಳಮಂಡಲ ಎಂದು ಕರೆಯಲಾಯಿತು. 
ಈ ಮಂಡಲಗಳನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಉದಾಹರಣೆಗೆ 
ಮುಡಿಗೊಂಡ ಚೋಳಮಂಡಲ, ಮುಡಿಕೊಂಡಚೋಳಮಂಡಲ, ಜಯಗೊಂಡ 


35 


ಚೋಳಮಂಡಲ, ವಿಕ್ಕಿರಮ ಚೋಳಮಂಡಲ, ವಿರಿರಮ ಚೋಳಮಂಡಲ, ಇರಟ್ಟಾಪಾಡಿ 
ಚೋಳಮಂಡಲ ಮೊದಲಾದ ಹೆಸರುಗಳೊಂದಿಗೆ ಗುರುತಿಸಲಾಗುತ್ತಿತ್ತು, ಈ ಮಂಡಲಗಳನ್ನು 
ನಾಡು ಹಾಗೂ ಒಳನಾಡುಗಳಾಗಿ ಪುನಃ ವಿಭಾಗ ಮಾಡಲಾಯಿತು. ಹೀಗೆ ಅನೇಕ 


ಮಂಡಲಗಳು, ನಾಡುಗಳು, ಒಳನಾಡುಗಳು ಹುಟ್ಟಿಕೊಂಡವು. 


ನಾಡು ಒಳನಾಡುಗಳಿಗೆ ಚೋಳ ಸಾರ್ವಭೌಮತ್ನದ ಹೆಸರು ಮತ್ತು ಬಿರುದು 
ಮೊದಲಾದವುಗಳನ್ನು ಸೇರಿಸಿ ಹೆಸರಿಸಲಾಗುತ್ತಿತ್ತು ಉದಾಹರಣೆಗಾಗಿ ರಾಜೇಂದ್ರವಳನಾಡು, 
ಗಂಗೈಕೊಂಡ ಚೋಳವಳನಾಡು, ವೀರರಾಜೇಂದ್ರವಳನಾಡು, ಕಿವಿಲೈನಾಡು, ಮಣ್ಣೈನಾಡು, 
ಅರುಮುಳಿದೇವವಳನಾಡು, ನಿತ್ಯವಿನೇದವಳನಾಡು, ಉಯ್ಯಾಕೊಂಡವಳನಾಡು ಇತ್ಯಾದಿ 
ಹೆಸರುಗಳು ಶಾಸನಗಳಲ್ಲಿ ಲಭ್ಯವಾಗುತ್ತವೆ. ಇವುಗಳಲ್ಲದೆ ಹಳೆಯ ಊರುಗಳ ಹೆಸರುಗಳನ್ನು 
ಸೇರಿಸಿಕೊಂಡು ಸಹ ನಾಡುಗಳನ್ನು ಚೋಳರು ರಚಿಸಿದ್ದಾರೆ. ಉದಾಹರಣೆಗೆ ಕುವಳನಾಡು, 
ಕುಕ್ಕನೂರು ನಾಡು, ಅವನಿನಾಡು, ಕಿವಿಲೈನಾಡು, ತೊಂಡೈನಾಡು, ಇರುಮುಡಿ ನಾಡು, 
ಪದಿನಾಡು, ಮಣ್ಣೆನಾಡು, ವೆಳ್ಳಿಪ್ಪನಾಡು, ಪೆರಿಯನಾಡು, ಕೈವಾರನಾಡು, ಹಂಗಾರನಾಡು, 
ಕಲಾವರನಾಡು, ಸೆಂಬುರನಾಡು ಇತ್ಯಾದಿ ಇನ್ನೂ ಅನೇಕ ಹೆಸರುಗಳು ಶಾಸನಗಳಲ್ಲಿ 
ಕಂಡುಬಂದಿವೆ. ನಾಡುಗಳಲ್ಲದೆ ಊರುಗಳು ಸಹ ಚೋಳ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ 
ಅವುಗಳ ಹೆಸರುಗಳನ್ನು ಸಹ ಬದಲಾಯಿಸಲಾಯಿತು. ಗಂಗರ ರಾಜಧಾನಿ ತಲಕಾಡು 
ರಾಜರಾಜಪುರವಾಯಿತು. ಚನ್ನಪಟ್ಟಣ ಹತ್ತಿರ ಇರುವ ಮರಲೂರು ಅಥವಾ ಮಳೂರು 
ನಿಗಧಿತ ಚೋಳಪುರವಾಯಿತು. ತಲಕಾಡಿನ ಹತ್ತಿರ ಮಾಲಂಗಿ ಜನನಾಥಪುರವಾಯಿತು. 
ಇದಷ್ಟ ಅಲ್ಲದೇ ಹಲವು ಅಗಹಾರಗಳು, ಮತ್ತು ಚತುರ್ಮೇದಿ ಮಂಗಲಗಳು ಸಹ ಚೋಳರ 
ಕಾಲದಲ್ಲಿ ಸ್ಥಾಪಿತಗೊಂಡವು, ಅಥವಾ ಹಳೆಯ ಪ್ರಸಿದ್ಧ ಊರುಗಳನ್ನು ಅಗಹಾರಗಳನ್ನಾಗಿ. 
ಚತುರ್ವೇದಿ  ಮಂಗಲಗಳನ್ನಾಗಿ ಪರಿವರ್ತಿಸಲಾಯಿತು. ಶಾಸನಗಳಲ್ಲಿ ತ್ರೈಲೋಕ್ಯ 
ಮಹಾದೇವಿ ಚತುರ್ಮೇದಿ ಮಂಗಲ (ಪುಂಗನೂರು)" ರಾಜೇಂದ್ರ ಚೋಳ ಚತುರ್ವೇದಿ 
ಮಂಗಲ (ಉತ್ತನೂರು)"” ರಾಜರಾಜ ಚತುರ್ವೇದಿ ಮಂಗಲ (ಕೂಡಲೂರು)"” ಇನ್ನೂ 
ಮೊದಲಾದ ಅನೇಕ ಚತುರ್ವೇದಿ ಮಂಗಲಗಳ ಉಲ್ಲೇಖಗಳಿವೆ. 


ಅಧಿಕಾರ ಸ್ಥಾಪನೆ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಚೋಳರು ಅನೇಕ 
ಮಾರ್ಪಾಡುಗಳನ್ನು ಮಾಡಿಕೊಂಡು, ತಮ್ಮದೇ ಆದ ವ್ಯವಸ್ಥೆಯನ್ನು ದಕ್ಷಿಣ 
ಕರ್ನಾಟಕದಲ್ಲಿಯೂ ಸಹ ಜಾರಿಗೆ ತಂದರು. ಅವರ ಕಾಲದ ಅಧಿಕಾರಿಗಳ ಹೆಸರುಗಳನ್ನು 


ತಮಿಳು ಭಾಷಾ ಶೈಲಿಯಲ್ಲಿಯೇ ಕರೆದರು. ಗ್ರಾಮಾಡಳಿತದಲ್ಲಿ ಸಭೆ, ಮಹಾಸಭೆ ಮೊದಲಾದ 


36 


ಆಡಳಿತ ವ್ಯವಸ್ಥೆಗಳು ಜಾರಿಗೆ ಬಂದವು. ಗ್ರಾಮ ಆಡಳಿತ ವ್ಯವಸ್ಥೆಯಲ್ಲಿ ವಾರಿಯಂಗಳು 
ರೂಪಿತಗೊಂಡವು. ತಮಿಳು ಭಾಷೆ ಇಲ್ಲಿಯ ಆಡಳಿತ ಭಾಷೆಯಾಗಿತ್ತು. ಬಹುತೇಕ 
ಶಾಸನಗಳು ತಮಿಳು ಲಿಪಿ ಮತ್ತು ಭಾಷೆಯಲ್ಲಿಯೂ ಬರೆಯಲ್ಲಟ್ಟವು ಚೋಳರ ಆಡಳಿತ 
ಮತ್ತು ಸಂಸ್ಕೃತಿಯ ಪ್ರಭಾವ ಎಷ್ಟು ಗಾಢವಾಗಿ ಮತ್ತು ಆಳವಾಗಿ ದಕ್ಷಿಣ ಕರ್ನಾಟಕದಲ್ಲಿ 
ಬೇರೂರಿತ್ತೆಂದರೆ, ಚೋಳರನ್ನು ಕರ್ನಾಟಕದಿಂದ ಹೊಯ್ದಳರು ಹೊಡೆದೋಡಿಸಿದ ಮೇಲೂ 
ಅನೇಕ ಶತಮಾನಗಳವರೆವಿಗೂ ಈ ಪ್ರದೇಶದಲ್ಲಿ ತಮ್ಮ ಶಾಸನಗಳನ್ನು ಬರೆವುದಕ್ಕೆ ತಮಿಳು 
ಲಿಪಿ ಮತ್ತು ಭಾಷೆಯನ್ನೇ ಬಳಸಿರುವುದನ್ನು ಕಾಣಬಹುದು. 


ಚೋಳ ಸಾರ್ವಭೌಮರು ದಕ್ಷಿಣ ಕರ್ನಾಟಕದ ಮೇಲೆ ನೇರವಾಗಿ ಅಲ್ಲದಿದ್ದರೂ, 
ತಮ್ಮ ನಿಷ್ಠಾವಂತ ಅಧಿಕಾರಿಗಳ ಮುಖಾಂತರ ಈ ಭಾಗದ ಮೇಲೆ ತಮ್ಮ ರಾಜಕೀಯ 
ಹತೋಟಿಯನ್ನು ಪಡೆದುಕೊಂಡಿದ್ದರು. ಈ ಅಧಿಕಾರಿಗಳ ಪತ್ನಿಯರು, ಸಹೋದ್ಯೋಗಿಗಳು, 
ಅನುಚರರು ಬಹುಪಾಲು ತಮಿಳುನಾಡಿನವರೇ ಆಗಿದ್ದರು. ದೇವಾಲಯಗಳನ್ನು 
ನಿರ್ಮಿಸುವುದಕ್ಕೋಸ್ಕರ ತಮಿಳುನಾಡಿನ ಶಿಲ್ಪ್ಲಗಳನ್ನು ಹಾಗೂ ಕುಶಲಕರ್ಮಿಗಳನ್ನು 
ಕರೆತಂದು, ದಕ್ಷಿಣ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. 
ಉದಾಹರಣೆಗೆ ಅಗರದ ರಾಮೇಶ್ವರ ದೇವಾಲಯ, ಕೋಲಾರದ ಕೋಲಾರಮ್ಮ 
ದೇವಾಲಯ, ತಡಿಮಾಲಂಗಿಯ ಜನಾರ್ಧನ, ತಿರುಮಕೂಡಲು ನರಸೀಪುರದ ಅಗಸ್ಟೇಶ್ವರ 
ದೇವಾಲಯಗಳು ಚೋಳರ ಕಾಲದ ದೇವಾಲಯಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ. 
ಹೀಗಾಗಿ ತಮಿಳು ಸಂಪ್ರದಾಯಗಳು, ನಂಬಿಕೆ, ಆಚರಣೆಗಳು, ಧಾರ್ಮಿಕ ವಿಧಿವಿಧಾನಗಳು, 
ಪೂಜೆ ಪುನಸ್ಕಾರಗಳು ಅನೂಚಾನವಾಗಿ ಕರ್ನಾಟಕದ ಚೋಳಾಕ್ರಮಿತ ಪ್ರದೇಶಗಳಲ್ಲಿ 
ನಡೆದುಕೊಂಡು ಬಂದವು. ಚೋಳರ ಅಧಿಕಾರ ಸ್ಥಾಪನೆ ಸಂದರ್ಭದಲ್ಲಿ ತಾವು ನಿರ್ಮಿಸಿದ 
ದೇವಾಲಯಗಳಿಗೆ ತಮ್ಮ ಸಾರ್ವಭೌಮತ್ನದ ಹೆಸರುಗಳನ್ನು ಸೇರಿಸಿ ಮರು ನಾಮಕರಣ 
ಮಾಡಿದರು. ಉದಾಹರಣೆಗೆ ಕೊಳ್ಳೇಗಾಲ ತಾಲ್ಲೂಕು ಮುಡಿಗೊಂಡದ  ಠಈಶ್ವರ 
ದೇವಾಲಯವು ಮುಡಿಗೊಂಡೇಶ್ವರ ರಾಜೇಂದ್ರ ಚೋಳನ ಹೆಸರಿನಲ್ಲಿ 
ನಿರ್ಮಿತವಾಗಿರುವುದನ್ನು ಕಾಣಬಹುದಾಗಿದೆ. ಹಾಗೆಯೇ ಮಾಳೂರಿನ ಅಪ್ರಮೇಯ ಸ್ವಾಮಿ 
ದೇವಾಲಯವನ್ನು ರಾಜರಾಜಚೋಳನ ದಂಡನಾಯಕ ಅಪ್ರಮೇಯನ ಹೆಸರಿನಿಂದ 
ಕರೆಯಲಾಗಿದೆ. ಆದಕಾರಣ ಈ ದೇವಾಲಯಗಳು ಚೋಳರ ಅಧಿಕಾರಾವಧಿಯಲ್ಲಿಯೇ 
ನಿರ್ಮಾಣಗೊಂಡುವೆಂಬುದಾಗಿ ತಿಳಿದುಬರುತ್ತದೆ. 


37 


ಜೋಳಾಕ್ರಮಿತ ದಕ್ಷಿಣ ಕರ್ನಾಟಕದ ವಿವಿಧ ಪ್ರದೇಶಗಳಾದ ಚಾಮರಾಜನಗರ, 
ಮೈಸೂರು, ಮಂಡ್ಯ, ರಾಮನಗರ, ಹಾಸನ, ಬೆಂಗಳೂರು, ತುಮಕೂರು. ಚಿಕ್ಕಮಗಳೂರು, 
ಕೋಲಾರ, ಮುಂತಾದ ಭಾಗಗಳಲ್ಲಿ ಚೋಳರ ಪೋಷಣೆಯಲ್ಲಿ ಅನೇಕ ದೇವಾಲಯಗಳು, 
ಶಾಸನಗಳು, ಕೆರೆಕಟ್ಟೆಗಳು, ಶಿಲ್ಲಗಳು ನಿರ್ಮಿಸಲ್ಪಟ್ಟವು. ಚಾಮರಾಜನಗರ, ಮೈಸೂರು, 
ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ರಾಮನಗರ, ಬೆಂಗಳೂರು, ತುಮಕೂರು, 
ಕೋಲಾರ ಜಿಲ್ಲೆಗಳಲ್ಲಿ ಜೋಳರ ಕಾಲದ ಅನೇಕ ದೇವಾಲಯಗಳು ಸ್ಥಾಪನೆಗೊಂಡವು. 
ಪ್ರಸ್ತುತ ಈಗ ಉಳಿದಿರುವ ದೇವಾಲಯಗಳಲ್ಲದೆ, ಕೆಲವು ದೇವಾಲಯಗಳ ಶಾಸನೋಕ್ಷವಾದ 
ದಾಖಲೆಗಳು ಮಾತ್ರ ಉಳಿದಿವೆ ಚೋಳರು ತಾವು ಅಧಿಕಾರ ನಡೆಸಿದ ಒಂದು ಶತಮಾನಕ್ಕೂ 
ಅಧಿಕ ಅವಧಿಯಲ್ಲಿ ನೂರಾರು ದೇವಾಲಯಗಳನ್ನು ದಕ್ಷಿಣ ಕರ್ನಾಟಕದಲ್ಲಿ ನಿರ್ಮಿಸಿ ಆ 
ದೇವಾಲಯಗಳ ವಾಸ್ತುಶಿಲದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದಾರೆ. ಚೋಳರ ಅಧಿಕಾರದ 
ಕಾಲಕ್ಕೆ ತಮಿಳುನಾಡಿನಲ್ಲಿ ಪ್ರಚಲಿತದಲ್ಲಿದ್ದ ಅನೇಕ ದೇವಾಲಯ ವಾಸ್ತುರೂಪಗಳನ್ನು 
ಕರ್ನಾಟಕಕ್ಕೂ ಪರಿಚಯಿಸಿ ಈ ನೆಲೆಗಳಲ್ಲಿ ಶುದ್ಧ ದ್ರಾವಿಡ ಮಾದರಿಯ ವಾಸ್ತುಕಲೆ 
ಬೆಳೆಯುವಂತೆ ಮಾಡಿದ್ದಾರೆ. ಹೀಗೆ ದಕ್ಷಿಣ ಕರ್ನಾಟಕದಲ್ಲಿ ಮೊದಲನೆಯ ರಾಜರಾಜ 
ಜೋಳ", ಮೊದಲನೆಯ ರಾಜೇಂದ್ರ ಚೋಳ”, ಮೊದಲನೆಯ ರಾಜಾಧಿರಾಜ ಚೋಳ", 
ಎರಡನೆಯ ರಾಜೇಂದ್ರ ಜೋಳ", ಮೊದಲನೆಯ ಕುಲೋತ್ತುಂಗ ಜೋಳ”, ಎರಡನೆಯ 
ಕುಲೋತ್ತುಂಗ ಚೋಳ”', ಮೂರನೆ ಕುಲೋತ್ತುಂಗ ಚೋಳ” ಉತ್ತಮ ಚೋಳ” ಮುಂತಾದ 
ಚೋಳ ರಾಜರ ಅಧಿಕಾರ ಸ್ಥಾಪನೆಯನ್ನು ಕುರಿತು ಈ ಮೇಲಿನ ಶಾಸನಗಳಿಂದ 
ತಿಳಿದುಬರುತ್ತದೆ. ಅಂದರೆ ದಕ್ಷಿಣ ಕರ್ನಾಟಕದಾದ್ಯಂತ್ಲ ಚೋಳರು ಅಧಿಕಾರ ನಡೆಸಿರುವುದಕ್ಕೆ 
ಚಾರಿತ್ರಿಕ ದಾಖಲೆಗಳಿವೆ.” 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಅಧಿಕಾರ ಸ್ಥಾಪನೆಗೆ ಸಂಬಂಧಿಸಿದಂತೆ ಅನೇಕ 
ವಿಚಾರಗಳು ಕಂಡು ಬರುತ್ತದೆ, ಕ್ರಿಶ.985ರಲ್ಲಿ ಗಂಗ ದೊರೆ ನಾಲ್ಕನೇ ರಾಚಮಲ್ಲನು 
ಮರಣವನ್ನು ಹೊಂದಿದಾಗ ಆತನ ಕಿರಿಯ ಸಹೋದರ ರಕ್ಕಸಗಂಗನು ತಲಕಾಡು ಪ್ರಾಂತ್ಯದ 
ರಾಜನಾದನು. ತಲಕಾಡಿನ ಗಂಗಮನೆತನದ ಕಟ್ಟಕಡೆಯ ಅರಸನಾಗಿದ್ದ, ಈತನು ದುರ್ಬಲ 
ಅರಸನಾಗಿದ್ದ ಕಾರಣ ಗಂಗವಾಡಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈತನ 
ಬಲಗೈಬಂಟ ಹಾಗೂ ಸಮರ್ಥ ಸೇನಾನಿ ಜಚಾವುಂಡರಾಯನೂ ಕ್ರಿ.ಶ.990೦ ರಲ್ಲಿ ಮರಣ 
ಹೊಂದಿದನು. ಅದೇ ಸಮಯಕ್ಕೆ ರಾಷ್ಟಕೂಟರ ರಾಜಕೀಯ ಪ್ರಾಬಲ್ಯವು ಸಹ 
ಕಣ್ಮರೆಯಾಯಿತು. ಇದರ ಸದುಪಯೋಗವನ್ನು ಪಡೆದುಕೊಂಡ ಚೋಳರು 


38 


ತೊಂಡೈಮಂಡಲಂನಿಂದ ರಾಷ್ಟ್ರಕೂಟರನ್ನು ಹಿಮ್ಮೆಟ್ಟಿಸುವುದರಲ್ಲಿ ಯಶಸ್ಸಿಯಾದರು. ಈ ಎಲ್ಲಾ 
ಬೆಳವಣಿಗೆಗಳಿಂದ ಶಪ್ರೇರಣೆಗೊಂಡು ಚೋಳ ರಾಜ್ಯದ ವೈಭವವನ್ನು ದಕ್ಷಿಣ 
ಕರ್ನಾಟಕದಲ್ಲಿಯೂ ಸ್ಥಾಪಿಸುವುದರಲ್ಲಿ ಮೊದಲನೆಯ ರಾಜರಾಜ ಚೋಳನ ಕೊಡುಗೆ 
ಅಪಾರವಾದುದು ಎಂದರೆ ತಪ್ಪಾಗಲಾರದು. ಮೊದಲನೆ ರಾಜರಾಜನ ನಂತರ ಅವನ 
ಮಗನಾದ ಮೊದಲನೆಯ ರಾಜೇಂದ್ರ ಚೋಳನು ಸಹ ತನ್ನ ಸಾಮಂತ ಪ್ರಭುಗಳ ಸಹಾಯ 
ಹಾಗೂ ಸಹಕಾರಗಳೊಂದಿಗೆ ಚೋಳರ ಅಧಿಕಾರವು ದಕ್ಷಿಣ ಕರ್ನಾಟಕದಲ್ಲೂ 
ವಿಸ್ತರಣೆಯಾಗುವುದಕ್ಕೆ ಪ್ರಮುಖ ಕಾರಣಕರ್ತನಾದನು. ಚೋಳರು ದಕ್ಷಿಣ ಕರ್ನಾಟಕದ 
ವಿವಿಧ ಭಾಗಗಳಲ್ಲಿ ಸುಮಾರು 150 ವರ್ಷಗಳ ಕಾಲ ಅಧಿಕಾರ ಸ್ಥಾಪಿಸಿಕೊಂಡು ತಮ್ಮ 
ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡರೆ ಒಟ್ಟಾರೆ ಈ ಪ್ರದೇಶದ ಮೇಲೆ ಚೋಳರು ತಮ್ಮ 
ರಾಜಕೀಯ ಸಾರ್ವಭೌಮತ್ನದ ಹಿಡಿತವನ್ನು ಸಾಧಿಸಿದರೆಂಬುದಕ್ಕೆ ಅನೇಕ ರೀತಿಯ ಚಾರಿತಿಕ 
ಆಧಾರಗಳು ಪ್ರಮುಖವಾಗಿ ಶಾಸನ ಹಾಗೂ ದೇವಾಲಯ ಸ್ಮಾರಕಗಳ ಆಧಾರಗಳು ಸಿಕ್ಕಿವೆ. 


ರಾಜ್ಯ ಸ್ಥಾಪನೆಯ ನಂತರ ಚೋಳರು ಆಡಳಿತದ" ಸೌಕರ್ಯಕ್ಕೋಸ್ಕರ ತಾವು ಗೆದ್ದ 
ಪ್ರದೇಶಗಳನ್ನು ಅನೇಕ ಆಡಳಿತಾತ್ಸಕ ವಿಭಾಗಗಳನ್ನು ಅಥವಾ ಪ್ರಾಂತ್ಯಗಳನ್ನಾಗಿ 
ವಿಂಗಡಿಸಿದರು. ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದ ಪರಂಪರೆಯನ್ನೇ 
ಮುಂದುವರಿಸಿರುವುದನ್ನು ಚೋಳರ ಆಡಳಿತ ವ್ಯವಸ್ಥೆಯಲೂ ಕಾಣಬಹುದು. ಚೋಳರ 
ವಿನೂತನ ಆಡಳಿತ ವ್ಯವಸ್ಥೆಯು ಜನ ಮನ್ನಣೆಯನ್ನು ಪಡೆದಿತ್ತು. ವೈಜ್ಞಾನಿಕ ಹಾಗೂ 
ಸುವ್ಯವಸ್ಥಿತವಾದ ಆಡಳಿತಕ್ಕೆ ಚೋಳರು ಹೆಸರುವಾಸಿಯಾಗಿದ್ದರು. ಇವರು ತಮಿಳುನಾಡಿನಲ್ಲಿ 
ಜಾರಿಯಲ್ಲಿದ್ದ ಮಾದರಿಯನ್ನೆ ತಾವು ಆಡಳಿತ ನಡೆಸಿದ ದಕ್ಷಿಣ ಕರ್ನಾಟಕದಲ್ಲಿಯೂ 
ಆಡಳಿತದ ದೃಷ್ಟಿಯಿಂದ ಕೇಂದ್ರಾಡಳಿತ, ಪ್ರಾಂತ್ಕಾಡಳಿತ ಮತ್ತು ಸ್ಥಳೀಯ ಆಡಳಿತ 


ವ್ಯವಸ್ಥೆಯನ್ನೊಳಗೊಂಡ ವಿಕೇಂದ್ರಿಕರಣ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರು.”' 


ಚೋಳರ ಕೇಂದ್ರಾಡಳಿತವು ರಾಜ ಮತ್ತು ರಾಜನ ಮಂತ್ರಿಮಂಡಲದ ಮುಖಾಂತರ 
ನಡೆಯುತ್ತಿತ್ತು. ರಾಜರಿಗೆ ನೆರವಾಗಲು ಮಂತ್ರಿ ಆಲೋಚಕರಲ್ಲದೆ ವಿವಿಧ ಬಗೆಯ ಪೆರುತ್ತರಂ 
ಮತ್ತು ಸಿರುತ್ತರಂ೦ ಎಂಬ ಅಧಿಕಾರಿ ವರ್ಗದವರು ಇದ್ದರೆಂದು ತಿಳಿದುಬರುತ್ತದೆ. ಹಣಕಾಸಿನ 
ನಿರ್ವಹಣೆ, ವಿದೇಶಾಂಗ ನೀತಿ, ಸೈನ್ಯ, ಕಂದಾಯ ಮೂದಲಾದ ವಿಭಾಗಗಳ ಮೇಲೆ 
ಪರಮಾಧಿಕಾರವನ್ನು ಕೇಂದ್ರಾಡಳಿತವು ಹೊಂದಿತ್ತು.” 


ರಾಜನೇ ಆಡಳಿತದ ಕೇಂದ್ರ ಬಿಂದುವಾಗಿದ್ದು, ಇಡೀ ಸಾಮ್ರಾಜ್ಯದ ಆಡಳಿತ 
ಯಂತ್ರವು ರಾಜನ ಕೈಯಲ್ಲಿತ್ತು ಚೋಳ ರಾಜರು ಧರ್ಮಶೀಲ ಪ್ರಜಾಪರ, 


39 


ನಿರಂಕುಶಾಧಿಪತಿಗಳೆನಿಸಿದ್ದರು. ರಾಜನು ಕೆಲವೊಂದು ಸಂದರ್ಭಗಳಲ್ಲಿ ಮಂತ್ರಿಗಳ ಹಾಗೂ 
ಉನ್ನತಾಧಿಕಾರಿಗಳ ಸಲಹೆ ಪಡೆದು ತನ್ನ ಜವಾಬ್ದಾರಿಗಳನ್ನು ಪಾಲಿಸುತ್ತಿದ್ದನು. ರಾಜನು 
ನೀಡಿದ ಆದೇಶವನ್ನು ಚಾಚುತಪ್ಪದೆ ಆಧಿಕಾರಿಗಳು ಪಾಲಿಸುತ್ತಿದ್ದರು. ಆತನ 
ಕಾರ್ಯದರ್ಶಿಗಳು ಕೂಡ ಆಡಳಿತ ನಿರ್ವಹಣೆಗೆ ಸಹಕಾರಿಯಾಗುತ್ತಿದ್ದರೆಂಬುದು 
ಶಾಸನಗಳಿಂದ ತಿಳಿದುಬರುತ್ತದೆ. ಚೋಳ ದೊರೆಗಳು ತಮ್ಮ ಗೆಲುವಿನ ಹಿನ್ನೆಲೆಯಲ್ಲಿ ವಿವಿಧ 
ಬಗೆಯ ಬಿರುದುಗಳನ್ನು. ಧರಿಸುತ್ತಿದ್ದರು. ಚೋಳರ ಕಾಲದಲ್ಲಿ ರಾಜರನ್ನು 
ದೇವಮಾನವರೆಂಬ ಭಾವನೆಯಿಂದ ಪೂಜಿಸಲಾಗುತ್ತಿತ್ತು ಚೋಳರ ಕಾಲದಲ್ಲಿ 
ದೇವರಮೂರ್ತಿಗಳಿಗೆ ರಾಜರ ಹೆಸರುಗಳನ್ನು ಇಟ್ಟಿರುವುದು ಕಂಡು ಬರುತ್ತದೆ. 
ಉದಾಹರಣೆಗೆ: ಚನ್ನಪಟ್ಟಣದ ಬಳಿ ಇರುವ ಅಪ್ರಮೇಯ ದೇವಾಲಯ, ಕೊಳ್ಳೇಗಾಲದ 
ಮುಡಿಗುಂಡದಲ್ಲಿರುವ ಮುಡಿಗೊಂಡ ಚೋಳೇಶ್ವರ, ಹಾಗೂ ರಾಜೇಂದ್ರ ಜೋಳನ 
ಹೆಂಡತಿಯ ಹೆಸರಿನಲ್ಲಿ ದೇವಾಲಯವನ್ನು ನಿರ್ಮಿಸಿರುವುದು ತಿಳಿದುಬರುತ್ತದೆ. 


ರಾಜಪ್ರಭುತ್ನವು ಸಾಮಾನ್ಯವಾಗಿ ವಂಶಪಾರಂಪರ್ಯವಾಗಿ ಮುಂದುವರಿಯುತ್ತಿತ್ತು. 
ಕೆಲವು ಸಂದರ್ಭಗಳ ಸಮರ್ಥನಾದ ಹಿರಿಯನಲ್ಲದ ಬೇರೊಬ್ಬ ಮಗನನ್ನು ಉತ್ತರಾಧಿಕಾರಿ 
ಎಂದು ಘೋಷಿಸಿಕೊಳ್ಳಲಾಗುತ್ತಿತ್ತು. ಯುವರಾಜ ಅಥವಾ ರಾಜಕುಮಾರರು ಸಹ ಆಡಳಿತ 
ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಉದಾಹರಣೆಗೆ ರಾಜೇಂದ್ರ ಚೋಳನು 
ಯುವರಾಜ ಹಾಗೂ ಸಹ ಆಡಳಿತಗಾರನಾಗಿ ಕಾರ್ಯನಿರ್ವಹಿಸಿದನು. 


ಕೇಂದ್ರಾಡಳಿತದ ಮಾದರಿಯಲ್ಲಿಯೇ ಉತ್ತಮವಾದ ಪ್ರಾಂತ್ಕಾಡಳಿತ ವ್ಯವಸ್ಥೆಯನ್ನು 
ಮಾಡಿದರು.'' ಆಡಳಿತದ ಹಿತದೃಷ್ಟಿಯಿಂದ ಅನೇಕ ಚತುರ್ವೇದಿ ಮಂಗಲಗಳನ್ನು 
ಪ್ರಾಂತ್ಯಗಳನ್ನು ನಾಡುಗಳನ್ನು ಮಾಡಿಕೊಂಡಿದ್ದರು. ಮಂಗಲಗಳ ಆಡಳಿತದ ನಿರ್ವಹಣೆಗಾಗಿ 
ಪ್ರಾಂತ್ಯಾಧಿಕಾರಿಗಳನ್ನು ನೇಮಿಸಲಾಗುತ್ತಿತ್ತು ಪ್ರಾಂತ್ಯಾಧಿಕಾರಿಗಳನ್ನಾಗಿ ಸಾಮಾನ್ಯವಾಗಿ 
ರಾಜಮನೆತನದ ಹತ್ತಿರದ ಸಂಬಂಧಿಕರನ್ನು ಅಥವಾ ಯುವರಾಜರನ್ನು ನೇಮಿಸಲಾಗುತ್ತಿತ್ತು. 
ಮಂಡಲಗಳನ್ನು ಪುನಃ ವಳನಾಡು, ಕೊಟ್ಟಂ, ಮತ್ತು ಕುರ್ರಂ, ಗಳಾಗಿ ವಿಭಾಗಿಸಲಾಗುತ್ತಿತ್ತು. 
ಕುರಂಗಳನ್ನು ಪುನಃ ನಾಡುಗಳಾಗಿಯೂ, ನಾಡುಗಳನ್ನು ಗ್ರಾಮಗಳಾಗಿಯೂ 
ವಿಭಾಗಿಸಲಾಗುತ್ತಿತ್ತು. ಗ್ರಾಮಗಳನ್ನು ಊರು, ಗ್ರಾಮ, ಪುರ, ಮಂಗಲ ಇತ್ಯಾದಿ ಬೇರೆ ಬೇರೆ 
ಹೆಸರುಗಳಿಂದ ಕರೆದಿರುವುದು ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವ ಚೋಳರ ಶಾಸನಗಳಲ್ಲಿ 
ಕಂಡುಬರುತ್ತದೆ.” 


40 


ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ವಿವಿಧ ಮಂತ್ರಿಗಳು. ಪುರೋಜಿತರು, 
ದಂಡನಾಯಕರು, ರಾಯಭಾರಿಗಳು, ಗೂಢಚಾರರು ಮೊದಲಾದವರನ್ನು ಹೊಂದಿದ ಐದು 
ಪ್ರಮುಖವಾದ ಸಭೆಗಳಿದ್ದವು. ಅಧಿಕಾರಿಗಳಿಗೆ ಅವರ ಸೇವೆಗೆ ಭೂಮಿಯ ಹುಟ್ಟುವಳಿಯನ್ನು 
ವೇತನವನ್ನಾಗಿ ಕೊಡಲಾಗುತ್ತಿತ್ತು. ಸೇವೆಯಲ್ಲಿದ್ದ ಅಧಿಕಾರಿ ವರ್ಗಕ್ಕೆ ಅನೇಕ ರೀತಿಯ 
ಬಿರುದುಗಳನ್ನು ನೀಡಿ ಗೌರವಿಸಲಾಗುತ್ತಿತ್ತು. ಮೇಲ್ಪರ್ಗದ ಅಧಿಕಾರಿ ವರ್ಗದವರು 
ಗ್ರಾಮಾಡಳಿತ ಅಥವಾ ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ 


ಚೋಳರ ಕಂದಾಯ ಆಡಳಿತ ಪದ್ಧತಿಗೆ ಸಂಬಂಧಿಸಿದಂತೆ ಭೂ ಕಂದಾಯ ಹಾಗೂ ವಿವಿಧ 
ರೀತಿಯ ತೆರಿಗೆಗಳನ್ನು ವಸೂಲಿ ಮಾಡುತಿದರು. ವ್ಯಾಪಾರ, ತೆರಿಗೆ, ವೃತ್ತಿ ತೆರಿಗೆ, ಗಣಿಗಾರಿಕೆ, 
ಅರಣ್ಯಉತ್ತಾದನೆ, ಉಪ್ಪ್ಲುತೆರಿಗೆ, ಕಾಣಿಕೆ, ದಂಡ, ಇನ್ನಿತರ ವಿವಿಧ ಸುಂಕಗಳು, ತೆರಿಗೆಗಳು 
ಆದಾಯದ ಬಾಬ್ದುಗಳಾಗಿದ್ದವು. ಆಡಳಿತದ ನಿರ್ವಹಣೆಗೆ ವಿವಿಧ ರೀತಿಯ ತೆರಿಗೆಗಳನ್ನು 


ಸಂಗಹಿಸಲಾಗುತ್ತಿತ್ತು. 


ಭೂಕಂದಾಯವೇ ಪ್ರಧಾನವಾದ ತೆರಿಗೆಯಾಗಿತ್ತು. ಧನ ಮತ್ತು ಧಾನ್ಯದ ಮೂಲಕ 
ಸ್ಥಳೀಯ ಗ್ರಾಮ ಸಭೆಗಳು ತೆರಿಗೆಯನ್ನು ವಸೂಲಿ ಮಾಡುತ್ತಿದ್ದವು. ಗ್ರಾಮಗಳಲ್ಲಿ ತೆರಿಗೆ ಬಾಕಿ 
ಉಳಿದಿದ್ದರೆ ಅದನ್ನು ವಸೂಲಿ ಮಾಡುವ ಜವಾಬ್ದಾರಿ ಗ್ರಾಮ ಸಭೆಗಳದ್ದೇ ಆಗಿತ್ತು. 
ಮೊದಲನೇ ರಾಜರಾಜಚೋಳ, ರಾಜೇಂದಯಜೋಳ ಮತ್ತು ಕುಲೋತ್ತುಂಗ ಚೋಳ ದೊರೆಗಳ 
ಕಾಲದಲ್ಲಿ ಕೃಷಿ ಭೂಮಿಯನ್ನು ಆಗಿಂದಾಗ್ಗೆ ಭೂ-ಮಾಪನ ಮಾಡಿರುವುದು ತಿಳಿದುಬರುತ್ತದೆ. 
ತೆರಿಗೆ ವಸೂಲಿ ಮಾಡುತ್ತಿದ್ದ ಕೃಷಿ ಭೂಮಿಗೆ ಇರೈಕಲಟನ ನಿಲಂ ಎಂಬುದಾಗಿ 
ಕರೆಯಲಾಗುತ್ತಿತ್ತು” ಮಣ್ಣಿನ ಫಲವತ್ತತೆ, ಬೆಳೆಯ ಮಾದರಿ, ಕೃಷಿಕನ ಸಾಮರ್ಥ್ಯ 
ಇವೆಲ್ಲವನ್ನು ಗಮನಿಸಿ ಕಂದಾಯ ನಿಗದಿಪಡಿಸುವ ಪರಿಪಾಠವಿತ್ತು. ಭೂಕಂದಾಯವನ್ನು 
ಮೂಲವರಂ ಅಥವಾ ಇರೈ ಎಂಬುದಾಗಿ ಕರೆಯಲಾಗುತ್ತಿತ್ತು ಬನ್ನೂರು, ತಡಿಮಾಲಂಗಿ, 
ಮಾರೇಹಳ್ಳಿ, ಮಾಲೂರು ಮೊದಲಾದ ಶಾಸನಗಳ ಪ್ರಕಾರ ಕೃಷಿ ಹಾಗೂ ವಿವಿಧ ಬೆಳಗಳ 
ಬಗ್ಗೆ ತಿಳಿದುಬರುತ್ತದೆ. ಕ್ರಿಶ.154 ರ ಬಾಗೇಪಲ್ಲಿ ಶಾಸನದ ಪ್ರಕಾರ ಜೋಳ-ಗಂಗ 
ಮಾಧವನ ದೇವಾಲಯದಲ್ಲಿ ದೇವರ ಪೂಜೆಯ ಜೊತೆಗೆ ನೃತ್ಯಗಾರ್ತಿಯರ ನಿರ್ವಹಣೆಗಾಗಿ 
ಜಮೀನನ್ನು ದತ್ತಿ ನೀಡಿದ ವಿಚಾರ ತಿಳಿದುಬರುತ್ತದೆ."” ರಾಜೇಂದ್ರ ಚೋಳನ ಆಡಳಿತದ 
ಕಾಲದ ಕೆಲವು ಶಾಸನಗಳಲ್ಲಿ" ಕಂದಾಯ ದಾಖಲಾತಿ ಮತ್ತು ಕಂದಾಯ ಅಧಿಕಾರಿಗಳನ್ನು 


ಕುರಿತು ಪ್ರಸ್ತಾಪಿಸಲಾಗಿದೆ.” ಕ್ರಿಶ.1022 ರ ಕಾಲಕ್ಕೆ ಕಂದಾಯ ದಾಖಲೆಯ ನಿರ್ವಹಣೆ 


41 


ಮಾತ್ರವಲ್ಲದೆ, ಕಂದಾಯದ ವಿಚಾರಗಳನ್ನು ನಿರ್ವಹಿಸಲು ಒಬ್ಬ ಅಧಿಕಾರಿ (ಕಾರ್ಯದರ್ಶಿ) 
ಯನ್ನು ನೇಮಿಸಿದ್ದರ ಬಗೆಗೆ ತಿಳಿದುಬರುತ್ತದೆ. 


ಕಂದಾಯ ಅಧಿಕಾರಿಗಳು, ಲೆಕ್ಕಾಧಿಕಾರಿ, ಮುಖ್ಯ ಕಾರ್ಯದರ್ಶಿ ಮತ್ತಿತರ 
ಅಧಿಕಾರಿಗಳ ಹೆಸರುಗಳನ್ನು ಶಾಸನದಲ್ಲಿ ಉಲ್ಲೇಖಿಸಿರುವುದು ಮಹತ್ವದ ವಿಚಾರವಾಗಿದೆ." 
ಉತ್ತಮ ಚೋಳನ ಒಂದು ಶಾಸನದ ಪ್ರಕಾರ ಕ್ರಿಶ.984 ರಲ್ಲಿ ಉತ್ತಮ ಚೋಳನ 
ಉನ್ನತಾಧಿಕಾರಿಯಾಗಿದ್ದ ಕುವಲಾಲಂ ಅಂಬಲವನ ಪಲುವರ್‌ ನಕ್ಕನ್‌ ವಿಜಯ ಮಂಗಳಂನ 
ಹೆಸರು ತಿಳಿದುಬರುತ್ತದೆ."” ಕ್ರಿ.ಶ.1006 ರಲ್ಲಿ ಕುವಲಾಲ ನಾಡಿನ ಅರೈಯೂರ್‌ ಗ್ರಾಮವನ್ನು 
ಕುವಲಾಲಂನಲ್ಲಿ ದೇವಾಲಯದ ದೇವತೆ ಪಿಡರಿಯರ್‌ಗೆ ದತ್ತಿ ಬಿಡಲಾಗಿದ್ದು, ದೇವಾಲಯದ 
ಅನುಕೂಲಕ್ಕಾಗಿ ತೆರಿಗೆ ಮುಕ್ತಗೊಳಿಸಲಾಗಿದೆ ಎಂದು ತಿಳಿದುಬರುತ್ತದೆ.” 


ರಾಜೇಂದ್ರ ಚೋಳ ಬಹ್ನಮತಾಯನ್‌ ಎಂಬ ಅಧಿಕಾರಿಯ ಆದೇಶವನ್ನು ಆದಾಯ 
ದಸ್ತಾವೇಜುಗಳಲ್ಲೂ ಆ ಗ್ರಾಮವನ್ನು ದೇವದಾನ ಎಂದು ದಾಖಲಿಸಲಾಯಿತು. ದಾಖಲೆಗೆ 
ಪುರವರಿ ತಾನೈಕುಶಮ್‌ ಹಾಗೂ ಕಂದಾಮ್‌ ಇಲಾಖೆಯ ಅಧೀಕ್ಷಕ ಕುಲಲೂರು 
ಉದಯನ್‌ ಎಂಬುವವರು ಸಹಿ ಹಾಕಿದರು ಎಂದು ತಿಳಿದುಬರುತ್ತದೆ” ರಾಜರಾಜಚೋಳ 
ಕಾಂಚೀಪುರಂನಲ್ಲಿ ನೆಲೆಸಿದ್ದಾಗ ನಿಗರಿಲಿ ಎಂಬ ಜೋಳ ಮಾಂಡಳಿಕ ಒಂದು ಗ್ರಾಮವನ್ನು 
ದೇವಾಲಯಕ್ಕೆ ದತ್ತಿ ನೀಡಿದ್ದು, ಅಲ್ಲದೆ ತನ್ನ ಸಾಮ್ರಾಜ್ಯದಲ್ಲಿ ಹಲವಾರು ಗ್ರಾಮಗಳನ್ನು 
ದತ್ತಿನೀಡಿ ಆದೇಶಿಸಿರುವುದನ್ನು ಆತನ ಕಂದಾಯ ಅಧಿಕಾರಿಗಳು ದಾಖಲಿಸಿದ್ದಾರೆ. 
ಸೈನ್ಯಾಧಿಕಾರಿಗಳು ಅಲ್ಲದೆ ಇನ್ನಿತರ ಅಧಿಕಾರಿಗಳು ದೇವಾಲಯಕ್ಕೆ ದಾನ ದತ್ತಿಗಳನ್ನು 
ನೀಡುತ್ತಿದ್ದರು ಎಂದು ತಿಳಿಸಿದ್ದಾರೆ. ಚೋಳರ ಅಧಿಕಾರಿಗಳು ಹಾಗೂ ದಂಡನಾಯಕರು 
ಸ್ಥಳೀಯ ದೇವಾಲಯಗಳಿಗೆ ದಾನದತ್ತಿಗಳನ್ನು ನೀಡುವುದರ ಮೂಲಕ ಸ್ಥಳೀಯ ಜನರ 
ಮನಸ್ಸಿನಲ್ಲಿ ಚೋಳರ ಬಗ್ಗೆ ಗೌರವ ಆದರಗಳು ಹೆಚ್ಚುವಂತೆ ಹಾಗೂ ಚೋಳರ ಆಳ್ಗಿಕೆಯಿಂದ 
ತಮಗೆ ಯಾವ ಬಾಧೆಯೂ ಇಲ್ಲವೆಂದು ಭಾವಿಸಲೆಂದು ಈ ರೀತಿಯ ದಾನ ದತ್ತಿಗಳನ್ನು 


ದೇವಾಲಯಕ್ಕೆ ನೀಡುತ್ತಿದ್ದರು.”' 


ಚೋಳರ ಕಾಲದಲ್ಲಿ ಬೃಹತ್‌ ಹಾಗೂ ಸಮರ್ಥ ಸೈನಿಕ ಸಂಘಟನೆಯಾಗಿತ್ತು. 
ಅದುದರಿಂದ ಜೋಳರು ದಕ್ಷಿಣ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಭಾರತದ ನಾನಾ 
ರಾಜಮನೆತನಗಳ ಮೇಲೆ ಯುದ್ಧ ಮಾಡಿ ಗೆಲುವು ಸಾಧಿಸಿದ್ದಾರೆ ರಾಜ್ಯ ವಿಸ್ತರಣೆ, ಆಂತರಿಕ 
ಶಾಂತಿ ಪಾಲನೆ ಹಾಗೂ ಶತ್ರುಗಳಿಂದ ಪ್ರಜೆಗಳನ್ನು ರಕ್ಷಿಸಲು ಮತ್ತು ರಾಜ್ಯದ ಹಿತ 
ರಕ್ಷಣೆಗಾಗಿ ಉತ್ತಮವಾದ ಸೈನ್ಯವನ್ನು ಹೊಂದಿದ್ದರು. ಸೈನ್ಯಾಡಳಿತದಲ್ಲಿ ಮುಖ್ಯಸ್ಥನಾಗಿದ್ದರೂ 


42 


ಕೂಡ ರಾಜನಿಂದ ನೇಮಕವಾದ ದಂಡನಾಯಕರು ಸೈನ್ಯದ ಉಸ್ಪವಾರಿಯನ್ನು 
ನೋಡಿಕೊಳ್ಳುತ್ತಿದ್ದರು. ರಾಜರಾಜಚೋಳ, ರಾಜೇಂದ್ರ ಚೋಳರು ಅತ್ಯಂತ ಶಕ್ತಿಶಾಲಿ 
ದಂಡನಾಯಕರಾಗಿದ್ದರು. ಚೋಳರ ಕಾಲದಲ್ಲಿ ಸೈನ್ಯವನ್ನು ಪದಾತಿದಳ, ಅಶ್ವದಳ ಹಾಗೂ 
ಗಜದಳ ಎಂಬುದಾಗಿ ಬೇರೆ ಬೇರೆ ಪಂಗಡಗಳಾಗಿ ವಿಂಗಡನೆ ಮಾಡಲಾಗಿತ್ತು. ಚೋಳ 
ದೊರೆಗಳು ತಮ್ಮ ಸೈನಿಕರಿಗೆ ಉತ್ತಮವಾದ ಶಸ್ತ್ರಾಸ್ತ್ರ ಹಾಗೂ ಉನ್ನತ ಮಟ್ಟದ ತರಬೇತಿ 
ನೀಡಿದ್ದರೆಂಬುದ್ದಾಗಿ ತಿಳಿದುಬರುತ್ತದೆ. ರಾಜ ಮತ್ತು ಯುವರಾಜರು ಸದಾ ಸೈನ್ಯದ 
ಮುಂಚೂಣಿಯಲ್ಲಿರುತ್ತಿದ್ದರಂಬುದು ಇಲ್ಲಿ ಉಲ್ಲೇಖಾರ್ಹ. 


ಸ್ಥಳೀಯ ಸರ್ಕಾರ ಅಥವಾ ಗ್ರಾಮಾಡಳಿತವು ಚೋಳರ ಪ್ರಮುಖ ಕೊಡುಗೆಯಾಗಿತ್ತು. 
ಸ್ಥ್ಹಾವಲಂಭಿ ಮತ್ತು ಸ್ವ್ಪಾಯತ್ತ ಗ್ರಾಮಾಡಳಿತವು ಚೋಳರ ಆಡಳಿತದಲ್ಲಿ ಒಂದು 
ವೈಶಿಷ್ಟ್ಯವಾಗಿತ್ತು. ಗಂಗವಾಡಿಯನ್ನು ಹಲವು ನಾಡುಗಳನ್ನಾಗಿ ವಿಂಗಡಿಸಿ ಆ ನಾಡುಗಳ 
ನಿರ್ವಹಣೆಗಾಗಿ ಹಲವಾರು ಅಧಿಕಾರಿಗಳನ್ನು ನೇಮಿಸಲಾಗಿತ್ತು ಈ ನಾಡುಗಳನ್ನಾಗಿ 
ವಂಗಡಿಸಿ ಹಲವು ಗ್ರಾಮಗಳಿದ್ದವು. ಆ ಗ್ರಾಮಗಳ ಆಡಳಿತವನ್ನು ಮಹಾಜನರ ತಂಡವು 
ನಿರ್ವಹಿಸುತ್ತಿತ್ತು ಉತ್ತರ ಮೇರೂರು ಗ್ರಾಮದಲ್ಲಿ ದೂರೆತಿರುವ ಎರಡು ಶಿಲಾಶಾಸನಗಳ 


ಪ್ರಕಾರ ಪ್ರಾಂತೀಯ ಆಡಳಿತದ ಇತಿಹಾಸದಲ್ಲೇ ಚೋಳರ ಕಾಲವು ಒಂದು 
ಮೈಲಿಗಲ್ಲಾಗಿದೆ. ಈ ಶಾಸನಗಳ ಹಿನ್ನೆಲೆಯಿಂದಲೇ ಪ್ರಾಂತೀಯ ಸರ್ಕಾರಗಳು 


ಸಮರ್ಪಕವಾಗಿ ಆಡಳಿತ ನಡೆಸಿರುವುದು ತಿಳಿದುಬರುತ್ತದೆ. ಪರಾಂತಕನ ಆಳ್ಗಿಕೆಯ 12 
ಮತ್ತು 14ನೇ ವರ್ಷಗಳಲ್ಲಿ ಅಂದರೆ ಕ್ರಿಶ.919 ಮತ್ತು 921ರಲ್ಲಿ ಈ ಶಾಸನಗಳು ಉತ್ತರ 
ಮೇರೂರು ಗ್ರಾಮದಲ್ಲಿರುವ ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ ಕೆತ್ತಲಾಗಿವೆ. 
ಇವೆರಡು ಶಾಸನಗಳು ಚೋಳರ ಕಾಲದ ಅಂದಿನ ಆಡಳಿತ ವ್ಯವಸ್ಥೆಯಲ್ಲಿದ್ದ ಸ್ಥಳೀಯ 


ಸರ್ಕಾರಗಳ ವಿಚಾರವನ್ನು ವ್ಯಕ್ತಪಡಿಸುತ್ತವೆ. 


ಜೋಳರ ಆಡಳಿತದ ಬಗ್ಗೆ ಶಾಸನಗಳಲ್ಲಿ ತಿಳಿಸಿರುವಂತೆ ಪ್ರಾಂತೀಯ ಸರ್ಕಾರಗಳ 
ಆಡಳಿತದ ದೃಷ್ಟಿಯಿಂದ ಎರಡು ರೀತಿಯ ಸಭಾಗಳು ಅಸ್ತಿತ್ತದಲ್ಲಿದ್ದವು. ಅವುಗಳು 
ಊರ್‌ಸಭಾ ಅಥವಾ ಮಹಾಸಭಾ ಹಾಗೂ ನಗರಂ, ಊರ್‌ ಸಾಮಾನ್ಯರ ಸಭೆಯಾಗಿದ್ದವು. 
ಹಾಗೂ ಎಲ್ಲಾ ಸಮುದಾಯಗಳ ಜನರು ನೆಲೆಸಿದ್ದ ಗ್ರಾಮಗಳಲ್ಲಿ ಊರ್‌ ಸಭೆಗೆ ಆ ಗ್ರಾಮದ 
ಜನರು ಸದಸ್ಯರಾಗಿರುತ್ತಿದ್ದರು. ಶಾಸನಗಳಲ್ಲಿ ಸಭಾಗೆ ಸಂಬಂಧಿಸಿದಂತೆ ವಿವರಣೆಗಳು 
ಕಡಿಮೆಯಾಗಿವೆ. ಅಂದರೆ ಊರ್‌ ರಚನೆ, ಕೆಲಸಕಾರ್ಯಗಳು ಇನ್ನಿತರ ವಿಚಾರಗಳನ್ನು 


ತಿಳಿಸುವಲ್ಲಿ ಶಾಸನಗಳು ವಿಫಲವಾಗಿವೆ. ಊರ್‌ ತನ್ನ ಆಡಳಿತದ ಕಾರ್ಯಭಾರವನ್ನು 


43 


ಸೂಕ್ತವಾಗಿ ನಿರ್ವಹಿಸಿ ಮೇಲಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಸಲಹೆ ಪಡೆಯುತ್ತಿತ್ತು 
ಹಾಗೂ ಅವರ ನಿಯಂತ್ರಣದಲ್ಲಿರುತ್ತಿತ್ತು ಊರ್‌ ತನ್ನದೇ ಆದ ಕಾರ್ಯಾಂಗ ಸಮಿತಿಯನ್ನು 
ಪಡೆದುಕೊಂಡಿತ್ತೆಂದು ತಿಳಿದುಬರುತ್ತದೆ. ಸಭಾ ಮತ್ತು ಮಹಾಸಭಾವು ಬ್ರಹ್ಮದೇಯ 
ಗ್ರಾಮಗಳಲ್ಲಿನ ಬ್ರಾಹಣರ ಸಭಾ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದವು. (ಬ್ರಹ್ಮದೇಯ 
ಬ್ರಾಹ್ಮಣರಿಗೆ ನೀಡಿದ್ದ ಗ್ರಾಮ, ಭೂಮಿ ಎಂದರ್ಥ ಅಂತಹ ಗ್ರಾಮದ ಭೂಮಿ ಪೂರ್ಣವಾಗಿ 


ಬ್ರಾಹ್ಮಣರಿಗೆ ಸೇರಿರುತ್ತಿತ್ತು 


ನಗರಂ ಎಂಬುದು ನಗರಗಳಲ್ಲಿ ಅಸ್ಥಿತ್ವದಲ್ಲಿದ್ದ ವರ್ತಕರ ಸಭೆಯಾಗಿತ್ತು ವರ್ತಕರು 
ಹೆಚ್ಚಾಗಿ ನೆಲೆಸಿದ್ದ ನಗರಗಳಿಗೆ ನಗರಂ ಎಂದು ಕರೆಯಲಾಗಿತ್ತು. ನಗರಂನ ಕಾರ್ಯಗಳು 
ಬಹುತೇಕ ವರ್ತಕರ ಹಿತಾಸಕ್ತಿಗೆ ಪೂರಕವಾಗಿದ್ದವು. ಈ ರೀತಿಯ ಸಂಸ್ಥೆಗೆ ಊರ್‌ಸಭಾದ 
ಸಹಾಯ ಸಹಕಾರವು ಇರುತ್ತಿತ್ತು. 


ಹೀಗೆ ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಸಹ ಚೋಳರು ವಿಕೇಂದ್ರೀಕೃತ, ದಕ್ಷ 
ಹಾಗೂ ಒಳ್ಳಯ ಆಡಳಿತ ನೀಡಿರುವುದು ಶಾಸನಗಳಿಂದ ತಿಳಿದುಬರುತ್ತದೆ. ಒಟ್ಟಾರೆ ಚೋಳ 
ಸಾಂಸ್ಕೃತಿಕ ಪ್ರಭಾವದ ಹಿನ್ನೆಲಯಲ್ಲಿ ಚೋಳರು ದಕ್ಷಿಣ ಕರ್ನಾಟಕದಲ್ಲಿ ಅಧಿಕಾರ ಸ್ಥಾಪನೆ, 
ಸಾಮ್ರಾಜ್ಯ ವಿಸ್ತರಣೆ ಹಾಗೂ ವ್ಯವಸ್ಥಿತ ಆಡಳಿತ ಕ್ರಮಗಳನ್ನು ಮೂಲಕ ದಕ್ಷಿಣ 
ಭಾರತದಾದ್ಯಂತ ತಮ್ಮ ಸಾಮ್ರಾಜ್ಯಷಾಹಿ ನೀತಿಯನ್ನು ಯಶಸ್ವಿಯಾಗಿ ಸಾಧಿಸಿದರು. 
ರಾಜ್ಯನೀತಿಗೆ ಪೂರಕವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದಲ್ಲಿ ಅಸಿತ್ವದಲ್ಲಿದ್ದ 
ಆರ್ಥಿಕ ಪರಿಸ್ಥಿತಿಯನ್ನು ಕುರಿತು ಮುಂದಿನ ಅಧ್ಯಾಯದಲ್ಲಿ ಪರಿಶೀಲಿಸಿಲಾಗಿದೆ. 


44 


ಅಡಿಟಿಪ್ಪಣಿಗಳು 


1. S.R.Krishnamurthy — A Study on the Cultural Developments in the chola 


period- Annamalai University, Annamalai, India, P.No.10-25. 
2. ಬಿ.ಷೇಕ್‌ ಅಲಿ, ಹಿಸ್ಟರಿ ಆಫ್‌ ವೆಸರ್ನ್‌ ಗಂಗಾಸ್‌, ನವದೆಹಲಿ, 1974.ಪು-76. 
3. ಎಫಿಗ್ರಾಫಿಯ ಕರ್ನಾಟಕ, ಸಂಪುಟ-10, ಕೋಲಾರ ಶಾಸನ ಸಂಖ್ಯೆ-15, ಪು.59. 
4. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ-9, ಹೊಸಕೋಟೆ, ಶಾಸನಸಂಖ್ಯೆ-27, ಪು.33. 
ನ. ಎಫಿಗ್ರಾಫಿಯ ಕರ್ನಾಟಕ ಸಂಪುಟ-3, ಶ್ರೀರಂಗಪಟ್ಟಣ ಶಾಸನ ಸಂಖ್ಯೆ-33, ಪು.125. 
6. ಎಫಿಗ್ರಾಫಿಯ ಕರ್ನಾಟಕ ಸಂಪುಟ-7, ಶಿಕಾರಿಪುರ-12, ಪು.220. 
7 ಎ.ನೀಲಕಂಠಶಾಸ್ತಿ, ಎಹಿಸ್ಪರಿ ಆಪ್‌ ಇಂಡಿಯಾ, ಆಕ್ಷಫರ್ಡ1996, ಪು.174. 


pY 


8. ಬಿ.ಎಲ್‌.ರೈಸ್‌ ಮೈಸೂರು ಅಂಡ್‌ ಕೂರ್ಗ್‌ ಫ್ರಂ ಇನ್ಸ್‌ಕ್ರಿಪ್ಪನ್ಸ್‌, ಪು. ಪು. 85- 


9. ಎಫಿಗ್ರಾಫಿಯ ಆಫ್‌ ಇಂಡಿಯಾ, ಸಂಪುಟ-14, ಪು.74. 

10.ಡಾ.ಬಿ.ಬಸವರಾಜು ತಗರಪುರ- ಚೋಳರ ವಾಸ್ತು ಮತ್ತು ಶಿಲ್ಪ ನಂದಿ ಬುಕ್‌ 
ಹೌಸ್‌, ಕೆ.ಆರ್‌.ಮೊಹಲ್ಲಾ, ಮೈಸೂರು, 2008 ರ ಪುಸ್ತಕದಲ್ಲಿ ಹಲವಾರು 
ವಿಚಾರಗಳ ಕುರಿತು ಚರ್ಚಿಸಲಾಗಿದೆ. 

11. ಎಫಿಗಾಪಿಯ ಕರ್ನಾಟಕ ಸಂಪುಟ-4, ಕೊಳ್ಳೇಗಾಲ ಶಾಸನ ಸಂಖ್ಯೆ-4, (ಪು. ಹು. 
398-399) (ಪೊಂಗನೂರ ಶಾಸನ- ತ್ರೈಲೋಕ್ಯ ಮಹಾದೇವಿ ಚತುರ್ವೇದಿ 
ಮಂಗಲ ಮತ್ತು ತ್ರಿಭುವನ ಮಹಾದೇವಿ ಚತುರ್ವೇದಿ ಮಂಗಲ ಎಂಬುದಾಗಿ 
ತಿಳಿದುಬರುತ್ತದೆ). 


12. ಎಫಿಗ್ರಾಫಿಯ ಕರ್ನಾಟಕ ಸಂಪುಟ-5, ಶಾಸನ ಸಂಖ್ಯೆ-190, (ರಾಜೇಂದ್ರ ಚೋಳ 
ಚತುರ್ಮೇದಿ ಮಂಗಲ). 

13. ಕುಡಲೂರು ಶಾಸನ ಪ್ರಕಾರ (ರಾಜರಾಜ ಚತುರ್ವೇದಿ ಮಂಗಲ) 

14. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ-4, ಚಾಮರಾಜನಗರ ಶಾಸನ ಸಂಖ್ಯೆ-145. 

15. ಎಫಿಗ್ರಾಫಿಯ ಕರ್ನಾಟಕ ಸಂಪುಟ-4, ಚಾಮರಾಜನಗರ ಶಾಸನ ಸಂಖ್ಯೆ-167. 

16. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ-4, ಕೊಳ್ಳೇಗಾಲ ಶಾಸನ ಸಂಖ್ಯೆ-65. 

17. ಎಫಿಗಾಫಿ ಕರ್ನಾಟಕ ಸಂಪುಟ-4, ಚಾಮರಾಜನಗರ ಶಾಸನ ಸಂಖ್ಯೆ-146. 


45 


18. ಎಫಿಗ್ರಾಫಿಯ ಕರ್ನಾಟಕ ಸಂಪುಟ-5, ನರಸೀಪುರ ತಾಲ್ಲೂಕಿನ ಶಾಸನ ಸಂಖ್ಯೆ- 


ಯ ಕರ್ನಾಟಕ ಸಂಪುಟ-4, ಚಾಮರಾಜನಗರ ಶಾಸನ ಸಂಖ್ಯೆ-186. 
20. ಎಫಿಗ್ರಾಫಿಯ ಕರ್ನಾಟಕ ಸಂಪುಟ-4, ಯಳಂದೂರು ಶಾಸನ ಸಂಖ್ಯೆ-98. 
ಯ 


ಕರ್ನಾಟಕ ಸಂಪುಟ-4, ಯಳಂದೂರು ಶಾಸನ ಸಂಖ್ಯೆ-143 ಮತ್ತು 


22. ಎಫಿಗ್ರಾಫಿಯ ಕರ್ನಾಟಕ ಸಂಪುಟ-3, ಗುಂಡ್ಲುಪೇಟೆ ಶಾಸನ ಸಂಖ್ಯೆ-102. 

23. ಎಫಿಗ್ರಾಫಪಿಯ ಕರ್ನಾಟಕ ಸಂಪುಟ-7, ಮಂಡ್ಯ ಶಾಸನ ಸಂಖ್ಯೆ-66. 

24. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸಗಂಗೋತ್ರಿ, ಮೈಸೂರು 
ವಿಶ್ವವಿದ್ಯಾನಿಲಯದಲ್ಲಿ ದೊರೆಯುವ ಎಫಿಗ್ರಾಫಿಯ ಕರ್ನಾಟಕದ ಎಲ್ಲಾ 
ಸಂಪುಟಗಳನ್ನು ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ ಹಾಗೂ ಮೈಸೂರ್‌ ಆರ್ಕಿಯಾಲಜಿ 


ರಿಪೋರ್ಟ್ಗ ಸಂಪುಟಗಳನ್ನು ಬಳಸಿಕೊಳ್ಳಲಾಗಿದೆ. 


25. ಹೆಚ್‌.ಎಂ. ಬಸವರಾಜು ದಕ್ಷಿಣ ಭಾರತದ ಇತಿಹಾಸ, ಉಮಾ ಪ್ರಕಾಶನ, 
ಮೈಸೂರು 2005, ಪು.296. 


) 
26. ದಕ್ಷಿಣ ಕರ್ನಾಟಕದ ನಾನಾ ಜಿಲ್ಲೆಗಳಲ್ಲಿ ಕಂಡುಬರುವ ಶಾಸನಗಳ ಹಿನ್ನೆಲೆಯಲ್ಲಿ 


ರಚಿಸಲಾಗಿದೆ. 


271. ಎ.ಪಿ. ಕರ್ನಾಟಕ ಸಂಪುಟಗಳು, ಮೈಸೂರು, ಚಾಮರಾಜನಗರ, ಮಂಡ್ಯ, 
ಬೆಂಗಳೂರು, ಕೋಲಾರ, ಹಾಸನ ಜಿಲ್ಲೆಗಳ ಕೆಲವೊಂದು ಶಾಸನಗಳಿಂದ 
ತಿಳಿದುಬರುತ್ತದೆ. 


28. ಕನ್ನಡ ವಿಷಯ ವಿಶ್ವಕೋಶ, ಕರ್ನಾಟಕ-1979, ಮೈಸೂರು ವಿವಿ ಪ್ರಸಾರಾಂಗ, 
ಮಾನಸಗಂಗೋತ್ರಿ, ಮೈಸೂರು 

29. ಎ.ಕ.ಸಂಪುಟ ೫ ಬಾಗೇಪಲ್ಲಿ (ಶಾಸನ ಸಂಖ್ಯೆ-38) ಕ್ರಿ.ಶ.1980 

30. ಎ.ಕ.೫ ಮುಳಬಾಗಿಲು ಶಾಸನ-38 

31. ಎ.ಕ.೫ ಕೋಲಾರ 112-ಎ ಮತ್ತು 106-ಸಿ. 

32. ಎಕ. ೫ ಮುಳಬಾಗಿಲು ಶಾಸನ-120 


33. Ibid No. 357. 


46 


34. Ibid No. — 357. 


35. Ibid No. — 106B 
36. Ibid No. 111, It is interesting to note the Rajendra Chola I, in his fifteenth 


Regional year (1027 AD) when he was at Kanchipuram Temple at Bidar see 


Esalam copper plate, R. Nagaswamy. 
37. E.P. Car (Revied) Kolar No.26, An Examination of the Inserptions Reveal 


only goddness Recevied maximum endowments. 


47 


ಅಧ್ಯಾಯ-3 
ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಆರ್ಥಿಕ ಪರಿಸ್ಥಿತಿ 


ಮೂರನೆಯ ಅಧ್ಯಾಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಆರ್ಥಿಕ 
ಪರಿಸ್ಥಿತಿ ಹಾಗೂ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಕೃಷಿ, ನೀರಾವರಿ ಸೌಲಭ್ಯ, ಭೂ 
ಹಿಡುವಳಿ, ಭೂ ಕಂದಾಯ, ಬೆಳೆ ಪದ್ಧತಿ, ರೈತರ ಸ್ಥಿತಿಗತಿಗಳು, ಕುಶಲ ಕರ್ಮಿಗಳು, 
ದೇಸಿಯ ಕಸುಬುದಾರರು, ವಾಣಿಜ್ಯ ವ್ಯಾಪಾರ, ನಾಣ್ಯ ಪದ್ಧತಿ ಮೊದಲಾದ 
ವಿಷಯಗಳನ್ನು ಮೌಲೀಕರಿಸಲಾಗಿದೆ. ಕರ್ನಾಟಕದ ಆರ್ಥಿಕ ನೀತಿಯನ್ನು ಸುಧಾರಿಸುವಲ್ಲಿ 
ಅವರು ನಿರ್ವಹಿಸಿದ ಪಾತ್ರ ಹಾಗೂ ಅವರ ಆರ್ಥಿಕ ಆದಾಯದ ಮೂಲಗಳ ಬಾಬ್ದು 


ಎಂಬಿತ್ಯಾದಿ ವಿಚಾರಗಳನ್ನು ಅಭ್ಯಾಸ ಮಾಡಲಾಗಿದೆ. 


ಆರ್ಥಿಕತೆಯು ಜನರ ಜೀವನದ ಬೆನ್ನೆಲುಬಾಗಿದೆ. ಯಾವುದೇ ಪ್ರದೇಶದ ಇತಿಹಾಸ 
ಮತ್ತು ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕಾದರೆ ಅಲ್ಲಿನ ಸಂಪತ್ತು ಹಾಗೂ ನೈಸರ್ಗಿಕ 
ಸಂಪನ್ಮೂಲಗಳ ಪಾತ್ರ ಪ್ರಮುಖವಾಗಿದೆ. ಆರ್ಥಿಕ ವ್ಯವಸ್ಥೆಯ ದೃಷ್ಟಿಯಿಂದ ಭೂಮಿಯು 
ಪ್ರಮುಖವಾಗಿದ್ದು, ಒಂದು ದೇಶ ಅಥವಾ ಪ್ರದೇಶವು ರಾಜರ ಆಳ್ಗಿಕೆಗೆ ಒಳಪಡಬೇಕಾದರೆ 
ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳೇ ಪ್ರವಮುಖ ಕಾರಣವಾಗುತಿದ್ದವು.' ಆದಕಾರಣ ದಕ್ಷಿಣ 
ಕರ್ನಾಟಕದಲ್ಲಿ ಚೋಳರ ಕಾಲದಲ್ಲಿ ಯಾವ ರೀತಿಯ ಆರ್ಥಿಕ ಪರಿಸ್ಥಿತಿ ಇತ್ತೇಂಬುದನ್ನು 
ಉದಾಹರಣೆಯ ಮೂಲಕ ತಿಳಿಯಬೇಕಾಗಿದೆ.” ಶಾಸನಗಳಲ್ಲಿ ದೊರೆತಿರುವ ಆಧಾರಗಳಿಂದ 
ಭೂ ಕಂದಾಯ, ಸುಂಕ ಆದಾಯ” ವೃತ್ತಿ ತೆರಿಗೆ," ವ್ಯಾಪಾರ" ಹಾಗೂ ವಾಣಿಜ್ಯದಿಂದ 
ರಾಜ್ಯಾದಾಯ ಸಂಗಹವಾಗುತ್ತಿತ್ತು. ಕೃಷಿ ಭೂಮಿಯು ಬಹಳ ಪ್ರಮುಖವಾದ ಆರ್ಥಿಕ 
ಅಂಶವಾಗಿದ್ದರಿಂದ ಕೃಷಿಯೋಗ್ಯ ಭೂಮಿಯನ್ನೇ ರಾಜರು ದೇವಾಲಯಗಳಿಗೆ ಹಾಗೂ 
ವ್ಯಕ್ತಿಗಳಿಗೆ ದಾನ ನೀಡಿರುವುದು ತಿಳಿದುಬರುತ್ತದೆ. ಅಂದರೆ ಭೂ ದಾನವು ಅತ್ಯಂತ 
ಮಹತ್ನವಾಗಿತ್ತು. ಭೂಮಿಯಲ್ಲಿ ಖುಷ್ಕಿ (ನೀರಾವರಿ) ಭೂಮಿ, ತರಿಭೂಮಿ 
(ಮಳಯಾದಾರಿತ) ತೋಟತುಡಿಕೆ ಭೂಮಿ ಹೀಗೆ ವಿವಿಧ ಬಗೆಯಾಗಿ ಕಂಡುಬರುತ್ತಿತು. 
ನೀರಾವರಿಯ ಮೂಲ ಕೆರೆಗಳು ಮತ್ತು ಬಾವಿಗಳಾಗಿದ್ದುದರಿಂದ ಕೆರೆಗಳ ಮತ್ತು ಬಾವಿಗಳ 
ನಿರ್ಮಾಣಕ್ಕಾಗಿ ಚೋಳ ರಾಜರು ಸಹಾಯ ಮಾಡಿದರು. ಇದು ಪ್ರಾಚೀನ ಕಾಲದಿಂದಲೂ 
ನಿರಂತರವಾಗಿ ಬೆಳೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ. ಈ ಸಂಪ್ರದಾಯದ ಜೊತೆಗೆ 


48 


ವಿವಿಧ ಅಭಿವೃದ್ದಿ ಕಾರ್ಯ ಯೋಜನೆಗಳನ್ನು ಸೇರಿಸಿಕೊಂಡು ಆರ್ಥಿಕ ಅಭಿವೃದ್ಧಿಗೆ 
ಚೋಳರು ಕಾರಣರಾಗಿದ್ದರು." 


ಯಾವುದೇ ಒಂದು ದೇಶ, ರಾಜ, ಮತ್ತು ಪ್ರಾಂತ್ಯದ ಅಭಿವೃದ್ಧಿಯಾಗಬೇಕಾದರೆ, 
ಆದು ತನ್ನದೇ ಆದ ಆರ್ಥಿಕ ನೀತಿ ಹಾಗೂ ಪರಿಸರವನ್ನು ಅವಲಂಬಿಸಿರಲೇಬೇಕು. ಆರ್ಥಿಕ 
ಸದೃಢತೆ ಎಂಬುದು ಆಯಾ ದೇಶ, ಪ್ರಾಂತ್ಯದ ಬೆನ್ನೆಲುಬಾಗಿರುತ್ತದೆ. ಅಲ್ಲದೆ ಒಂದು ದೇಶದ 
ಅಮೂಲಾಗವಾದಂತಹ ಬೆಳವಣಿಗೆಯಲ್ಲಿ ಆರ್ಥಿಕ ಪ್ರಗತಿಗೆ ಕಾರಣವಾಗಿರುತ್ತದೆ. ಕೌಟಿಲ್ಯನು 
ತನ್ನ ಅರ್ಥಶಾಸ್ತ್ರ ಗಂಥದಲ್ಲಿ ಕ್ರಿಪೂ. 3ನೇ ಶತಮಾನದಲ್ಲಿಯೇ ಆರ್ಥಿಕ ವ್ಯವಸ್ಥೆಯನ್ನು 
ಕುರಿತು ಪ್ರತಿಯೊಂದು ಹಂತವನ್ನು ಸವಿವರವಾಗಿ ತಿಳಿಸಿರುವುದನ್ನು ಇಲ್ಲಿ 
ಉಲ್ಲೇಖಿಸಬಹುದು.” ಒಂದು ದೇಶದ ಆರ್ಥಿಕಾಭಿವೃದಿಯು ಅಲ್ಲಿ ದೊರೆಯುವ 
ಸಂಪನ್ಮೂಲಗಳ ಆಧಾರದಿಂದ ನಿರ್ಧರಿಸಲ್ಪಡುತ್ತದೆ. ನೈಸರ್ಗಿಕಾ ಸಂಪನ್ಮೂಲಗಳ 
ಕೊರತೆಯನ್ನು ಯಾವುದೇ ದೇಶದ ಆರ್ಥಿಕಾ ಅಭಿವೃದ್ಧಿಯನ್ನು ಕಾಣುವುದು ಕಷ್ಟಕರವಾದ 


ವಿಚಾರವಾಗಿದೆ. 


ಆರ್ಥಿಕ ಬೆಳವಣಿಗೆಯ ಭಾಗವಾಗಿ ಕೃಷಿಯ ಪಾತ್ರ ಪ್ರಧಾನ ಭಾಗವಾದರೆ, 
ಮತ್ತೊಂದು ಭಾಗ ವಾಣಿಜ್ಯ ವ್ಯಾಪಾರ ವಹಿವಾಟುಗಳಿಗೆ ಸೇರಿರುತ್ತದೆ. ಆರ್ಥಿಕ 
ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕೃಷಿಗೆ ಪೂರಕವಾಗಿ, ನೀರಾವರಿ ವ್ಯವಸ್ಥೆ ಪ್ರಮುಖವಾಗಿತ್ತು. 
ಚೋಳರ ಕಾಲದಲ್ಲಿ ಕೃಷಿಅಭಿವೃದ್ಧಿ ಹಲವಾರು  ಕೆರೆಕಟ್ಟೆಗಳನ್ನು ನಿರ್ಮಿಸಿರುವುದು 
ಶಾಸನಾಧಾರಗಳಿಂದ ತಿಳಿದು ಬರುತ್ತದೆ. ರೈತರು ಅಂದರೆ ವ್ಯವಸಾಯವನ್ನು 
ಅವಲಂಬಿಸಿದ್ದವರಿಗೆ ಎಲ್ಲಿ ಮಾನ್ಯತೆ ಇರುತ್ತದೆಯೋ ಅಲ್ಲಿ ಆರ್ಥಿಕ ಬೆಳವಣಿಗೆಯೂ ಸಹ 
ಉತ್ತಮವಾಗಿರುತ್ತದೆ. ಈ ಅಂಶವನ್ನು ಚೋಳರು ತಿಳಿದುಕೊಂಡಿದ್ದರು. ಆ 
ಕಾರಣಕ್ಕೋಸ್ಕರವೇ ಚೋಳರು ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಕೆರೆಗಳನ್ನು 


ಕಟಿಸಿವವಸಾಯಕೆ ಅನುಕೂಲ ಮಾಡಿ ಕೊಟಿದರು.* 
ಊಟ ಶಿ ರ್ರ ಬದ 


ಸಾಮಾನ್ಯವಾಗಿ ನದಿ ಕಣಿವೆ ಪ್ರದೇಶಗಳ ದಂಡೆಗಳ ಮೇಲೆ ನದಿ ಅನೇಕ 
ದೇವಾಲಯಗಳನ್ನು ಜೋಳರು ನಿರ್ಮಿಸಿರುವುದು ಕಂಡುಬರುತ್ತದೆ. ಉದಾಹರಣೆಗೆ 
ನಂಜನಗೂಡು ತಾಲ್ಲೂಕು ಸುತ್ತೂರು, ಹೊಸಕೋಟೆ ಸಮೀಪ ಕಪಿಲಾ ನದಿ 
ಹರಿಯುವುದರಿಂದ ಆ ಪ್ರದೇಶದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲು ಕಾರಣವಾಯಿತು ಮತ್ತು 
ಧಾರ್ಮಿಕ ಕೇಂದವಾಗಿ ಪ್ರಗತಿ ಹೊಂದಲು ಸಾದ್ಯವಾಯಿತು ಆದ್ದರಿಂದ ಮೊದಲನೆಯ 
ರಾಜರಾಜ ಚೋಳನು ಕ್ರಿ.ಶ.10ನೇ ಶತಮಾನದಲ್ಲಿಯೇ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ್ದನು 


49 


ಎಂಬುದು ತಿಳಿದುಬರುತ್ತದೆ.” ಕೃಷಿ ಭೂಮಿ, ಭೂಮಿಯ ಫಲವತ್ತತೆ, ಬೆಳೆ ಪದ್ಧತಿ ಹಾಗೂ 
ಪಶುಪಾಲನೆಯ ಬಗ್ಗೆಯೂ ಶಾಸನಗಳು ಮಾಹಿತಿಯನ್ನು ನೀಡುತ್ತವೆ. ಸುತ್ತೂರಿನ 
ಶಿಲಾಶಾಸನಗಳಲ್ಲಿ ದಾಖಲಾಗಿರುವಂತೆ ಪಶುತೆರಿಗೆ, ವೃತ್ತಿತೆರಿಗೆ, ಸುಂಕ ಆದಾಯ 
ಮುದಲಾದವುಗಳ ಬಗ್ಗೆ ಉಲ್ಲೇಖಗಳಿವೆ ಉದಾಹರಣೆಗೆ ಎಣ್ಣೆ ತೆಗೆಯುವ ಗಾಣಗಳು ಮತ್ತು 
ಅವುಗಳ ನಿರ್ವಹಣೆಗಾಗಿ ಎಣ್ಣೆ ಮಾರುವವರು ಇಲ್ಲಿ ನೆಲೆಸಿದ್ದರೆಂಬ ಮಾಹಿತಿಯೂ 
ಸಿಗುತ್ತದೆ. ಕ್ರಿ.ಶ.1015-16 ರ ಶಾಸನವೊಂದು ವ್ಯಾಪಾರಿಗಳಿಗೆ ಸಂಬಂಧಿಸಿದ ಪದಗಳನ್ನು 
ಒಳಗೊಂಡಿದೆ. 


1. ಏಚಮಯ್ಯ ಕದಂಬಾಳಿಗೆ ನಾಡಿನ ಕೆರೆಯೂರಿನ ಬ್ರಾಹ್ಮಣ ಒಡೆಯ 

2. ನಾಡಿನ ನಾನಾ ದೇಶಿಗಳು 

3. ಐಯ್ಯ ಪೊಲ್ಲಾಲ್‌ನ ಬಹೆಟ್ಟಿಗಳು ಎಂಬ ವೈಶ್ಯವರ್ಗಕ್ಕೆ ಸೇರಿದ್ದು ವ್ಯಾಪಾರಿಗಳು 
ಇಲ್ಲಿ ನೆಲೆಸಿದ್ದರೆಂದು ತಿಳಿದುಬರುತ್ತದೆ. ಐಯ್ಕಾಹೊಳೆ ಐದನೂರು ಎಂಬ ಪ್ರಸಿದ್ಧ 
ದಕ್ಷಿಣ ಭಾರತದ ವರ್ತಕ ಸಂಘಗಳು ಕೂಡ ಇಲ್ಲಿ ಇದ್ದುದಾಗಿ 


ಶಾಸನಾಧಾರಗಳಿದ ತಿಳಿದುಬರುತ್ತದೆ. '' 


ಸುತ್ತೂರು ಮಠವು ವರ್ತಕ ಸಮುದಾಯ ಹಾಗೂ ಶ್ರೇಣಿಗಳನ್ನು ಪೋಷಿಸಿಕೊಂಡು 
ಬಂದಿತ್ತೆಂಬುದು, ಶಾಸನದಿಂದ ವೇದ್ಯವಾಗುತ್ತದೆ. ಕ್ರಿ.ಶ.1032 ರ ರಾಜೇಂದ್ರ ಚೋಳನ ಕಾಲಕ್ಕೆ 
ಸೇರಿದ ಮತ್ತೊಂದು ಶಾಸನದಲ್ಲಿ ಭೂಬಳಕೆಗೆ ಸಂಬಂಧಿಸಿದಂತೆ ನೀರಾವರಿ ಕಾಲುವೆ, 
ಕೆರೆಗಳ ನಿರ್ವಹಣೆಗಾಗಿ ಭೂಮಿಯನ್ನು ದಾನವಾಗಿ ಕೊಟ್ಟಿರುವ ವಿಚಾರವು ತಿಳಿದುಬರುತ್ತದೆ. 
ಅಂದರೆ ಯಾವುದೇ ಒಂದು ಪ್ರದೇಶದ ಅಭಿವೃದ್ಧಿಗೆ ಅಲ್ಲಿ ಕಂಡುಬರುವ ನೀರಾವರಿ 
ಅನುಕೂಲತೆಯೇ ಮುಖ್ಯವಾದ ಕಾರಣವಾಗಿರುತ್ತದೆ.'' ಈ ಭಾಗದ ವ್ಯವಸಾಯ, 
ಪಶುಪಾಲನೆ, ಜನಜೀವನದ ನಿರ್ವಹಣೆಗೆ ನೀರು ಅತ್ಯವಶ್ಯಕವಾಗಿತ್ತು. ಈ ಭಾಗದ ನೀರಾವರಿ 
ವ್ಯವಸ್ಥೆಯನ್ನು ಗಮನಿಸಿದರೆ, ಗಂಗರು, ಮತ್ತು ಚೋಳರ ಆಳ್ಗಿಕೆಯಲ್ಲಿ ಕಾಲದಿಂದ ಕಾಲ 
ಕಾಲಕ್ಕೆ ನೀರಾವರಿ ವ್ಯವಸ್ಥೆಯಲ್ಲಿ ಅಂತಹದ್ದೇನು ವಿಶೇಷ ಬದಲಾವಣೆಗಳಾಗಿಲ್ಲದಿರುವುದನ್ನು 
ಕಾಣಬಹುದು. ಆದರೆ ನಂತರ ಆಡಳಿತ ನಡೆಸಿದ ವಿಜಯನಗರದ ಅರಸರು ಹಾಗೂ 
ಮೆ 


ಲ 
ದಕ್ಷಿಣ ಕರ್ನಾಟಕ ಭಾಗಗಳಲ್ಲಿ ಕಾವೇರಿಯಂತೆ ಕಪಿಲಾ ನದಿಯು, ಸಹ ಪ್ರಮುಖ 


ಸೂರು ಒಡೆಯರ್‌ರವರ ಕಾಲಕ್ಕೆ ಸಾಕಷ್ಟು ಬದಲಾವಣೆಗಳಾಗಿವೆ. ಭಾಗದಲ್ಲಿ ಹರಿಯುವ 


ನದಿಯಾಗಿದೆ ಕೇರಳದ ವೈನಾಡಿನಲ್ಲಿ ಹುಟ್ಟಿ ತಿರುಮಕೂಡಲು ನರಸೀಪುರದಲ್ಲಿ ಕಾವೇರಿ 
ನದಿಯ ಜೊತೆ ಸಂಗಮವಾಗುವ ಈ ನದಿಯು ಈ ಭಾಗದ ಆರ್ಥಿಕತೆಯ ಮೇಲೆ ತನ್ನದೇ 


50 


ಆದ ಪ್ರಭಾವವನ್ನು ಬೀರಿದೆ. ಅಲ್ಲದೆ ಈ ಭಾಗದ ಕೆರೆ, ಬಾವಿಗಳೂ ಸಹ ಆರ್ಥಿಕ ಸ್ಥಿತಿ 
ಉತ್ತಮಗೋಳ್ಳಲು ಕಾರಣ ಪಾಷ 


ಚೋಳರ ಕಾಲದಲ್ಲಿ ಕೃಷಿ ಅಭಿವೃದ್ಧಿಗೆ ಅಗತ್ಯವಾದ ಅನೇಕ ರೀತಿಯ ಸೌಲಭ್ಯಗಳನ್ನು 
ನೀಡಿದ್ದಾರೆಂಬುದು ಚೋಳರ ಕಾಲದ ಶಾಸನಗು'೦ದ ತಿಳಿದು ಬರುತ್ತದೆ. ಸಾಮುದಾಯಿಕ 
ಒಡೆತನ, ರೈತರ ಒಡೆತನ ಹಾಗೂ ಸೇವಾ ಒಡೆತನಗಳು ಚೋಳರ ಕಾಲದ ಭೂ ಒಡೆತನದ 
ಭಾಗಗಳಾಗಿದ್ದವು. ಭೂ ಕಂದಾಯವೇ ರಾಜ್ಯದ ಆದಾಯದ ಬಹುಮುಖ್ಯವಾದ 
ಆದಾಯವಾಗಿತ್ತು. ಅಂದಿನ ಕಾಲದಲ್ಲಿಯೂ ಬಹುಸಂಖ್ಯಾತ ಜನರು ಕೃಷಿಯನ್ನು ತಮ್ಮ 
ಮೂಲ ವೃತ್ತಿಯಾಗಿಸಿಕೊಂಡಿದ್ದರು. ಚೋಳರು ಕೃಷಿಗೆ ಅನುಕೂಲವಾಗುವಂತೆ ನೀರಾವರಿ 
ವ್ಯವಸ್ಥೆಯನ್ನು ಒಧಗಿಸಿದ್ದರು ಎಂಬುದು ತಿಳಿದುಬರುತ್ತದೆ. ಅನೇಕ ರೀತಿಯ ನೀರಾವರಿ 
ವ್ಯವಸ್ಥೆಯನ್ನು ಕಲ್ಪಿಸಿದ್ದರು ಕೆರೆಕಟ್ಟೆ ಹಾಗೂ ಬಾವಿಗಳನ್ನು ನಿರ್ಮಿಸಿದ್ದ ಕಾವೇರಿ ಕಪಿಲಾ 
ನದಿಗಳ ಕಣಿವೆಯ ಭೂಪರಿಸರದವು ವ್ಯವಸಾಯಕ್ಕೆ ವ್ಯಾಪಕವಾದ ಪ್ರೇರಣೆಯನ್ನು ನೀಡಿತ್ತು. 
ಜೋಳ ಅರಸರು ಗ್ರಾಮಸಭೆಗಳ ಮೂಲಖ ಕೃಷಿಗೆ ನೀರಾವರಿ ವ್ಯವಸ್ಥೆ ದೊರಕಿಸುವ 
ನಿಟ್ಟಿನಲ್ಲಿ ಕೆರೆ, ಕಟ್ಟೆ, ಕಾಲುವೆಗಳನ್ನು ನಿರ್ಮಿಸಿರುವುದಲ್ಲದೆ ಅವುಗಳನ್ನು 
ಜೀರ್ಣೋದ್ಧಾರಗೋಳಿಸಿ, ಸಂರಕ್ಷಿಸಿರುವುದು ತಿಳಿದುಬರುತ್ತದೆ.” 


ತಿರುಮಕೂಡಲು ನರಸೀಪುರ ತಾಲ್ಲೂಕು ಬನ್ನೂರು ಶಾಸನದ ಪ್ರಕಾರ ಕಾವೇರಿ 
ನದಿಯ ಕಾಲುವೆಯ ಕೆಳಗೆ 6 ಖಂಡುಗ ಗದ್ದೆ, ಕಲ್ಲುಮಡವೆಯ ತೆಂಗಿನ ತೋಟ ಹಾಗೂ 
ಅಲ್ಲಿನ 900 ಅಡಿಕೆ ಮರಗಳನ್ನು ದಾನವಾಗಿ ನೀಡಿರುವುದರ ವಿಚಾರ ತಿಳಿದುಬರುತ್ತದೆ. ನಿತ್ಯ 
ಪ್ರಾತಃಕಾಲದ ಧ್ಯಾನಕ್ಕಾಗಿ ತಂದುನಾಯಕರ ಹೆಂಡತಿ ತಿಪ್ಪಂಮ್ಮೂರು ಹನುಮಂತೇಶ್ವರ 
ದೇವರಿಗೆ ಗದ್ದೆ, ಕಾಲುವೆ, ಕೆಳಗೆ ಒಂದು ಖಂಡುಗ ಹಾಗೂ 7 ಖಂಡುಗ ಗದ್ದೆ 900 ಅಡಿಕೆ 
ಮರಗಳನ್ನು ಬನ್ನೂರಿನ ಹೆಬ್ಬಾರು.ಗಳ ಗಾಡ ಮಹಾಜನಗಳ ಹಾಗೂ ಊರ ಶ್ಯಾನುಭೋಗರ 
ಸಮಕ್ಷಮದಲ್ಲಿ ನೀಡಿರುವುದು ಮತ್ತು ತಂದುನಾಯಕರು ಹೆಡೆಹಳ್ಳಿಯ ಪಡುವಣ ಕೆರೆಯನ್ನು 
ಆ ಕೆರೆ ಕೆಳಗಿನ ಗದ್ದೆ ತೋಟವನ್ನು ಹಿರಣ್ಯೋದಕ ದಾನಿಯಾಗಿ ನೀಡಿದ್ದಾರೆಂಬ ವಿಚಾರವು 
ಚೋಳರ ಕಾಲಕ್ಕೆ ಸೇರಿದ ಹನುಮಂತೇಶ್ವರ ದೇವಾಲಯದ ಗಿರಿಜಾ ಕಲ್ಯಾಣ 
ಮಂಟಪದಲ್ಲಿರುವ ಶಾಸನ ಪಾಠದಿಂದ ತಿಳಿದುಬರುತ್ತದೆ." 


ಕ್ರಿ.ಶ.11ನೇ ಶತಮಾನದ ತಿ.ನರಸೀಪುರ ಶಾಸನ ಸಂಖ್ಯೆ 57ರ ಪ್ರಕಾರ ಚೋಳ" ದೊರೆ 
ಒಂದನೇ ರಾಜರಾಜಚೋಳನು ಆಳುತ್ತಿದ್ದ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು 
ಕಂದಲೂರ್ಲು, ಸಲೈ ಕೊಡಗು, ಮಲೆನಾಡು, ಕೊಲ್ಪಾಲಂ, ಕಳೀ೦ಂಗಂ, ಮಾದನಮಂಗಲಂಗಳ 


51 


ವಡೆಯರ್‌ ದೇವಸ್ಥಾನದ ಉತ್ತರಕ್ಕಿರುವ 3 ಖಂಡುಗ ಗದ್ದೆ ಮತ್ತು ಕೆರೆಯನ್ನು ಬಿಟ್ಟಿರುವುದು 
ತಿಳಿದುಬರುತ್ತದೆ.” ಕ್ರಿ.ಶ.1033 ರಲ್ಲಿ ಕೋಲಾರ ಜಿಲ್ಲೆಯ ಇರುಮುಡಿನಾಡು 300 ರ 
ಮುಖ್ಯಸ್ಥ ಇರುಮುಡು ಚೋಳರಾಜನಿಂದ ಕೊಡುಗೈಯಾಗಿ ಪಡೆದು ಕೆರೆಯನ್ನು ಕಟ್ಟಿಸಿ 
ತೂಬನ್ನು ನಿರ್ಮಿಸಿದ ಎಂದು ನಾಂಚರ್ದು ಶಾಸನ ತಿಳಿಸುತ್ತದೆ.” ಮುಳಬಾಗಿಲು ತಾಲ್ಲೂಕಿನ 
ವಣೆಗಾನಹಳ್ಳಿ ಶಾಸನದಲ್ಲಿ ನಾಗರೀಕರ ಮತ್ತು ದೇವಾಲಯದ ಅರ್ಚಕರು ಮಂಗರಸನಿಗೆ 
ನೀಡಿದ ಕಟ್ಟು ಕೊಡುಗೆ ಶಾಸನದಲ್ಲಿ ಕೆರೆ ನಿರ್ಮಿಸಿದ್ದಕ್ಕಾಗಿ ಮಂಗ ಸಮುದ್ರದ 
ಅಚ್ಚುಕಟ್ಟುವಿನಲ್ಲಿ 2/10 ಭಾಗ ಕೊಟ್ಟು ಕೊಡುಗೆಯಾಗಿ ಮತ್ತು 2/0 ಭಾಗವನ್ನು ತೆರಿಗೆ 
ಮುಕ್ತವಾಗಿ ಸದಾ ಕಾಲವು ಅನುಭವಿಸುವಂತೆ ದಾನ ನೀಡಿರುವುದು ಉಲ್ಲೇಖ ಗೊಂಡಿದೆ." 


ಹೀಗೆ ದಕ್ಷಿಣ ಕರ್ನಾಟಕದಲ್ಲಿ ಚೋಳರಕಾಲಾವಧಿಯಲ್ಲಿ ಕೃಷಿಗೆ ಕಾಲಕ್ಕೆ ಪೂರಕವಾಗಿ 
ನೀರಾವರಿ ವ್ಯವಸ್ಥೆಯನ್ನು ಕಲ್ರಿಸಿದ್ದ'ನು ಕಾಣಬಹುದು. ಪೂರ್ಮೇತಿಹಾಸ ಕಾಲದಿಂದಲೂ 
ಸಸ್ಯಪಾಲನೆಯ ಪರಿಜ್ಞಾನದೊಂದಿಗೆ ಮಾನವನು ಕೃಷಿಕನಾದ ಕಾಲದಿಂದಲೇ ಮಳೆಯನ್ನು 
ಆಶ್ರಯಿಸಲಾಗಿತ್ತು. ಆನಂತರ ಜನವಸತಿ ಹೆಚ್ಚಿದಂತೆ ಕಡಿಮೆ ಮಳೆಯಾಗುವ ಪ್ರದೇಶಗಳಿಗೆ 


ಸಾಗಿಬಂದ ಜನತೆ ನೀರಿನ ಸಂಗಹಣ ತಂತ್ರಗಳನ್ನು ರೂಢಿಸಿಕೊಂಡು ನೀರಿನ ಕೊರತೆ 
ಅಥವಾ ಕನಿಷ್ಟ ಮಳೆಯ ಕಾಲದಲ್ಲಿನ ವ್ಯವಸಾಯಕ್ಕೂ ಬದುಕಿಗೂ ಬಳೆಸಿಕೊಳ್ಳಲು 
ರೂಢಿಸಿಕೊಂಡಿರಬೇಕು. ಹಳ್ಳಗಳಿಗೆ ಕಟ್ಟಿಗೆ, ಎಲೆಬಲಳ್ಳಿ ಮತ್ತು ಮಣ್ಣನ್ನು ಬಳಸಿ ಕಟ್ಟೆಗಳನ್ನು 
ನಿರ್ಮಿಸಿಕೊಂಡರು ಮಳೆಗಾಲದಲ್ಲಿ ಅಕಟ್ಟೆಗಳು ಕೊಚ್ಚಿ ಹೋದಾಗ ಪುನಃ ಕಟ್ಟಿಕೊಳ್ಳಲು 
ಪ್ರಯತ್ನಿಸಿದನು ಸಂಗಹಿಸಿದ ನೀರನ್ನು ಸಣ್ಣ ಕಾಲುವೆಗಳ ಮುಖಾಂತರ ಜಮೀನುಗಳಿಗೆ 
ಹಾಯಿಸಿಬೆಳೆ ಬೆಳೆಯಲಾರಂಭಿಸಿದನು ಈ ಹಿನ್ನೆಲೆಯಿಂದ ದಕ್ಷಿಣ ಕರ್ನಾಟಕದಲ್ಲಿ ನಾನಾ 
ರಾಜ ಸಂತತಿಗಳ ಶಾಸನಗಳನ್ನು ಗಮನಿಸಿದರೆ ಪ್ರಾಚೀನ ಕಾಲದಿಂದಲೇ ನೀರಾವರಿ 
ವ್ಯವಸ್ಥೆಯು ಇತ್ತೆಂಬುದು ತಿಳಿದುಬರುತ್ತದೆ. ಕ್ರಿಶ5ನೇ ಶತಮಾನದಿಂದ 18ನೇ 
ಶತಮಾನದವರೆವಿಗೂ ಕೆರೆಗಳ ಬಗ್ಗೆ ತಿಳಿದುಬರುತ್ತದೆ. ಗಂಗರ ಪ್ರಶಸ್ತಿ ಎಂದು 
ಕರೆಯಲಾಗಿರುವ ಮಾಲೂರು ತಾಲ್ಲೂಕು ನೊಣಮಂಗಲ ತಾಮ್ರಪಟಗಳ ಪ್ರಕಾರ ಎರಡು 
ಕೆರೆ ನಿರ್ಮಾಣದ ಬಗ್ಗೆ ತಿಳಿದುಬರುತ್ತದೆ. ನಡುವಿನ ಅಚ್ಚುಕಟ್ಟನ್ನು ಹಾಗೂ ನಿಲಾತಟಾಕದ 
ಕೆಳಗಿನ 6 ಖಂಡುಗ ಭೂಮಿಯನ್ನು ಮತ್ತು ರಕ್ತ ತಟಾಕದ ಕೆಳಗಿನ ಬಾವಿಯ ಬಳಿಯ 3 
ಖಂಡುಗ ಭೂಮಿಯನ್ನು ದಾನ ನೀಡಿರುವುದು ತಿಳಿದುಬರುತ್ತದೆ.” 


ಚೋಳರ ಕಾಲದ ಕೆಲವೊಂದು ಶಾಸನಗಳನ್ನು ಗಮನಿಸಿದಾಗ ದಕ್ಷಿಣ 
ಕರ್ನಾಟಕದಲ್ಲಿ ಇನ್ನಿತರ ಕಡೆಗಳಂತೆ ನಾಡಿನ ರೈತ ಗುಂಪುಗಳು ಕೃಷಿಗೆ, ಕೃಷಿ 


52 


ಚಟುವಟಿಕೆಗಳಿಗೆ ಅಗತ್ಯವಾದ ನೀರಾವರಿ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದರು. ಕೆರೆ 
ನಿರ್ಮಾಣ, ಕೋಡಿ, ತೂಬು, ಮತ್ತಿತರ ಕಾಮಗಾರಿಗಳ ನಿರ್ವಹಣೆಗೆ ಬೇಕಾದ ತಾಂತಿಕ 
ಕೌಶಲ್ಯ ಸ್ಥಳೀಯ ಜನರಲ್ಲಿ ಕರಗತವಾಗಿತ್ತೆಂದು ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ರೈತ 
ಗುಂಪುಗಳು ಹಾಗೂ ಗ್ರಾಮೀಣ ಜನರು ಸಣ್ಣ ಪ್ರಮಾಣದ ನೀರಾವರಿ ಕಾಮಗಾರಿಗಳನ್ನು 
ಮಾಡಿಕೊಂಡು ಹಲವು ವಿಶೇಷ ಸವಲತ್ತುಗಳನ್ನು ಹಾಗೂ ಸಾಮಾಜಿಕ ಪ್ರತಿಷ್ಠಯನ್ನು 
ಗಳಿಸಿಕೊಂಡರು. ಕೆರೆ ನಿರ್ಮಾಣ, ದುರಸ್ಥಿ, ನಿರ್ವಹಣೆಯಂತಹ ಎಲ್ಲಾ ಜವಾಬ್ದಾರಿಗಳನ್ನು 
ಕೂಡ ಚೋಳರ ಕಾಲದಲ್ಲಿಯಾ ಸ್ಥಳೀಯರೇ ನಿರ್ವಹಿಸುತ್ತಿದ್ದರು ಎಂಬುದು ಕೆಲವೊಂದು 
ಶಾಸನಗಳಿಂದ ತಿಳಿದುಬರುತ್ತದೆ.” 


ಕ್ರಿ.ಶ.10ನೇ ಶತಮಾನದ ಅಂತ್ಯದ ವೇಳೆಗೆ ಗಂಗವಾಡಿ ಮತ್ತು ನೊಳಂಬವಾಡಿ 
ಪ್ರಾಂತ್ಯಗಳನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ ಚೋಳರು ದೇವಾಲಯಗಳ ನಿರ್ಮಾಣದ 
ಕಡೆ ಗಮನ ಹರಿಸಿದರು. ದೇವಾಲಯಕ್ಕೆ ಪೂರಕವಾದ ಕೆರೆಗಳ ಅಭಿವೃದ್ಧಿಯನ್ನು ಅಲ್ಲದೆ, 
ಅವುಗಳ ದುರಸ್ತಿಯ ಉಸ್ತುವಾರಿಯನ್ನು ನೋಡಿಕೊಳ್ಳಬೇಕಾದದ್ದು ಅನಿವಾರ್ಯವಾಗಿತ್ತು. 
ಅದುದರಿಂದ ಚೋಳರ ಕಾಲದಲ್ಲಿ ಹಲವು ಪ್ರಮುಖ ಕೆರೆಗಳು ನಿರ್ಮಾಣವಾದವು. 
ಇವುಗಳಲ್ಲಿ ಚಿಂತಾಮಣಿ ತಾಲ್ಲೂಕು ದಿಂಡಿಗಲ್‌ಗೆ ಸೇರಿದ್ದು, ಅಲ್ಲಿರುವ ಕನ್ನಡ ಶಾಸನವು 
ತಿಳಿಸುವ ವಿಚಾರ ಮಹತ್ವಪೂರ್ಣವಾಗಿದೆ. ರಾಜಾಧಿರಾಜ ಚೋಳನ ಆಡಳಿತದ 30ನೇ 
ವರ್ಷದಲ್ಲಿ ಆತನ ದಂಡನಾಯಕನಾದ ಅಪ್ಪಿಮಯ್ಯನು (ಅದಿಮಯ, ಅಪ್ರಮೇಯ) 
ಮಾರಾಜವಾಡಿ 7000 ವನ್ನು ಆಳುತ್ತಿದ್ದನು. ರಾಜೇಂದ್ರ ಚೋಳನ ಪೊಂಪಲ 
ಮಾರಾಮನಾದ ಮುರಗನ್‌ ಮಲೆ (ಗಿನ ಮುರಗಮಲ್ಲ) ಮುದ್ಧರಸನ ಮಗ ಭೈರಯ್ಯನು 
ಕೊಯ್‌ ಕರೈನಾಡಿನಲ್ಲಿ ವಿಲೀನವಾಗಿದ್ದ ದಿಂಡಿಗಲ್‌ನಲ್ಲಿ ಪಲ್ಲವಕಟ್ಟೆ ಎಂಬ ಹೆಸರಿನ ಕೆರೆ 
ನಿರ್ಮಾಣ ಮಾಡಿಸಿ ಅದಕ್ಕೆ ತೂಬನ್ನು ಮಾಡಿಸಿದ್ದಲ್ಲದೆ, ಪಾಳುಬಿದ್ದ ಸೋಮೇಶ್ವರ 
ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸಿದ್ದನೆಂಬುದು ಶಾಸನದಲ್ಲಿ ವ್ಯಕ್ತವಾಗಿದೆ. 
ಕುಲೋತ್ತುಂಗ ಚೋಳನು ಪೂರ್ವ ಚಾಲುಕ್ಕ ಮನೆತನಕ್ಕೆ ಸೇರಿದವನಾದರೂ, ತನ್ನ 
ತಾಯಿಯ ಕಡೆಯ ಸಂಬಂಧದಿಂದಾಗಿ ಚೋಳರ ಆಶ್ರಯದಲ್ಲಿ ಚೋಳ 
ಕುಲೋದ್ಭವನಾಗಿಯೇ ಬೆಳದು ಚೋಳ ಸಾಮ್ರಾಜ್ಯದಲ್ಲಿ ಉಂಟಾದ ಆಂತರಿಕ ಕಲಹವನ್ನು 
ಸರಿಪಡಿಸಿ ಸಾಮ್ರಾಜ್ಯದ ಒಡೆಯನಾದನು ಕುಲೋತ್ತುಂಗ ಚೋಳನ ಆಡಳಿತದ 27ನೆಯ 


ವರ್ಷದಲ್ಲಿ ಚೋಳಮಂಡಲದ ಮಾಳಿದೇವನ ನಾಡಿಗೆ ಸೇರಿದ ಕಣ್ಣವೀಡು ಮುಕ್ಕಣ್ಣ ಆದಿತ್ಯನ 


53 


ಕಪ್ಪದೇವನು ಪಾಲ್‌ಪದುವಿನಲ್ಲಿ ಕೆರೆಯನ್ನು ನಿರ್ಮಿಸಿದ ವಿಚಾರ ಬಂಗಾರಪೇಟೆಯ 
ಸುಂದರಪಾಳ್ಯದ ಶಾಸನದಿಂದ ತಿಳಿದುಬರುತ್ತದೆ.” 


ಚಿಂತಾಮಣಿ ತಾಲ್ಲೂಕಿಗೆ ಸೇರಿದ ಬೋದಿಗುಂದ್ದ ಹಳ್ಳಿಯ ಶಾಸನದಲ್ಲಿ 
ಕುಲೋತ್ತುಂಗ ಚೋಳನ ಕೊಯ್‌ಗೈಕೂರ್‌ ನಾಡಿನ ಮಾದಮಂಗಲದಲ್ಲಿ ಕಟ್ಟಿದ ಕೆರೆ, 
ಕಾಲುವೆಗಳ ವಿಚಾಡ್ರು ತಿಳಿದುಬರುತ್ತದೆ. ಕೋಲಾರ ಜಿಲ್ಲೆಯಲ್ಲಿ ಆರು ಮಾಳಿಗಾವುಂಡನ 
ಮಗ ವಿಕಮಚೋಳ ಗಾವುಂಡನು ಕೆರೆ ತೂಬುಗಳನ್ನು ಕಟ್ಟಿಸಿದ್ದು ಆತನ ವಂಶದವರು 
ಪುಟ್ಟೇರಿ, ವೀಮಕುಟ್ಟ, ವಿಮನ್‌, ಕೆರೆ ಏರಿಗಳನ್ನು ಕಟ್ಟಿಸಿ ಕಾಲುವೆಗಳನ್ನು ತೆಗೆಸಿದನು ಎಂಬ 
ವಿಚಾರ ತಿಳಿದುಬರುತ್ತದೆ. ವಿಕ್ರಮ ಚೋಳ ದೇವನ ಕಾಲದಲ್ಲಿ ಬಾಣ ವಿದ್ಯಾಧರ ಪುದುನಾಡು 
ಆಳ್ಳನ ಮಾರನ್‌ ಎಂಬ ವ್ಯಕ್ತಿಯು ತಿಲದನೂರಿನ ದೊಡ್ಡಕೆರೆ ಏರಿ ಕೆಳಗಿನ ಜಮೀನನ್ನು 
ಈಶ್ವರ ಒಡೆಯರ್‌ಗಾಗಿ ದಾನ ನೀಡಿದ್ದಾನೆಂದು ತಿಳಿದು ಬರುತ್ತದೆ.” 


ಶಿಡ್ಲಘಟ್ಟ ತಾಲ್ಲೂಕಿನ ಸುಗಟೂರು ಶಾಸನದ ಪ್ರಕಾರ ಉದಯ ಮಾರ್ತಾಂಡ 
ಕುವಳ್ಯೆಯ ತಂತಿರನ್‌ನ ಮಗ ಬ್ರಹ್ಮಮಾರಾಯನ್‌ ತನ್ನ ಸೋದರ ಮಾವನ ಹೆಸರಿನಲ್ಲಿ 
ದೇವಾಲಯ ಮತ್ತು ಒಂದು ಕೆರೆಯನ್ನು ಕಟ್ಟಿಸಿರುವುದಾಗಿ ತಿಳಿದುಬರುತ್ತದೆ. ರಾಜೇಂದ್ರ 
ಚೋಳನ ಕಾಲದಲ್ಲಿ ಮಾಗಾಂಡಯ್ಯ ಮಾಗಾದಯರ ಪಲಗ ಪಟ್ಟಿಯರ ಮಗನು ಕೆರೆಗೆ 
ತೂಬನ್ನು ನಿರ್ಮಿಸಿದ ವಿಚಾರ ತಿಳಿದುಬರುತ್ತದೆ. ಚಿಕ್ಕಬಳ್ಳಾಪುರದ ಮರಸಿನಹಳ್ಳಿ ಶಾಸನದ 
ಪ್ರಕಾರ ಪನ್‌ಮಾನ್‌ ಎಂಬಾತನು ದಾಸರಿ ಕೆರೆ ಮತ್ತು ತೂಬುಗಳನ್ನು ಕಟ್ಟಿಸಿದನಲ್ಲದೆ 
ಇರುಮುಡಿ ಚೋಳರಿಂದ ಪಡೆದ ಜಮೀನನ್ನು ಮಹದೇವರ ಕೈಂಕರ್ಯಗಳಿಗೆ ನೀಡಿದ 
ವಿಚಾರ ತಿಳಿದುಬರುತ್ತದೆ. ರಾಜೇಂದ್ರ ಚೋಳನ ಕಾಲದಲ್ಲಿ ಮುನಿವರಾದಿತ್ಯ ಎಂಬಾತನು 
ಸಮುದವನ್ನು ಕಟ್ಟಿಸಿದ ವಿಚಾರ ಎರೆಮಂಟಪಲ್ಲಿ ಶಾಸನದಿಂದ ತಿಳಿದುಬರುತ್ತದೆ. ಇದು 
ಚಿಂತಾಮಣಿ ತಾಲ್ಲೂಕಿನಲ್ಲಿದೆ. ರಾಮಸಾಗರದ ಕೆರೆಯು ಕೋಲಾರದಿಂದ ಸುಮಾರು ಇಪ್ಪತ್ತು 
ಮೈಲಿ ದೂರದಲ್ಲಿದ್ದು ಕರ್ನಾಟಕದಲ್ಲಿ ಪಾಲಾರ್‌ ನದಿಗೆ ಅಡ್ಡಲಾಗಿಕಟ್ಟಿರುವ ಕೊನೆಯ ದೊಡ್ಡ 
ಕೆರೆಯಾಗಿದೆ. ಸುಮಾರು ಐದು ಮೈಲಿಗಳ ಕೆಳ ಭಾಗದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲೆಯನ್ನು 
ದಾಟಿ ತಮಿಳುನಾಡಿನ ಅರ್ಕಾಟ್‌ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ಈ ಕೆರೆಯನ್ನು ಚೋಳರ 
ಕಾಲದಲ್ಲಿ ನಿರ್ಮಿಸಿದ್ದು ಎನ್ನಲಾಗುವ ಸ್ಥಳಿಯ ಹೇಳಿಕೆಗಳಿವೆ. ಹೀಗೆ ಆರ್ಥಿಕ ಪರಿಸ್ಥಿತಿಯ 
ಹೀನ್ನೆಲೆಯಲ್ಲಿ ಕೃಷಿಯಅಭಿವೃದ್ಧೀಯ ಬಗ್ಗೆ ಕೆರೆಗಳು ಪ್ರಮುಖವಾದ ಪಾತ್ರವನ್ನು ಮಹಿಸಿವೆ. 
ಈ ಸಂಬಂಧ ದಕ್ಷಿಣ ಕರ್ನಾಟಕದಲ್ಲಿ ಗಂಗ, ಚೋಳ, ಹೊಯ್ದಳ, ವಿಜಯನಗರ, ಮೈಸೂರು 


54 


ಒಡೆಯರ್‌ ಮುಂತಾದವರ ಕಾಲಕ್ಕೆ ಸಾಕಷ್ಟು ಕೆರೆಗಳು ನಿರ್ಮಾಣಗೊಂಡಿರುವುದು 
ತಿಳಿದುಬರುತ್ತದೆ.” 


ಆದುದರಿಂದ ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ ನಾಡಿನ ರೈತ ಸಮುದಾಯಗಳು 
ಕೃಷಿಗೆ, ಕೃಷಿ ಬೆಳವಣಿಗೆಯ ಚಟುವಟಿಕೆಗಳಿಗೆ ಅಗತ್ಯವಾದ ವ್ಯವಸ್ಥೆಯನ್ನು 
ಮಾಡಿಕೊಂಡಿದ್ದರು. ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ರೈತ ಸಮುದಾಯಗಳು ನೀರಾವರಿ 
ಕಾಮಗಾರಿಗಳನ್ನು ಮಾಡಿಕೊಂಡು ಹಲವು ಬೇಳೆಗಳನ್ನು ಪಡೆಯುತ್ತಿದ್ದರು ಎಂಬುದು 
ವಿಶೇಷವಾಗಿ ಶಾಸನಾಧಾರಗಳಿಂದ ಸಷ್ಟವಾಗುತ್ತದೆ. ದಕ್ಷಿಣ ಕರ್ನಾಟಕದಲ್ಲಿ ಚೋಳರ 
ಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೆರೆಗಳು ನಿರ್ಮಾಣವಾಗಿದ್ದು, ಇವು ಆರ್ಥಿಕ 
ಸಂಮೃದ್ಧಗೊಳಿಸುವಲ್ಲಿ ಸಹಕಾರಿಯಾಗಿವೆ.”' ಇದಕ್ಕೆ ಸಂಬದಿಸಿದಂತೆ ಗದ್ದೆ, ಭೂಕಂದಾಯ, 
ತೆರಿಗೆ, ಸುಂಕ, ಆದಾಯ ಮೂದಲಾದ ವಿಷಯಗಳನೊಳಗೊಂಡ ಶಾಸನಗಳನ್ನು ಕುರಿತು 
ವಿವರಣೆ ನೀಡಲಾಗಿದೆ. 


ಕೊಳ್ಳೇಗಾಲ ತಾಲ್ಲೂಕು ಮುಡಿಗೊಂಡದಲ್ಲಿರುವ ಶಾಸನದಿಂದ ದೇವಾಲಯಗಳ 
ದೇವರ ನೈವೇದ್ಯಕ್ಕೆ ದು ಗದ್ದೆಯನ್ನು ದಾನ ಮಾಡಿರುವುದರ ಬಗ್ಗೆ ತಿಳಿದುಬರುತ್ತದೆ." 
ಮತ್ತೊಂದು ಶಾಸನದಲ್ಲಿ ಚೋಳೇಶ್ವರ ದೇವರಿಗೆ ಅಂದರೆ ಮುಡಿಗೊಂಡ ಮುಡಿಕೊಂಡೇಶ್ವರ 
ದೇವರಿಗೆ ಗದ್ದೆಯನ್ನು ದಾನ ಮಾಡಿರುವ ಬಗ್ಗೆ ತಿಳಿದುಬರುತ್ತದೆ.” ಮುಡಿಗೊಂಡದಲಿರುವ 
ಮುಡಿಕೊಂಡೇಶ್ವ್ತರ ಮತ್ತು ನಾರಾಯಣಸ್ತಾಮಿ ದೇವಾಲಯಗಳು ಚೋಳರ ಕಾಲದ 
ದೇವಾಲಯಗಳಾಗಿವೆ. ಮುಡಿಗೊಂಡ ಪಕ್ಕದಲ್ಲಿರುವ ಕೊಂಗಳಕೆರೆಯ ಪೂರ್ವ ದಿಕ್ಕಿಗೆ ಇರುವ 
ಗದ್ದೆಯನ್ನು ವಿಕ್ರಮುಂಡೇಶ್ತರ ದೇವರಿಗೆ ದಾನ ನೀಡಿದರೆಂದು ಮುಡಿಗೊಂಡ 
ಶಾಸನದಲ್ಲಿದೆ."” ಕೊಳ್ಳೇಗಾಲದಲ್ಲಿರುವ ಚೋಳರ ಕಾಲದ ನಾರಾಯಣಸ್ವಾಮಿ ದೇವಾಲಯಕ್ಕೆ 
ನೀರಾವರಿ ಭೂಮಿಯನ್ನು ದಾನವಾಗಿ ನೀಡಿರುವುದು ಶಾಸನದಿಂದ ತಿಳಿದುಬರುತ್ತದೆ."' 


ರಾಜೇಂದ್ರ ಚೋಳನು ತಡಿಮಾಲಂಗಿಯಲ್ಲಿರುವ ಜನಾರ್ಧನ ದೇವಾಲಯಕ್ಕೆ 
ನೀರಾವರಿ ಗೊಳಪಟ್ಟಿದ ಭೂದಾನವನ್ನು ನೀಡಿದ ವಿಚಾರ ತಿಳಿದುಬರುತ್ತದೆ." ಅಲ್ಲದೆ 
ರಾಜೇಂದ್ರ ಚೋಳನ ಅಧಿಕಾರಿಯಾದ ಜಯಮೂರ್‌ ನಾಡಾಳ್ಳನು ದೇವಾಲಯಕ್ಕೆ 
ಭೂಮಿಯನ್ನು ಸಹ ದಾನ ಮಾಡಿದ ವಿಚಾರ ತಿಳಿದು ಬರುತ್ತದೆ.” ಮತ್ತೊಬ್ಬ ಅಧಿಕಾರಿಯು 
ಸಹ ಭೂ ದಾನವನ್ನು ನೀಡಿರುವುದು ಶಾಸನದಿಂದ ತಿಳಿದುಬರುತ್ತದೆ." ರಾಜೇಂದ್ರ 
ಚೋಳನು ಕರಿಕಾಲ ಚೋಳನು ಕೆರೆ ಹಾಗೂ ದೇವಾಲಯವೂಂದನ್ನು ಕಟ್ಟಿಸಿದ್ದಾನೆಂದು, 
ಅಲ್ಲದೆ ಶೋಳಾಂಡನೆಎಂಬಾತನಿಗೆ ಭೂದಾನ ನೀಡಿರುವ ಬಗ್ಗೆ ಚೋಳರ ಕಾಲದ ಒಂದು 


55 


ತಾಮ್ರ ಶಾಸನದಿಂದ ತಿಳಿದುಬರುತ್ತದೆ.” ರಾಜರಾಜ ಚೋಳನು ಬನ್ನೂರಿನ ಹನುಮಂತೇಶ್ವರ 
ದೇವಾಲಯವನ್ನು ನಿರ್ಮಿಸಿ ಅಲ್ಲಿರುವ ಒಂದು ಉಪಗುಡಿಗಳಲ್ಲಿ ನಡೆಯುವಂತಹ 
ಪೂಜೆಗಾಗಿ ಭೂಮಿಯನ್ನು ದಾನವಾಗಿ ನೀಡಿರುವುದು ತಿಳಿದುಬರುತ್ತದೆ."” ರಾಜರಾಜನು 
ತಡಿಮಾಲಂಗಿಯಲ್ಲಿ ಭೂಮಿಯನ್ನು ಮಾರಾಟ ಮಾಡಿರುವ ವಿಚಾರ ತಿಳಿದುಬರುತ್ತದೆ. 
ಇದರಲ್ಲಿ ರಾಜರಾಜನ ಅಕ್ಕ ಕುಂದವ್ವೆಯ ಬಗ್ಗೆ ಉಲ್ಲೇಖವಿದೆ. ಇದೇ ಗ್ರಾಮದ ಜನಾರ್ಧನ 
ದೇವಾಲಯವನ್ನು ಜೋಳ ದೊರೆಯು ಕಟ್ಟಿಸಿ ಅದಕ್ಕೆ ಧನ ದಾನ ನೀಡಿದ ಸಂಗತಿ 
ತಿಳಿದುಬರುತ್ತದೆ.” 


ಕ್ರಿಶ.11-12ನೇ ಶತಮಾನಗಳಲ್ಲಿ ಚೋಳರ ಅಧೀನರಾಗಿ ಕೊಂಗಾಳ್ನರು ಸಹ 
ಸ್ಥಳೀಯವಾಗಿ ಆಡಳಿತವನ್ನು ನಡೆಸುತ್ತಿದ್ದರು. ಆದರೆ ರಾಜೇಂದ್ರ ಜೋಳನ ನಂತರ ಹಲವು 
ಕಾಲದವರೆಗೆ ಕೊಂಗಾಳ್ಸರ ಶಾಸನಗಳು ಕಾಣಬರುವುದಿಲ್ಲ. ಕ್ರಿ.ಶ.1059 ರಲ್ಲಿ ರಾಜೇಂದ್ರ 
ಜೋಳ ಕೊಂಗಾಳ್ಸನು ತನ್ನ ತಂದೆ ನಿರ್ಮಿಸಿದ ಬಸದಿಗೆ ದಾನವನ್ನು ನೀಡುತ್ತಾನೆ.” 
ಎರಡನೆಯ ರಾಜಾಧಿರಾಜನ ತರುವಾಯ ಮೂರನೆಯ ರಾಜೇಂದ್ರ ಅಧಿಕಾರಕ್ಕೆ ಬರುತ್ತಾನೆ. 
ಈತನ ಆಳ್ಗಿಕೆಯ ಕಾಲದಲ್ಲಿ ಬಳ್ಳುಹನಾಡಿನ ಪಳಿಗವೆರ್ಗಡಯ್ಯ ಇಡಿಗ್ಗುಳೂರಿನಲ್ಲಿ 
ದೇವಾಲಯವನ್ನು ಕಟ್ಟಿಸಿ ಅದಕ್ಕೆ ಭೂದಾನ ಮಾಡಿದ ವಿಚಾರ ಮಲ್ಲಿಪಟ್ಟಣದ ಕ್ರಿ.ಶ.1066 ರ 
ಶಾಸನದಲ್ಲಿ ನಿರೂಪಿಸಲಾಗಿದೆ. 


ಚೋಳರಾಜ ಒಂದನೆಯ ರಾಜಾಧಿರಾಜನ 33ನೆಯ ಆಳ್ಗಿಕೆಯ ವರ್ಷದ 
ತೊರೆಕಾರಾಟ್ಟಿಯ ಆಚಯ್ಯನ ಮಗ ಕೇಶವಭಟ್ಟನೆಂಬುವನು ತನ್ನ ಪೂರ್ವಿಕರ ನೆನಪಿಗಾಗಿ 
ದೇವಾಲಯವೊಂದನ್ನು ಕಟ್ಟಿಸಿ ಮಾದೇವ ಹಾಗೂ ಎಕ್ಕಗೊಂಡ ದೇವರ ನಂದಾದೀಪಕ್ಕಾಗಿ 
ಭೂಮಿಯನ್ನು ಹಾಗೂ ಹಸುಗಳನ್ನು ದಾನವಾಗಿ ನೀಡಿರುವುದನ್ನು ಶಾಸನದಲ್ಲಿ 
ಗುರುತ್ತಿಸಲಾಗಿದೆ."” ಅದೇ ರೀತಿ ರಾಚಮ್ಮ ಮತ್ತು ಬಿಯಳಬ್ದೆಯರ ಮಗ ಮಾಕಯ್ಯ 
ಎಂಬುವನು ಚಂದ್ರಶೇಖರ ದೇವರ ನಂದಾದೀವಿಗೆಗಾಗಿ ಭೂದಾನವನ್ನು ನೀಡಿರುವುದು 
ದಾಖಲಾಗಿದೆ.'' ಕೆಲಸೂರು ಗ್ರಾಮದ ಜೈನ ಬಸದಿಯ ತಳಪಾದಿ ಕಲ್ಲಿನ ಮೇಲಿರುವ 
ತಮಿಳು ಶಾಸನ ಶೋಳಗಂಗದೇವನ 14ನೆಯ ಅಳ್ಗಿಕೆಯ ವರ್ಷವನ್ನು ಉಲ್ಲೇಖಿಸುತ್ತದೆ. 
ಇದೂ ದಾನ ಶಾಸನವಾಗಿದ್ದು ಕೆಲಸೂರು ಮುಡಿಗೊಂಡ ಚೋಳ ಮಂಡಲದ ಗಂಗೈಕೊಂಡ 
ಚೋಳವಳನಾಡಿನ ಕುಡುಗೂರು ನಾಡಿಗೆ ಸೇರಿತ್ತೆಂದು ಶಾಸನದಿಂದ ತಿಳಿದುಬರುತ್ತದೆ." 
ಶೋಳಗಂಗದೇವನೆಂದು ಕರೆಯಲ್ಲಡುವ ಚೋಳರಸ ಒಂದನೆಯ ರಾಜೇಂದ್ರ ಚೋಳನ 
ಆಳ್ಳಿಕೆಯ ಕಾಲದಲ್ಲಿ ವಿಕಮನೊಳ ಪೆರ್ಮಾಡಿ ಗಾವುಂಡನೆಂಬುವನು ಕೆಲಸೂರಿನ 


56 


ಸರ್ವಲೋಕಾಶ್ರಯ ಬಸದಿಗೆ ದಾನದತ್ತಿಯನ್ನು ಕೊಟ್ಟಿರುವ ವಿಚಾರವನ್ನು ತಿಳಿಸುತ್ತದೆ.” 
ಗುಂಡ್ಲುಪೇಟೆ ತಾಲ್ಲೂಕು ಹಂಗಳ ಗ್ರಾಮದಲ್ಲಿ ದೊರೆತಿರುವ ಕ್ರಿ.ಶ.10-11ನೇ ಶತಮಾನದ 
ಶಾಸನಗಳ ಪ್ರಕಾರ ಅಲ್ಲಿರುವ ಬಸದಿಗೆ ಚೌವ್ವೀಸ ತೀರ್ಥಂಕರರ ಸರ್ವಲೋಕಾಶ್ರಯ 
ರಾಜನ್‌ ಪ್ರಿಯಭಾರ್ಯೆಯು ಚಿಕ್ಕ ಜೋಗಬ್ಬೆ ಮೂರ್ತಿಯನ್ನು ಉಳ್ಳ ವಿಗಹ ಪೀಠವನ್ನು 
ಅಲ್ಲದೆ ಪೂಜಾ ಸಾಮಾಗಿಗಳನ್ನು ಮಾಡಿಸಿಕೊಟ್ಟಿರುವ ಬಗ್ಗೆ ಶಾಸನಗಳಿಂದ 


[a 


ತಿಳಿದುಬರುತ್ತದೆ." 


ಜೋಳರ ಕಾಲದ ಗ್ರಾಮಾಡಳಿತದ ಬಗ್ಗೆ ಪರಿಚಯ ಮಾಡಿಕೊಡುವ ಉತ್ತರ 
ಮೇರೂರಿನ ಶಾಸನ ಪ್ರಮುಖ ಅಧಾರವಾಗಿದೆ. ಕಂಚಿಯ ಬಳಿ ದೊರೆತಿರುವ ಉತ್ತರ 
ಮೇರೂರಿನ ಶಾಸನವು ಸಾವಿರ ವರ್ಷಗಳ ಹಿಂದಿನದ್ದಾಗಿದ್ದು, ಇಲ್ಲಿ ಗ್ರಾಮ ಸಭೆಯ 
ಮೂವತ್ತು ಮಂದಿ ಸದಸ್ಯರ ಆಯ್ಕೆಯ ಕ್ರಮಗಳನ್ನು ವಿವರವಾಗಿ ತಿಳಿಸಲಾಗಿದೆ. ಚೋಳರ 
ಕಾಲದಲ್ಲಿ ಗ್ರಾಮಸಭೆಗಳು ಅನೇಕ ರೀತಿಯ ಸಮಿತಿಗಳನ್ನು ಮಾಡಿಕೊಂಡಿದ್ದವು. ಅವುಗಳಲ್ಲಿ 
ವಾರ್ಷಿಕ ಲೆಕ್ಕಪತ್ರ ಸಮಿತಿ, ತೋಟಗಳ ಸಮಿತಿ, ಕೆರೆಗಳ ಸಮಿತಿ, ಇತ್ಕಾದಿಗಳಾಗಿ ಗ್ರಾಮ 
ಸಭೆಗೆ ಅಲ್ಲದೆ ರಾಜ ಭಂಡಾರಕ್ಕೆ ಸಲ್ಲಿಸ್ನಬೇಕಾದ ವಾರ್ಷಿಕ ತೆರಿಗೆಯನ್ನು 
ಸಲ್ಲಿಸುವುದರೊಂದಿಗೆ, ಊರಿನ ಬಐಳಿಗೆಗೆಂದು ಸರಿ ತೋರಿದ ತೆರಿಗೆಗಳನ್ನು ವಿಧಿಸುವ 
ಅಧಿಕಾರವೂ ಇದೆ. ಊರಿನ ಅಭಿವೃದ್ಧಿಗೆಂದು ದಾನವಾಗಿ ಬಂದ ಕೆರೆ ಹಾಗೂ ಕೆರೆಯ 
ಕೆಳಗಿನ ಅಚ್ಚುಕಟ್ಟುಗಳನು ನೋಡಿಕೊಳ್ಳುವ ಜವಾಬ್ದಾರಿಯೂ ಈ ಸಮಿತಿಯದೇ ಆಗಿರುತ್ತದೆ. 
ಇಂತಹ ಸಾರ್ವಜನಿಕ ಉಸ್ತುವಾರಿಗೆ ಸೇರಿದ ದಾನಗಳ ಬಗ್ಗೆ ದಕ್ಷಿಣ ಕರ್ನಾಟಕದ ಚೋಳರ 


ಆಡಳಿತಾತ್ಮಕ ಪ್ರಾಂತ್ಯಗಳಲ್ಲಿಯೂ ಕಂಡುಬಂದಿದೆ. 


ಕೆರೆಗಳ ನೀರಿನ ಸಂಗ್ರಹಣೆ ಮತ್ತು ವಿತರಣೆಯ ಹೊಣೆಯನ್ನು ಹೊತ್ತ ಈ ಗ್ರಾಮ 
ಸಭೆಗಳ ಸ್ಟಾಯತ್ತತೆಯು ಕಂಡು ಬರುತ್ತದೆ. ಆದಕಾರಣ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ 
ಸಾಕಷ್ಟು ಸಂಖ್ಯೆಯ ಕೆರೆಗಳು ಇಂದಿಗೂ ಉಳಿದುಕೊಂಡು ಬಂದಿವೆ. ಇವುಗಳನ್ನು 
ರಾಜರುಗಳಿಂದ ನಿರ್ಮಿಸಲಾದ ಕೆರೆಗಳೆಂದು ಸಹ ಕರೆಯುವ ವಾಡಿಕೆ ಇದೆ. ಕೆರೆಗಳು 
ಹಿಂದಿನ ಕಾಲದಿಂದ ಬಂದಿರುವ ಒಂದು ಪರಂಪರಾನುಗತ ಆಸ್ತಿ ಎಂಬುದರಲ್ಲಿ ಎರಡು 
ಮಾತಿಲ್ಲ. ನಾಡುಗಳನು ಆಳಿದ ಜೋಳ ರಾಜರು ಕೂಡ ಕೆರೆಗಳನ್ನು ನಿರ್ಮಿಸಿದ್ದಾರೆ. ಅಲ್ಲದೆ 
ರಾಜರ ಹೆಸರಿನಲ್ಲಿ ಶ್ರೀಮಂತರು, ಗಾವುಂಡರು, ಅಧಿಕಾರಿಗಳು, ರಾಣಿಯರು, ವರ್ತಕರು 
ಮುಂತಾದವರು ಸಹ ಕೆರೆಯನ್ನು ನಿರ್ಮಿಸಿದ್ದಾರೆ. ಕೆರೆಗಳನ್ನು ನಿರ್ಮಿಸುವುದು, 
ದಾನಧರ್ಮಗಳನ್ನು ನೀಡುವುದು, ಚೋಳರ ಕಾಲದಲ್ಲಿ ಸಾಮಾನ್ಯವಾಗಿತ್ತು. ಮುಮ್ಮಡಿ 


57 


ಚೋಳ ಬಿನ್‌ ರಾಜರಾಜ ಚೋಳನ ಮಗ ಮುಮ್ಮಡಿ ಚೋಳನ ಆಡಳಿತದ ಕಾಲದಲ್ಲಿ 
ಎಂದರೆ ಕ್ರಿಶ.10ನೇ ಶತಮಾನದ ಅಂತ್ಕದಲ್ಲಿ ದೊಡ್ಡ ಕೆರೆಯನ್ನು ಮಂಡೆಯ ಗಾವುಂಡ 
ಒಡೆಯನ ಪೃಥ್ವಿ ರಾಮಶೆಟ್ಟಿಯು ದುರಸ್ಥಿಗೊಳಿಸಿದ್ದಾನೆಂದೂ ಹಾಗೂ ನರಸಿಂಹ ವಿಕ್ರಮ 
ಮಹೇಂದ್ರನ ಬಗ್ಗೆಯು ಮಾಹಿತಿಯನ್ನು ನೀಡುತ್ತದೆ." 


ಇಡೀ ಸಮಾಜದ ಅಭ್ಯುದಯಕ್ಕೆ ಕೆರೆಗಳ ನಿರ್ಮಾಣ ಅತ್ಯಗತ್ಯವಾಗಿತ್ತು. ಕೆರೆಗಳು 
ಪ್ರಾಚೀನ ಕರ್ನಾಟಕದ ನೀರಾವರಿ ಸಾಧನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ರಾಜರು, 
ಅಧಿಕಾರಿಗಳು ಮತ್ತು ರಾಣಿಯರು, ಶ್ರೀಮಂತ ವರ್ತಕರೂ ಸೇರಿದಂತೆ ವಿವಿಧ ರಾಜ ಹಾಗೂ 
ಶ್ರೀಮಂತ ವರ್ಗದವರು ಕೆರೆಗಳನ್ನು ನಿರ್ಮಿಸಿದ್ದಾರೆ. ಮಹಾಭಾರತದಲ್ಲಿ ಯಾವ ವ್ಯಕ್ತಿ 
ಕಟ್ಟಿಸಿದ ಕೆರೆಯಲ್ಲಿ ಹಸು, ಪ್ರಾಣಿ, ಪಕ್ಷಿ ಹಾಗೂ ಮನುಷ್ಯರು ನೀರನ್ನು ಕುಡಿದು 
ತೃಪ್ಪರಾಗುತ್ತಾರೋ ಆ ವ್ಯಕ್ತಿಗಳೇ ಅಶ್ವಮೇಧ ಯಾಗಕ್ಕೆ ಸರಿಸಮವಾದ” ಫಲವನ್ನು 
ಪಡೆಯುತ್ತಾನೆಂದು ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಚೋಳರ ಕಾಲದಲ್ಲಿಯು ಕೂಡ ಅನೇಕ 
ಕೆರೆಗಳು ನಿರ್ಮಾಣಗೊಂಡಿವೆ. ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತದಲ್ಲಿ (ಕ್ರಿ.ಶ.1100) ಒಂದು 
ಹೊಳೆಗೆ ಅಡ್ಡಲಾಗಿ ಅಣೆಕಟ್ಟೆ ನಿರ್ಮಿಸಿರುವುದರಿಂದ ಒಬ್ಬನ ಭೂಮಿ ನಾಶವಾದರೂ ಸರಿ 
ಅದರಿಂದಾಗುವ ನಷ್ಟ ಅಲ್ಲವಾಗಿದ್ದು, ಬಹುಸಂಖ್ಯಾತರಿಗೆ ಲಾಭದಾಯಕವಾಗುತ್ತಿದ್ದರೆ, ಆ 
ಭೂಮಿಯ ಒಡೆಯ ನಿರ್ಮಾಣವನ್ನು ನಿಲ್ಲಿಸಕೂಡದೆಂದು ಹೇಳಿರುವುದು ನೀರಾವರಿಯು 
ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಕರ್ನಾಟಕದಲ್ಲಿ ಕೆರೆಗಳ ಇತಿಹಾಸದ ಅಧ್ಯಯನಕ್ಕೆ ಸಾಕಷ್ಟು 
ಸಂಖ್ಯೆಯಲ್ಲಿ ಶಾಸನಗಳು ಲಭ್ಯವಾಗಿವೆ. ಕ್ರಿಪೂ. 300 ರಿಂದ ಕ್ರಿಶ.1800 ರವರೆಗೂ 
ಕರ್ನಾಟಕದಾದ್ಯಂತ ನಿರ್ಮಾಣಗೊಂಡ ಅಸಂಖ್ಯಾತ ಕೆರೆಗಳ ದಾಖಲೆಗಳು ಲಭ್ಯವಾಗಿವೆ.” 


ಕರ್ನಲ್‌ ಮೆಕೆಂಜಿಯವರ ವರದಿಯಿಂದ ಕ್ರಿಶ 1806 ರಲ್ಲಿ 14,803 ಕೆರೆ ಹಾಗೂ 
8,582 ಕುಂಟೆಗಳಿದ್ದವೆಂದು ತಿಳಿದುಬರುತ್ತದೆ. ಚಾರ್ಲ್ಸ್‌ ಇಲಿಯಟ್‌ರವರ ಪ್ರಕಾರ ಕ್ರಿಶ 1870 
ರಲ್ಲಿ ರಾಜ್ಯಾದ್ಯಂತ ಸುಮಾರು 30,000 ಕ್ಕೂ ಹೆಚ್ಚು ಕೆರೆಗಳು ಇದ್ದವೆಂದು ತಿಳಿದುಬರುತ್ತದೆ. 
ಬುಕಾನನ್‌ ರವರು ಕ್ರಿಶ.1800 ರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಪ್ರವಾಸ ಕೈಗೊಂಡಿದ್ದಾ ಅವರು 
ತಯಾರಿಸಿದ ವರದಿಯಲ್ಲಿನ ಅಂಶ ವೇನೆಂದರೆ ಅಂದಿನ ಕೆರೆಗಳು ಮತ್ತು ಅವುಗಳ 
ಸಂರಕ್ಷಣೆಗೆ, ಕೃಷಿ ಮತ್ತು ನೀರಾವರಿ ಪದ್ಧತಿಗೆ ಪ್ರಮುಖ್ಯತೆಯನ್ನು ಕೊಟ್ಟಿದ್ದನು 
ಗುರುತಿಸಿದ್ದಾರೆ.” 


ಕ್ರಿಶ.1102-03 ರ ಕಾಲಕ್ಕೆ ಬೊಮ್ಮೂರು ಅಗ್ರಹಾರ ಶಾಸನದ ಪ್ರಕಾರ 
ಕುಲೋತ್ತುಂಗಚೋಳನ ಕಾಲದಲ್ಲಿ ಸಿರಿಯ ಕುಲ ಸತ್ತವಾಡಿಯಲ್ಲಿ ಹಾಳು ಬಿದ್ದ 


58 


ಜಲಾಶಯವನ್ನು ಮಾಂಡಲೀಕ ಪೋಮನ್‌ ಇದಾಮನ್‌ ಆದ ಪಿರುದರಾಯ ಭಯಂಕರ 
ಮಾರಾಯನ್‌ ಎಂಬುವವರು ಜೀರ್ಣೋದ್ದಾರ ಮಾಡಿಸಿದ ಎಂಬ ವಿಚಾರ ತಿಳಿದುಬರುತ್ತದೆ, 
ಶ್ರೀರಂಗಪಟ್ಟಣ ಶಾಸನ ಸಂಖ್ಯೆ 67ನೇ ಶಾಸನದಿಂದ ಸಿರಿಯ ಕಲಸತ್ತವಾಡಿ ಗ್ರಾಮದ 
ಕೆರೆಯನ್ನು ಜೀರ್ಣೋದ್ಧಾರಗೊಳಿಸಿದನೆಂದು ತಿಳಿದುಬರುತ್ತದೆ."' ಈ ಕೆರೆಯನ್ನು 
ಜೀರ್ಣೋದ್ದಾರಗೊಳಿಸಲು ಹಲವು ವರ್ಷಗಳಿಂದ ಯಾರು ಮುಂದೆ ಬಂದಿರಲಿಲ್ಲವೆಂದು 
ಆಗ ಆಲೂರ ಅಡೈಕ್ಕಾರನೂ ಚೋಳನ ಮಾಂಡಲೀಕನೂ ಆದ ಪೋಮನ್‌ ಇರಾಮನ್‌ 
ಮುಂದೆ ಬಂದು ಜೀರ್ಣೋದ್ದಾರಗೊಳಿಸಿದನೆಂದು ಶಾಸನದಿಂದ ತಿಳಿದುಬರುತ್ತದೆ. ಈತನಿಗೆ 
ವಿರುದರಾಯಭಯಂಕರ ಮಾರಾಯನ ಎಂಬ ಮತ್ತೊಂದು ಹೆಸರಿತ್ತೆಂದೂ ಶಾಸನದಿಂದ 
ತಿಳಿದುಬರುತ್ತದೆ ವಿರುದರಾಯ ಮಾಂಡಲೀಕರು ತಮ್ಮ ಹೆಸರಿನೊಡನೆ ಮಾರಾಯನ 
ಹೆಸರನು ಸೇರಿಸಿಕೊಂಡು, ಅದೇ ಹೆಸರಿನಿಂದಾಗಿ ಪ್ರಸಿದ್ದರಾಗಿರಿವಯದನ್ನು ಪಭಾವಿತರಾಗಿ 
ಚೋಳರ ಇನ್ನಿತರ ಶಾಸನಗಳಯೂ ಸಾಮಾನ್ಯವಾಗಿ ಕಾಣಬಹುದು. ಶಾಸನೋಕ್ತ 
ಕುಲೋತ್ತುಂಗನು ಮೊದಲನೆಯ ಕುಲೋತ್ತುಂಗನಾಗಿರಬಹುದು ಎಂಬುದನ್ನು ಶಾಕ್ಯ 


ಶಾಸನದ ಕಾಲವನ್ನು ಕ್ರಿ.ಶ.1102-1103 ರ ಕಾಲಕ್ಕೆ ಸೇರಿಸಬಹುದಾಗಿದೆ. 


ಪಾಂಡವಪುರ ತಾಲ್ಲೂಕಿನ ಕನ್ನಂಬಾಡಿಯ ಶಾಸನದ ಪ್ರಕಾರ ಶಿವಕೆರೆಯಲ್ಲಿ 12 
ಖಂಡುಗ ನೀರಾವರಿ ಭೂಮಿಯನ್ನು ಕುರಿತು ಉಲ್ಲೇಖವಿದೆ.” ಪೂರಿಗಾಲಿ ಗ್ರಾಮದ 
ಶಾಸನದ ಪ್ರಕಾರ ಪುದಗಾಮದ ಪನ್ನಿರ್ವರು (ಹನ್ನೆರಡು) ಗಂಗರಸರು ಹಾಗೂ ಚೋಳರ 
ಆಳ್ಳಿಕೆಯ ಕಾಲದಲ್ಲಿ ಕೊಂಗಣಿ ಕೆರೆಯನ್ನು ಕಟ್ಟಿಸಿರುವುದು ತಿಳಿದುಬರುತ್ತದೆ. ಮಂಡ್ಯ ಜಿಲ್ಲೆ 
ಮಳವಳ್ಳಿ ತಾಲ್ಲೂಕಿನ ಪೂರಿಗಾಲಿಯ ಯಲ್ಲಿರುವ ಈ ಕೆರೆಯು ಅತ್ಯಂತ ಪ್ರಾಚೀನ 
ಕೆರೆಯಾಗಿದೆ." 


ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದ ಬಾಗೇಪಲ್ಲಿ ತಾಲ್ಲೂಕಿನ ಕಾರಕೂರು ಗ್ರಾಮದ 
ಶಾಸನದಲ್ಲಿ ನಿಗಿರಿಲಿ ಚೋಳ ಮಂಡಲವನ್ನು ಉಲ್ಲೇಖಿಸಲಾಗಿದೆ ಕ್ರಿ.ಶ.11ನೇ ಶತಮಾನಕ್ಕೆ 
ಸೇರಿದ ಈ ಶಾಸನದಲ್ಲಿ ಸಾಕಷ್ಟು ವಿಚಾರಗಳಿದ್ದು ನಿಗರಿಲಿ ಚೋಳ ಮಂಡಲದೊಳಗಿನ 
ನಾಗಸಮುದ್ರ ಎಂಬಲ್ಲಿ ನೀರಾವರಿ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ 
ವಿಚಾರಗಳು ಶಾಸನದಿಂದ ತಿಳಿದುಬರುತ್ತದೆ."' ಈ ಊರಿನಲ್ಲಿ ಚೋಳರ ನೇರವಾದ ಆಡಳಿತ 
ಬಗ್ಗೆ ಶಾಸನಗಳು ದೊರಿತಿಲ್ಲವಾದರೂ ಕೂಡ ಚೇಳೂರಿನಲ್ಲಿ ಕಂಡುಬರುವ ಸುಮಾರು 
ಕ್ರಿಶ.1250 ರ ಕಾಲಕ್ಕೆ ಸೇರಿದ ಮೂರು ದಾನ ಶಾಸನಗಳಿವೆ. ಅವುಗಳಲ್ಲಿ ಚೇಳೂರಿನ 
ಗದಕುಂಟೇ ಬಳಿಯ ಇರುವ ಶಾಸನ ಸಂಖ್ಯೆ 79ರ ಪ್ರಕಾರ ದೇವದಾನ ಕೆರೆ ಕಟ್ಟಿಸಿರುವ 


59 


ಬಗ್ಗೆ ಮಾಹಿತಿ ಇದೆ. ಅಲ್ಲದೆ ಶಾಸನ ಸಂಖ್ಯೆ 80 ರ ಪ್ರಕಾರ ಮಾರಸಿಂಗನ ಮಗ 
ಕಸಮಪ್ಪಯ ಎಂಬುವವನು ಸೋಮಯ್ಯ ಎಂಬುವವನಿಗೆ ದಾನವನ್ನು ನೀಡಿರುವ ವಿಚಾರ 
ತಿಳಿದುಬರುತ್ತದೆ. 81ನೇ ಶಾಸನದಲ್ಲಿ ಗಂಗದೇವನ್‌ ಎಂಬ ಹೆಸರಷ್ಟೇ ಇದೆ. ಸುಮಾರು 11ನೇ 
ಶತಮಾನದಿಂದ 13ನೇ ಶತಮಾನದವರೆಗೆ ಈ ಊರಿನಲ್ಲಿ ಚೋಳರು ಮತ್ತು ವೆಂಗೀಯರು 
ಇದ್ದರೆಂದೂ ಅಲ್ಲದೆ ಇರುಂಗೋಳ್‌ ಚೋಳನ ಕಾಲದಲ್ಲಿ ತನ್ನ ರಾಜಧಾನಿಯನ್ನು 
ನಿಡುಗಲ್ಲಿಗೆ ಬದಲಾಯಿಸಿದ ಕಾರಣ, ನಂತರದ ದಿನಗಳಲ್ಲಿ ಇವರ ಆಳ್ಗಿಕೆಯು ಕಾಲಕ್ರಮೇಣ 
ಕಡಿಮೆಯಾಗಿದರೂ ಕೂಡ ಈ ಊರಿನಲ್ಲಿ ಚೋಳರ ಆಡಳಿತದ ಕಾಲಕ್ಕೆ ಕೆರೆ 
ನಿರ್ಮಾಣವಾಗಿರುವುದು ತಿಳಿದುಬರುತ್ತದೆ."” 


ಭೂಕಂದಾಯವೇ ರಾಜ್ಯದ ವರಮಾನದ ಪ್ರಮುಖ ಬಾಬ್ರಾಗಿತ್ತು ಆದುದರಿಂದ ಭೂ 
ಕಂದಾಯವಲ್ಲದೆ, ಚೋಳರ ಕಾಲದಲ್ಲಿ ವಿವಿಧ ತೆರಿಗೆಗಳು ರಾಜ್ಯ ಆದಾಯದ ಪ್ರಮುಖ 


ಮೂಲಗಳಾಗಿದ್ದವು. ಕೃಷಿ ಉತ್ಪನ್ನಗಳ ಮೇಲ್ಲ; ಕೈಗಾರಿಕೋತ್ಸನ್ನ ವಸ್ತುಗಳ ಮೇಲೆ 
ತೆರೆಗೆಯನ್ನು ವಿಧಿಸಲಾಗುತಿತ್ತು. ಕೆಲವೊಮ್ಮೆ ದೇವರಿಗೆ ದಾನರೂಪದಲ್ಲಿಯೂ ತೆರಿಗೆಯನ್ನು 
ನೀಡಬೇಕಾಗಿತ್ತು. ಕ್ರಿಶ1124 ರ ಆಲೂರಿನ ಶಾಸನದಲ್ಲಿ ದೇವಾಲಯ ನಿರ್ಮಾಣ 
ಮಾಡುವುದಕ್ಕೆ ಚಿನ್ನ ಬೆಳ್ಳಿ ಭೂಮಿ, ಗದ್ಮಾಣ ಮೂದಲಾದವುಗಳನ್ನು ದತ್ತಿ ಬಿಟ್ಟಿರುವುದು 
ತಿಳಿದುಬರುತ್ತದೆ.” ನೊಳಂಬೇಶ್ವರ ದೇವರ ಸೇವೆಗೆ ದಾನ ಬಿಟ್ಟ ವಿಚಾರ ತಿಳಿದುಬರುತ್ತದೆ. 
ನೊಳಂ೦ಬೇಶ್ವರ ದೇವಾಲಯಕ್ಕೂ ಚೋಳರ ಕೊಡುಗೆಯು ಸಹ ಇದೆ. ಕ್ರಿಶ109 ರ 
ಎಲೆಸಿರೂರಿನ ಶಾಸನದಿಂದ ಬೋಗೇಶ್ವರ ದೇವರಿಗೆ ಉತ್ತಮವಾದ ಭೂಮಿ, ಚಿನ್ನ ಮತ್ತು 
ಸುಂಕದ ಆದಾಯವನ್ನು ಅಲ್ಲಿನ 8 ಗಾವುಂಡರುಗಳು ಸೇರಿ ನೀಡಿದರು ಎಂಬ ವಿಚಾದುು 


ತಿಳಿದುಬರುತ್ತದೆ.” 


ಕ್ರಿಶ.1113ರ ಬಾಗಳಿ ಶಾಸನದಲ್ಲಿ"' ಕಲಿದೇವರ ನಿತ್ಯದೀಪಕ್ಕೆ 14 ಗದ್ಯಾಣಗಳನ್ನು 
ಬಾಗಳಿ ಮಹಾಜನರ ಸಮ್ಮುಖದಲ್ಲಿ ನೀಡಿರುವುದು ಕಂಡು ಬರುತ್ತದೆ ಚೋಳರ ಕಾಲದಲ್ಲಿ 
ಭೂಕಂದಾಯವು ಆಧಾಯದ ಪ್ರಧಾನ ಮೂಲವಾಗಿತ್ತು. ಕೃಷಿ ಉತ್ಸನ್ನನದ 1/6 ಭಾಗವನ್ನು 
ತೆರಿಗೆಯಾಗಿ ರೈತರು ನೀಡುತ್ತಿದ್ದರು. ಭೂಮಿಯ ವಿವಿಧ ಗುಣಗಳನ್ನು ಅಂದರೆ ಮಣ್ಣಿನ 
ಫಲವತ್ತತೆಯನ್ನು ಆಧರಿಸಿ, ತೆರಿಗೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನೀಡುತ್ತಿದ್ದರು. ಚೋಳ 
ರಾಜರು ಹಣವನ್ನು ಖಾಸಗಿ ಮತ್ತು ಸಾರ್ವಜನಿಪ ಹಿತಕ್ಕಾಗಿ ವೆಚ್ಚ ಮಾಡುತ್ತಿದ್ದರು. 
ಅರಮನೆಯ ನಿರ್ವಹಣೆ, ನಾಗರಿಕ ಆಡಳಿತ, ಸೈನ್ಯಾಡಳಿತ, ಹೊಸ ನಗರಗಳ ನಿರ್ಮಾಣ, 
ದೇವಾಲಯಗಳ ನಿರ್ಮಾಣ, ನೀರಾವರಿ, ಸೌಕರ್ಯ, ಧಾನದತ್ತಿ ಮುಂತಾದ ಇನ್ನಿತರ 


60 


ಕಾರ್ಯಗಳಿಗೆ ಉಪಯೋಗಿಸುತಿ ರು. ಇದಕ್ಕೆ ಸಂಬಂಧಿಸಿದ ಶಾಸನಗಳನ್ನು ಕುರಿತು 


ಚರ್ಚಿಸಲಾಗಿದೆ 


ಒಂದನೇ ರಾಜೇಂದ್ರಚೋಳನು ತಡಿಮಾಲಂಗಿಯಲ್ಲಿರುವ ಜನಾರ್ಧನ 
ದೇವಾಲಯದ ನಂದಾ ದೀಪವನ್ನು ಉರಿಸಲು ಮತ್ತು ಉತ್ಸವಗಳನ್ನು ನಡೆಸಲು 2 ಎಕರೆ 
(ಕೊಡೈ) ಗಳನ್ನು ದಾನ ನೀಡಿರುವುದಾಗಿ ತಿಳಿದುಬರುತ್ತದೆ.”” ತಡಿಮಾಲಂಗಿಯಲ್ಲಿ 
ಭೂಮಿಯನ್ನು ಕ್ರಯಕ್ಕೆ ಕೊಂಡು ಧಾನ ನೀಡಿದ ವಿಚಾರವು ತಿಳಿದುಬರುತ್ತದೆ. 100 ಕಳಂಜ 
ಹೊನ್ನನ್ನು ತುಲೈ ನಿಚಿತ್ಯೆ ಸೆಂಪೊನ್‌ ಎಂದು ವರ್ಣಿಸಿದೆ. ತುಲೈನಿ ಚಿತೆ ಸೆಂಪೊನೆ ಎಂದರೆ 
ನಿಶ್ಲಿತಗೊಳಿಸಲ್ಲಟ್ಟ ತೂಕ ಹಾಗೂ ಮುದ್ರೆಗಳನ್ನೊಳಗೊಂಡ, ಶುದ್ದೀಕರಣಗೊಳಿಸಲ್ಲಟ್ಟ ಚಿನ್ನ 
ಎಂದು ಅರ್ಥ. ಸೆಂಪೊನ್‌ ಎಂಬುದು ಚಿನ್ನದ ಪರಿಶುದ್ಧತೆಯನ್ನು ತಿಳಿಸಲಾಗಿರುವ ಪದ, 
ತುಲೈ ಎಂದರೆ ಮುದ್ರೆಯನ್ನು ಹೊಂದಿದೆ ಎಂದರ್ಥ. ನಿಛೈೆ ಎಂದರೆ ತೂಕ ಮಾಡಲ್ಪಟ್ಟಿದ್ದು 
ಎಂದು ಅರ್ಥ. ದೇವಾಲಯಗಳಿಗೆ ದತ್ತಿ ನೀಡಲಾದ ಬಂಗಾರವನ್ನು ಚೋಳರ ಶಾಸನಗಳಲ್ಲಿ 
ಸಾಮಾನ್ಯವಾಗಿ ಹೀಗೆ ವರ್ಣಿಸಲಾಗಿದೆ.” ಇದೇ ದೇವಾಲಯದ ಮತ್ತೊಂದು ಶಾಸನದ 
ಪ್ರಕಾರ ಕಾಶುಗಳ ತೂಕದಿಂದ ತೂಗಿದ 100 ಕಳಂಜು ಹೊನ್ನಿನ ಭೂಮಿಯನ್ನು 
ಮಾರಿರುವುದನ್ನು ತಿಳಿಸುತ್ತದೆ." 


ಒಂದನೆಯ ರಾಜೇಂದನು ತಡಿಮಾಲಂಗಿ ಶಾಸನದಲ್ಲಿ ಕಂಡುಬರುವ ಇನ್ನೊಬ್ಬ 
ದಾನಿ, ಉತ್ತಮ ಗೋಛಿ ಅರೈಯನ್‌, ಉತ್ತಮಗೋಛಿ ಎಂಬುದು ಒಂದನೆಯ ರಾಜೇಂದ್ರನ 
ಬಿರುದುಗಳಲ್ಲೊಂದು. ಆದ್ದರಿಂದ ದಾನಿಯು ರಾಜೇಂದ್ರನ ಅಧಿಕಾರಿಯಾಗಿದ್ದ ವಿಚ್ಚಾದಿ 
ಅರೈಯನ್‌ ಆಗಿರಬೇಕು. ಮಾಡೈೆಗೆ ಒಂದು ತಿಂಗಳಿಗೆ ಒಂದು ಕುನ್ನಿಯಂತೆ 3/4 ಹೊನ್ನು 3 
ಮಂಜಾಡಿ ಬಡ್ಡಿ ಬರುವ 3 ಮುಡಿಗೊಂಡ ಶೋಳಛನ್‌ ಮಾಡೈಗಳನ್ನು ದತ್ತಿಬಿಟ್ಟುದನ್ನು 
ಶಾಸನ ತಿಳಿಸುತ್ತದೆ. ಇದರಿಂದ 1 ಹೊನ್ನಿಗೆ 20 ಮಂಜಾಡಿಗಳು ಒಂದು ಮಂಜಾಡಿಗೆ 2 
ಕುನ್ನಿಗಳೂ ಸಮವೆಂಬುದು ಸ್ಪಷ್ಟಪಡುತ್ತದೆ.'” ಇದೇ ತಾಲ್ಲೂಕಿನ ಮತ್ತೊಂದು ಶಾಸನದ 
ಪ್ರಕಾರ 5 ತಾಮ್ರದ ಫಲಕಗಳ ಎರಡೂ ಮುಖಗಳಲ್ಲಿಯೂ ತಮಿಳು ಗಂಥ ಲಿಪಿಗಳಲ್ಲಿ 
ಕಂಡುಬರುವ ತಮಿಳು ಶಾಸನ, ರಾಜೇಂದ್ರ ಕರಿಕಾಲಜೋಳನು ತನ್ನ ಆಳ್ಲಿಕೆಯ 15ನೆಯ 
ವರ್ಷದಲ್ಲಿ ಕೆರೆ ಮತ್ತು ದೇವಾಲಯವನ್ನು ಕಟ್ಟಿಸಿದ ಶೋಬಾದಾನ್‌ ಎಂಬುವವನಿಗೆ 
ಭೂಮಿಯನ್ನು ದತ್ತಿ ಬಿಟ್ಟಿದ್ದನ್ನು ಇದು ತಿಳಿಸುತ್ತದೆ.”” ಆದಕಾರಣ ಇವೆಲ್ಲವನ್ನು ಪರಿಗಣನೆಗೆ 
ತೆಗೆದುಕೊಂಡರೆ ಚೋಳರ ಕಾಲದಲ್ಲಿ ಭೂಮಿಯನ್ನು ದಾನ ಮಾಡುವ ಮೂಲಕ 


ದೇವಾಲಯಕ್ಕೆ ಹಾಗೂ ಸರ್ಕಾರಕ್ಕೆ ಆದಾಯ ಬರುತ್ತಿತ್ತು ಎಂಬುದು ಸಷ್ಟವಾಗಿ 


61 


ತಿಳಿದುಬರುತ್ತದೆ. ನೀರಾವರಿ ತೆರಿಗೆ, ನೀರಾವರಿ ಭೂಮಿಯ ಕರ, ಈ ತರಹದ ತೆರಿಗೆಯು 
ಮುಡಿಗೊಂಡದ ಶಾಸನದಲ್ಲಿ ಕಂಡುಬಂದಿದೆ. ದೇಶಿಪೆರುಮಾಳು ದೇವರಿಗೆ ಈ ರೀತಿಯ 
ತೆರಿಗೆಯಿಂದ ಬರುವ ಹಣವನ್ನು ದೇವರ ಸೇವೆಗೆಂದು ನೀಡಿದ್ದರು.'' ಸಾರಿಗೈ ತಮಿಳು 
ಶಾಸನದಲ್ಲಿ ಕಂಡುಬರುವ ತೆರಿಗೆಯ ಒಂದು ಬಗೆಯಾಗಿದ್ದು ಸಾರಿಗೆ ವ್ಯವಸ್ಥೆಯಲ್ಲಿ 
ಇದ್ದಂತಹ ತೆರಿಗೆಯನ್ನು ಚೋಳರ ಕಾಲದಲ್ಲಿ ಹಾಗೂ ಹೊಯ್ದಳ ಕಾಲದಲ್ಲಿ 


ಕಾಣಬಹುದಾಗಿದೆ. 


ಕಾಣಿಕೆ: ಕಾಣಿಕೆಯನ್ನು ಮೂಲತಃ ಸ್ವಯಂ ಪ್ರೇರಣೆಯಿಂದ ಕೊಡುತ್ತಿದ್ದ 
ಹಣವೆನ್ನಬಹುದು ಇದನ್ನು ಸಹ ಕುಂತೂರಿನ ಗಂಗ-ಚೋಳರ ಶಾಸನದಲ್ಲಿ 


ಕಾಣಬಹುದಾಗಿದೆ. 


wl 
J 
) 
Il 

S 
el 
) 


1 ಹಾಗ = 3 ವೀಸ 
1ವೀಸ = 2 ಬೇಳೆ 


1 ವರಹ - 10 ಪಣ 


ಆದರೆ ಅರ್ಧಗದ್ಯಾಣ, 2 ಕಾಟಿ ಈ ರೀತಿಯ ನಾಣ್ಕಪದ್ಧತಿಯು ಕ್ರಿ.ಶ.10-11ನೇ 
ಶತಮಾನದಲ್ಲಿ ಇಲ್ಲದಿರುವುದನ್ನು ಕಾಣಬಹುದು. 


ಖಂಡುಗ: ಇದು ಕನ್ನಡ ಶಾಸನಗಳಲ್ಲಿ ಬಳಕೆಯಲ್ಲಿತ್ತು ಕುಳಿ ಎಂಬುದು ಕೂಡ 
ಭೂಮಿಯನ್ನು ಅಳೆಯುವ ಮಾಪನವಾಗಿದೆ. ಕುಳಿ ಎಂಬುದು ಕಕಿ.ಶ.10-11ನೇ ಶತಮಾನದ 
ತಮಿಳು ಶಾಸನಗಳಲ್ಲಿ ಕಾಣುತ್ತೇವೆ. ಮುಡಿಗೊಂಡದ ಶಾಸನ ವೆಳಾಂಗೈ ಸೈನಿಕರಿಗೆ 300 
ಕುಳಿ ಭೂಮಿಯನ್ನು ದಾನ ನೀಡಿದರೆಂದು ತಿಳಿದುಬರುತ್ತದೆ.” ಮತ್ತೊಂದು ಮುಡಿಗೊಂಡ 
ಶಾಸನದಲ್ಲಿ ದೇಶಿಪೆರುಮಾಳ್‌ ದೇವರಿಗೆ 750 ಕುಳಿ ಭೂಮಿಯನ್ನು ದಾನ ನೀಡಿರುವ 
ವಿಚಾರವು ತಿಳಿದುಬರುತ್ತದೆ." 


ಕೊಳಗವು ಧಾನ್ಯವನ್ನು ಅಳೆಯುವ ಒಂದು ಮಾಪನವಾಗಿತ್ತು ಈ ಮಾಪನ ಬಳಸಿ 
ಧಾನ್ಯವನ್ನು ದೇವಾಲಯಗಳಿಗೆ ದಾನದತ್ತಿಗಳನ್ನು ನೀಡಿರುವುದು ತಿಳಿದುಬರುತ್ತದೆ. 


62 


ಮುಡಿಗೊಂಡ ಶಾಸನವು ದೇಶಿ ಪೆರುಮಾಳು ದೇವರಿಗೆ ನೈವೇದ್ಯಕ್ಕೆಂದು ಎರಡು ಕೊಳಗ 
ಭತ್ತವನ್ನು ನೀಡಿರುವುದನ್ನು ತಿಳಿಸುತ್ತದೆ." 


ನಾಳಿ ಅಥವಾ ಮಾನ ಎಂಬುದು ಧಾನ್ಯವನ್ನು ಅಳೆಯುವ ಮಾಪನವಾಗಿದ್ದು, ಇದು 
ತಮಿಳು ಶಾಸನಗಳಲ್ಲಿ ಮಾತ್ರ ಉಲ್ಲೇಖಗೊಂಡಿದೆ. ಮುಡಿಗೊಂಡದ ಶಾಸನವು ವಿಟಂಕದೇವ 
ಮತ್ತು ನಂಬಿರಾಟಿಯಾರ್‌ ದೇವರಿಗೆ ನೈವೇದ್ಯಕ್ಕೆಂದು 2 ನಾಳಿ ಅಕ್ಕಿ ಮತ್ತು ಭತ್ತವನ್ನು 
ನೀಡಿರುವುದನ್ನು ತಿಳಿಸುತ್ತದೆ."”  ಮುಡಿಗೊಂಡದ ಮತ್ತೊಂದು ಶಾಸನದಲ್ಲಿ ದೇವರ 
ನೈವೇದ್ಯಕ್ಕೆಂದು 1 ನಾಳಿ ಮತ್ತು 3 ನಾಳಿ ಭತ್ತವನ್ನು ನೀಡಿರುವುದು ತಿಳಿದುಬರುತ್ತದೆ." 
ಮುಡಿಗೊಂಡದ ಇನ್ನೊಂದು ಶಾಸನವು ಇವ್ಪಂ ದೇವರಿಗೆ ಮುಂಜಾನೆ ಹಾಗೂ ಮಧ್ಯಾಹ್ನ 
ಎರಡು ಸಮಯಗಳಲ್ಲಿ ದೀಪ ಬೆಳಗಿಸಲು ಹಾಗೂ ನೈವೇದ್ಯಕ್ಕೆಂದು ಎಂಟು ಲಕ್ಷದ ಹತ್ತು 
ನಾಳಿ ಭತ್ತವನ್ನು ನೀಡಿರುವುದು ಶಾಸನಾಧಾರಗಳಿಂದ ತಿಳಿದುಬರುತ್ತದೆ." ಮುಡಿಗೊಂಡದ 
ಮತ್ತೊಂದು ಶಾಸನದಲ್ಲಿ ಜೈನರು ಮತ್ತು ವೈಷ್ಣವರು ಹಾಗೂ ಆ ಪ್ರದೇಶದ ವಿವಿಧ 
ವರ್ಗದವರು ದೇಶಿ ನಾರಾಯಣ ಪೆರುಮಾಳ್‌ ದೇವಾಲಯಕ್ಕೆ ಕೊಡಬೇಕಾದ ಮೌಲ್ಯದ 
ವಿವರಗಳು ಕೂಡ ತಿಳಿದುಬರುತ್ತದೆ. 


ಈ ಎಲ್ಲಾ ದಾಖಲೆಗಳು ಕ್ರಿಶ.10-11ನೇ ಶತಮಾನದ ಚೋಳರ ಮತ್ತು ಹೊಯ್ದಳರ 
ಕಾಲದಲ್ಲಿ ಆಗಿವೆ. ಆದರೆ ಕೊಳ್ಳೇಗಾಲ ತಾಲ್ಲೂಕು ತಮಿಳುನಾಡಿಗೆ ತುಂಬಾ 
ಸಮೀಪದಲ್ಲಿರುವುದರಿಂದ ಹಾಗೂ ಚೋಳರ ಕಾಲದ ದೇವಾಲಯಗಳಲ್ಲೆಲ್ಲಾ ಈ ರೀತಿಯ 
ಶಾಸನಗಳನ್ನು ಕೆತ್ತಿಸಿರುವುದು ಒಂದು ವಿಶೇಷವೆನಿಸುತ್ತದೆ. 


ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಪ್ರಾಚೀನ ಕಾಲದಿಂದಲೂ ಆರ್ಥಿಕ 
ಅಭಿವೃದ್ಧಿಗೆ ಪೂರಕವಾಗಿಯೇ ಬೆಳೆದುಕೊಂಡು ಬಂದಿದೆ. ಪ್ರಾಚೀನ ವ್ಯಾಪಾರದ ಪ್ರಾಥಮಿಕ 
ಹಂತಗಳನ್ನು ಗುರುತಿಸಬಹುದು. ವಸ್ತುಗಳನ್ನು ಅದಲು ಬದಲು ಮಾಡಿಕೊಳ್ಳುವುದರ 
ಮೂಲಕ ನಿಗದಿತ ಬೆಲೆಯನ್ನು ಗೊತ್ತು ಮಾಡಿಕೊಂಡಿರುವುದು ಕಂಡುಬರುತ್ತದೆ. 
ಮೌರ್ಯಪೂರ್ವ, ಹಾಗೂ ಮಾರ್ಯೋತ್ತರ ಕಾಲಗಳ ವ್ಯಾಪಾರ ಮತ್ತು ವಿವರಗಳನ್ನು 
ಗಮನಿಸಿದರೆ ಅಂದಿನ ಕಾಲದಲ್ಲಿಯೇ ವ್ಯಾಪಾರಸ್ಥರ ಗುಂಪುಗಳು ಇದ್ದವು ಎಂಬುದು 
ತಿಳಿದುಬರುತ್ತದೆ.” ಅದೇ ಮಾದರಿಯಲ್ಲಿ ಚೋಳರ ಕಾಲದಲ್ಲಿಯೂ ವರ್ತಕರ ಸಂಘ ಇತ್ತು 
ಎಂಬುದು ತಿಳಿದುಬರುತ್ತದೆ. ಚೋಳರು ದೇಶೀಯ ಮತ್ತು ವಿದೇಶಿಯ ವ್ಯಾಪಾರ 
ನಡೆಯುತ್ತಿತ್ತು ಮಹಾಬಲಪುರಂ, ಕಾವೇರಿ ಪಟ್ಟಣ ಮೊದಲಾದ ರೇಪುಪಟ್ಟಣಗಳ ಮೂಲಕ 


63 


ಜೇನಾ, ಪರ್ಷಿಯಾ, ಅರೇಬಿಯಾ, ಮಲಯಾಗಳೊಂದಿಗೆ ವ್ಯಾಪಾರವನ್ನು ನಡೆಸಲಾಗುತ್ತಿ 


po) 


ಬಟ್ಟೆ, ಔಷಧ ರತ್ನ, ದಂತ ಕರ್ಪೂರಗಳು ರಫ್ತಾಗುತ್ತಿತ್ತು ಎಂಬುದು ತಿಳಿದುಬರುತ್ತದೆ." 


ನಾಣ್ಯಗಳು ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿವೆ. ರಾಜರಾಜಚಜೋಳ ಮತ್ತು 
ರಾಜೇಂದ್ರಚೋಳನ ಕಾಲಕ್ಕೆ ಸೇರಿದ ನಾಣ್ಯಗಳು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ದೊರೆತಿವೆ. 
ಚೋಳರ ಕಾಲದ ನಾಣ್ಯಗಳ ಮೇಲೆ ಅವರ ಬಿರುದುಗಳನ್ನು ಕಾಣಬಹುದು, ಅಲ್ಲದೆ ಅವರ 
ರಾಜ ಲಾಂಛನವಾದ ಹುಲಿಯನ್ನು ಸಹ ಅವರ ನಾಣ್ಯಗಳ ಮೇಲೆ ಅಚ್ಚು 
ಹಾಕಿಸಲಾಗಿದ್ದು, ಚೋಳರು ಶಿವನ ಆರಾಧಕರಾಗಿದ್ದುದರಿಂದ ಶಿವನ ಕೆತ್ತನೆಗಳನ್ನು ಅವರ 
ನಾಣ್ಯದ ಮೇಲೆ ಕಾಣಬಹುದಾಗಿದೆ. ಚೋಳರು ಚಿನ್ನದ ನಾಣ್ಯ ಮತ್ತು ಪಂಚಲೋಪಹದಿಂದ 
ಮಾಡಿದ ನಾಣ್ಯಗಳನ್ನು ಸಹ ಚಲಾವಣೆಗೊಳಿಸಿದ್ದರು. ಈ ಎಲ್ಲಾ ಆರ್ಥಿಕ ಚಟುವಟಿಕೆಗಳ 
ಬೆಳವಣಿಗೆಯ ಹಿನ್ನೆಲೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ದೇವಾಲಯಗಳು ಬ್ರಹಪುರಿಗಳು, 
ಮಠಗಳು, ವಿದ್ಯಾಕೇಂದ್ರಗಳು, ಮಹಾಜನರು ಹಾಗೂ ಇನ್ನಿತರರಿಗೆ ನೀಡಿದ ದಾನ 
ದತ್ತಿಗಳನ್ನು ಗಮನಿಸಿದರೆ, ಚೋಳರ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿಯು ಉತ್ತಮ 


[) 
ರೀತಿಯಲ್ಲಿತ್ತೆಂಬುದು ತಿಳಿದುಬರುತ್ತದೆ. 


ಚೋಳರ ಕಾಲದ ಕಂಚು ಶಿಲಗಳು ಸಹ ಅವರ ಆರ್ಥಿಕ ಪರಿಸ್ಥಿಶಿಯು 
ಉತ್ತಮವಾಗಿತ್ತು ಎಂಬುದನ್ನು ತಿಳಿಸುತ್ತದೆ. ಭಾರತದಲ್ಲಿ ಲೋಹ ಶಿಲಕಲೆ ಬಹಳ 
ಪ್ರಾಚೀನವಾದದ್ದು. ಕ್ರಿಪೂ. 3ನೇ ಸಹಸ್ರ ಮಾನದಲ್ಲಿಯೇ ಅಂದರೆ ಹರಪ್ಪ ಸಂಸ್ಕೃತಿಯ 
ಕಾಲದಲ್ಲಿಯೇ ಕಂಚು ಶಿಲ್ಲಗಳು ದೊರೆತಿವೆ. ವೈದಿಕ ಯುಗದಲ್ಲಿಯೂ ಲೋಹ ಶಿಲ್ಲಜ್ಞಾನವು 
ಚೆನ್ನಾಗಿಯೇ ಇತ್ತು. ರಾಮಾಯಣ ಮಹಾಭಾರತ ಕಾಲದಲ್ಲಿಯು ಸಹ ಲೋಹ, ಶಿಲಕಲೆ 
ಬಹಳವಾಗಿ ಉಪಯೋಗದಲಿತ್ತೆಂಬುದುದಕ್ಕೆ ಸಾಕಷ್ಟು ಆಧಾರಗಳಿವೆ. ನಮ್ಮ ಪೂರ್ವಜರು 
ಲೋಹವನ್ನು ಮತ್ತೆ ಮತ್ತೆ ಕರಗಿಸಿ ಉಪಯೋಗಿಸುತ್ತಿದ್ದುದರಿಂದ ಹಳೆಯ ಲೋಹದ 
ವಸ್ತುಗಳು ದೊರೆಯುವುದು ಸ್ವಲ್ಪ ವಿರಳವಾಗಿದೆ. ಆದಾಗ್ಯೂ ಪ್ರಾಚೀನ ಕಾಲದ 


ಕಂಚುಶಿಲ್ಲಗಳನ್ನು ಈಗಲು ಅಲ್ಲಲ್ಲಿ ಕಾಣಬಹುದಾಗಿದೆ. 


ದಕ್ಷಿಣ ಭಾರತದಲ್ಲಿ ಲೋಹಕಲೆಯು ಸಾಕಷ್ಟು ಪ್ರವರ್ಧಮಾನವಾಗಿ ಬೆಳಿದಿತ್ತು. 
ತಮಿಳುನಾಡಿನ ಆದಿಚ್ಛನಲ್ಲೂರು ಉತ್ಸನನಗಳಲ್ಲಿ ದೊರೆತಿರುವ ಕ್ರಿಪೂ.1000 ದಷ್ಟು 
ಹಳೆಯದಾದ ಮಾತೃದೇವತೆಯ ಲೋಹ ಮೂರ್ತಿಯು ಸೌಂದರ್ಯದ ದೃಷ್ಟಿಯಿಂದ ಕಳಪೆ 
ಎನಿಸಿದರು, ಲೋಹ ಕಲೆಯ ದೃಷ್ಟಿಯಿಂದ ಅಮೂಲ್ಯವಾದದ್ದು. ಈರೋಡ್‌ ಬಳಿ ಇರುವ 
ಕೋಡುಮನಾಳ್‌ ಎಂಬಲ್ಲಿ ನಡೆದ ಉತ್ಕನನಗಳಲ್ಲಿ ಬೃಹತ್‌ ಶಿಲಾಸಂಸ್ಕೃತಿಗೆ ಸೇರಿದ ಒಂದು 


64 


ಸಣ್ಣ ಕಂಚಿನ ಹುಲಿಯ ಮೂರ್ತಿಯು ಸಿಕ್ಕಿದೆ. ಮೂರ್ತಿ ಚಿಕ್ಕದಾದರೂ ಸಹಜವಾಗಿ 
ಸುಂದರವಾಗಿದೆ. ಈ ಶಿಲದ ಒಂದು ವೈಶಿಷ್ಟ್ಯವೆಂದರೆ, ಇದರ ಮೈಮೇಲೆ ಅರೆ 


ಅಮೂಲ್ಯವಾದ ಅರಳು ಕಲ್ಲುಗಳನ್ನು ಅಂಟಿಸಿ ಅಲಂಕರಿಸಲಾಗಿದೆ. 


ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಪ್ರಾಚೀನ ಲೋಹ ಕಲಾಕೃತಿಗಳು 
ಶಾತವಾಹನರ ಕಾಲದಿಂದ ಪ್ರಾರಂಭವಾಗುತ್ತದೆ. ದಕ್ಷಿಣ ಭಾರತದಲ್ಲಿ ಶಾತವಾಹನರ ನಂತರ 
ಬಾದಾಮಿ ಚಾಲುಕ್ಕರು ರಾಜ್ಯವಾಳಿದರು. ದಕ್ಷಿಣ ಭಾರತದಲ್ಲಿ ಮೊದಲಿಗೆ ಶಿವ 
ದೇವಲಯಗಳನ್ನು ಕಟ್ಟುವ ಸಂಪ್ರದಾಯವನ್ನು ಬಾದಾಮಿ ಚಾಲುಕ್ಕರೇ ಪ್ರಾರಂಭಿಸಿದರು. 
ನಂತರ ರಾಷ್ಟ್ರಕೂಟರು, ಗಂಗರು, ನೊಳಂಬರು, ಚೋಳರು, ಹೊಯ್ದಳರು, ವಿಜಯನಗರದ 
ಅರಸರು, ಮತ್ತು ಮೈಸೂರು ಒಡೆಯರ್‌ ಕೂಡ ಕಂಚಿನ ಶಿಲ್ಪಕಲೆಯನ್ನು 
ಮುಂದುವರೆಸಿದರು. 


ಕ್ರಿ.ಶ.10ನೇ ಶತಮಾನಕ್ಕೆ ಕರ್ನಾಟಕದ ಆಗ್ನೇಯ ಭಾಗಗಳು ಚೋಳರ ದಾಳಿಗೆ 
ಒಳಗಾದವು. ಆದಕಾರಣ ಈ ಭಾಗಗಳಲ್ಲಿ ಚೋಳರ ಕಂಚು ಶಿಲ್ಲ ಶೈಲಿಯ ಪ್ರಭಾವವನ್ನು 
ಕಾಣಬಹುದು. ಅನೇಕ ಕಂಚಿನ ಮೂರ್ತಿಗಳು ಆಗ್ನೇಯ ಕರ್ನಾಟಕದ ವಿವಿಧ ಭಾಗಗಳಲ್ಲಿ 
ಕಂಡುಬಂದಿವೆ ಕೋಲಾರ ಜಿಲ್ಲೆಯ ನರಸಮಂಗಲದಲ್ಲಿ ಸುಮಾರು 133 ಸೆಂಟಿಮೀಟರ್‌ 
ಆಳತೆ ಇರುವ ನಟರಾಜನ ಶಿಲ್ಪ ಇದೆ, ಮತ್ತು ಅಲ್ಲೇ ಶಿವಕಾಮ ಸುಂದರಿಯ 85 ಸೆಂ.ಮೀ. 
ಆಳತೆಯ ಕಂಚಿನ ಶಿಲ್ಲಗಳಿವೆ. ನಟರಾಜಮೂರ್ತಿಗಳಲ್ಲಿ ಕೋಲಾರದ ನರಸಮಂಗಲದಲ್ಲಿ 
ದೊರೆತಿರುವುದು ಅತ್ಯಂತ ದೊಡ್ಡದಾಗಿದೆ. ಇದು ರಾಜರಾಜಚೋಳನ ಕಾಲಕ್ಕೆ ಸೇರಿದೆ. 
ಅಲ್ಲದೆ ನರಸಮಂಗಲದ ಸಮೀಪದಲ್ಲಿಯೇ ಇರುವ ಬೆಳ್ಳೂರಿನಲ್ಲಿ ಕೆಲವು ಕಂಚಿನ ಶಿಲ್ಲಗಳು 
ಸಿಕ್ಕಿವೆ. ಅವುಗಳಲ್ಲಿ ಸೋಮಸ್ಯಂದ ಶಿಲವು 50 ಸೆಂ.ಮೀ.ಆಳತೆಯಿದೆ. ಇದು ಚೋಳರ 
ಕಾಲದ ಪ್ರಭಾವಳಿಯ ಸಂಕೇತವಾಗಿದೆ. ಗುಂಡ್ಲುಪೇಟೆ ತಾಲ್ಲೂಕು ತೆರಕಣಾಂಬಿಯಲ್ಲಿ ಶಿವ, 
ಗಂಗೆ, ಗೌರಿ, ರಾಮ, ಸೀತೆಯರ ಶಿಲ್ಪಗಳಿವೆ. ನಂಜನಗೂಡಿನಲ್ಲಿ ಶಿವ, ಪಾರ್ವತಿಯರ 
ಉತ್ಸವಮೂರ್ತಿಗಳಿವೆ. ಶಿವಗಂಗೆಯಲ್ಲಿ ನಟರಾಜ ಶಿಲ್ಪವಿದೆ. ಕೊಳ್ಳೇಗಾಲದ ಬಸ್ಲಿಪುರದಲ್ಲಿದ್ದ 
ಒಂದು ಜಿನ ಕಂಚು ಶಿಲವು ಈಗ ಮದ್ರಾಸ್‌ ವಸ್ತು ಸಂಗ್ರಹಾಲಯದಲ್ಲಿದೆ. ಯಳಂದೂರು 
ತಾಲ್ಲೂಕು ಅಗರ ಗ್ರಾಮದಲ್ಲಿ ಪಾರ್ವತಿ ದೇವಿ ಮತ್ತು ನಟರಾಜ ಕಂಚು ಶಿಲ್ಪಗಳಿವೆ, 
ಇವುಗಳು ಚೋಳರ ಕಾಲಕ್ಕೆ ಸೇರಿದ ಕಂಚು ಶಿಲ್ಲಗಳಾಗಿವೆ."' ಪ್ರತಿಯೊಂದು ಶಿಲ್ಲವು ಹೆಚ್ಚು 
ಕಡಿಮೆ 25 ಲಕ್ಷ ರೂಪಯಿಯಖಷ್ಟು ಬೆಲೆ ಬಾಳುತ್ತದೆ. ಚೋಳರ ಕಾಲಕ್ಕೆ ಸೇರಿದ ಈ ಕಂಚು 


65 


ಶಿಲಗಳನ್ನು ಗಮನಿಸಿದಾಗ ಚೋಳರ ಕಾಲವು ರಾಜಕೀಯ ಸ್ಥಿರತೆಯೊಂದಿಗೆ ಉತ್ತಮ 
ಆರ್ಥಿಕ ಪರಿಸ್ಥಿತಿಯನ್ನು ಸಹ ಹೊಂದಿತ್ತೆಂಬುದು ತಿಳಿದುಬರುತ್ತದೆ. 


ನಗರೀಕರಣದ ಪ್ರಕ್ರಿಯೆಯು ಅರ್ಥವ್ಯವಸ್ಥೆಯ ಪ್ರಗತಿಯ ಸಂಕೇತವಾಗಿದೆ. 
ಚೋಳರ ಕಾಲದಲ್ಲಿ ಗ್ರಾಮಗಳು ಸಂಪೂರ್ಣವಾಗಿ ಸ್ವಾವಲಂಬಿಗಳೆನಿಸಿಕೊಂಡಿದ್ದವು. ಕಿ.ಶ.10- 
11ನೇ ಶತಮಾನಕ್ಕೆ ಚೋಳರ ಕಾಲದಲ್ಲಿ ನಗರಗಳು ಬೆಳವಣಿಗೆಯಾಗಿರುವುದನ್ನು 
ಗುರುತಿಸಬಹುದಾಗಿದೆ. ವಾಣಿಜ್ಯ ವ್ಯಾಪರ ವಹಿವಾಟುಗಳು ವರ್ತಕರ ಶ್ರೇಣಿ, ನಗರ 
ಆಡಳಿತದ ಸಂಘಟನೆ, ವ್ಯಾಪಾರದಲ್ಲಿನ ಪ್ರಾವೀಣ್ಯತೆ, ನಾಣ್ಯಚಲಾವಣೆಯೂ ಸಹ ನಗರ 


ಬೆಳವಣಿಗೆಗೆ ಪೂರಕವಾದ ಪ್ರಕ್ರಿಯೆಗಳಾಗಿದ್ದವೆನ್ನಬಹುದು. 


ನಗರ ಬೆಳವಣಿಗೆಯ ಬಗ್ಗೆ ದಕ್ಷಿಣ ಕರ್ನಾಟಕದಲ್ಲಿ ಲಭ್ಯವಾಗಿರುವ ಚೋಳರ 
ಶಾಸನಗಳೇ ಸಾಕ್ಷಿಯಾಗಿವೆ. ಏಕೆಂದರೆ ಗಂಗರ ನಂತರ ಅಧಿಕಾರಕ್ಕೆ ಬಂದ ಚೋಳರು 
ಅನೇಕ ಅಗಹಾರಗಳು, ದೇವಾಲಯ ಸಂಕೀರಣಗಳು, ಧಾರ್ಮಿಕ ಕೇಂದ್ರಗಳು, ಆಡಳಿತ 
ಕೇಂದ್ರಗಳು, ತೀರ್ಥಕ್ಷೇತ್ರಗಳು.ವ್ಯಾಪಾರಕೇಂದ್ರಗಳು, ವಿದ್ಯಾಕೇಂದಗಳನ್ನು ನಿರ್ಮಿಸಿ 
ಆಭಿವೃದ್ಧಿಗೊಳಿಸಿರುವುದನ್ನು ಶಾಸನಗಳ ಮೂಲಕ ಗುರುತ್ತಿಸಬಹುದು." ಅನೇಕ ದೊಡ್ಡ 
ದೊಡ್ಡ ಊರುಗಳನ್ನು ಅಗ್ರಹಾರಗಳು ಮತ್ತು ದೇವಾಲಯ ಕೇಂದ್ರಗಳಾಗಿ 
ಪರಿವರ್ತನೆಗೊಳಿಸಿದ ಫಲವಾಗಿ ನಗರಿಕರಣ ಪ್ರಕ್ರಿಯೆಯು ವ್ಯಾಪಕವಾಗಿ ಸಂಭವಿಸಿತ್ತು. 
ಇದಕ್ಕೆ ನೀದರ್ಶನವಾಗಿ ಚೋಳರ ಕಾಲಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಅಗ್ರಹಾರಗಳು, 
ಚತುರ್ಮೇದಿ ಮಂಗಲಗಳು, ನಾಡುಗಳು, ಮಂಡಲಗಳು ಬೆಳವಣಿಗೆಯಾಗಿರುವುದನ್ನು 
ಗಮನಿಸಬಹುದಾಗಿದೆ." 


66 


ಅಡಿ ಟಿಪ್ಪಣಿಗಳು 


1. ಜಿ.ಟಿ.ಹುಚ್ಚಪ್ಪ (ಸಂ) ಆರ್ಥಿಕ ರಚನೆ ಮೈಸೂರು, 1970. ಪು.12. 
2. ನಾಗರಾಜಶರ್ಮ - ಹೊಯ್ದಳ ಶಿಲ್ಲದಲ್ಲಿ ಶಿವ, ಮೈಸೂರು, 2010, ಪು.ಹು 78-82. 
3. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 3-12 ಸಂಪುಟಗಳಲ್ಲಿರುವ ಚೋಳರ ಶಾಸನಗಳು 


4. ಇತಿಹಾಸ ಮತ್ತು ಪುರಾತತ್ವ ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು 2009, ಪು. 
೨32; 

5. ಎಂ.ಎಸ್‌.ಕೃಷ್ಣಮೂರ್ತಿ ಕರ್ನಾಟಕದ ಕಂಚುಶಿಲ್ಲಗಳು ಪು.ಪು 794-800) 

6. ಎಪಿಗ್ರಾಫಿಯ 10 ಕೋಲಾರ ಜಿಲ್ಲ, ಮುಳಬಾಗಿಲು ಸಂಖ್ಯೆ-122. 

Wi ಕೌಟಿಲ್ಯನ ಅರ್ಥಶಾಸ್ತ್ರ ಗಂಥವನ್ನು ಆಧರಿಸಿ 


8. ಕೆ.ಪ್ರಹ್ಲಾದರಾವ್‌ (ಸಂ) ಕೆರೆಯ ಹಾರ, ಕೋಲಾರ ಜಿಲ್ಲೆಯ ಜಲಪರ್ವ, ಕೋಲಾರ 
ಕೋಲಾರ, 2005, ಪು.76-83 ಮತ್ತು 101. 

9. ಎಂ.ಜಿ.ನಾಗರಾಜು-ಸಾಂಸ್ಕೃತಿಕ ಚರಿತ್ರೆ ಮೈಸೂರು-2016, ಪು..ಪು.161, 163 

10. ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು, ಸುತ್ತೂರು ಶಾಸನ ಸಂಖ್ಯೆ-213. 

11. ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು, ಸುತ್ತೂರು ಶಾಸನ ಸಂಖ್ಯೆ-215. 

12. ಎಂ.ಮಹದೇವಪ್ಪ, ಸುತ್ತೂರು ಭೌಗೋಳಿಕ ಸಾದೃಶ್ಯ, ಮೈಸೂರು ಪು14-16, 1976, 

13.ಎ.ಕ.ಸಂಪುಟ-5 ತಿರುಮಕೂಡಲು ನರಸೀಪುರ, ಬನ್ನೂರು ಶಾಸನ ಸಂಖ್ಯೆ 55 

14. ಎ.ಕ.ಸಂಪುಟ-5 ತಿರುಮಕೂಡಲು ನರಸೀಪುರ, ಬನ್ನೂರು ಶಾಸನ ಸಂಖ್ಯೆ ನ 

15.ಕೋಲಾರ ಜಿಲ್ಲಾ ಗ್ಯಾಸೆಟಿಯರ್‌ 2005, ಪು.85. 

16. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲ್ಲೂಕು, ಶಾಸನ ಸಂಖ್ಯೆ-131. 


17. ಎ.ಕಸಂ೦-10, ಕೋಲಾರ ಜಿಲ್ಲೆ, ಮಾಲೂರು-73 


18. ಆರ್‌.ಗೋಪಾಲ್‌ (ಸಂ) ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ತ್ವ, 


ಹೊಸಪೇಟೆ, 2004, ಪು.ಪು.205-2011. 


19. ಟಿ.ವಿ.ನಾಗರಾಜು: ಮೈಸೂರು ಸಂಸ್ಥಾನದಲ್ಲಿ ನೀರಾವರಿ-ಕೋಲಾರ ಜಿಲ್ಲೆಯ ಒಂದು 


ಅಧ್ಯಯನ (1800-1956) 2001, ಮೈಸೂರು , ಪು.223. 


20.ಕೋಲಾರ ಜಿಲ್ಲೆ ಜೆಂತಾಮಣಿ ತಾಲ್ಲೂಕೂ ಬೋದಿಗುಂಡ್ಡ ಶಿಲಾಶಾಸನ. 


67 


21.ಹೆಚ್‌.ಎಸ್‌.ಗೋಪಾಲರಾವ್‌ ಕೋಲಾರ ಜಿಲ್ಲೆ ಇತಿಹಾಸ ಮತ್ತು ಪುರಾತತ್ವ, 


ಪು.ಪು.151-154. 


22.ಅದೇಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-65. 
23.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-116. 
24.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-5. 
25.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-4 


26.ಬಿ.ಕೆ. ಸಂ-ಖ, ಭಾಗ-1 ಸಂಖ್ಯೆ 136, ಕ್ರಿ.ಶ.1124. 


2]. ಅದೇ 


2004, 


28. ಎ.ಕ.ಸಂಪುಟ-5, ತಿರುಮಕೂಡಲು ನರಸೀಪುರ ತಾಲ್ಲೂಕು, ಶಾಸನ ಸಂಖ್ಯೆ-233. 


20. ಅದೇ ಶಾಸನ 
30. ಅದೇ ಶಾಸನ 
31. ಅದೇ ಶಾಸನ 


32. ಅದೇ ಶಾಸನ 


33. Mysore & Coorg from Inscriptions —68 
34.ಎ.ಕೆ.ಸ೦.8 ಅರಕಲಗೂಡು ತಾಲ್ಲೂಕು ಶಾಸನ ಸಂಖ್ಯೆ-168 


35.ಹೆಚ್‌.ಎಂ.ನಾಗರಾಜರಾವ್‌-ಶಿವಶೋಧ, ಮೈಸೂರು-2008, ಪು.158. 


36.ಅದೇ 


37.ಎ.ಕ.ಸಂಪುಟ-3, ಗುಂಡ್ಲುಪೇಟೆ ತಾಲ್ಲೂಕು, ಶಾಸನ ಸಂಖ್ಯೆ-102. 


38.ಪಳನಿಸ್ತಾಮಿ 


232 


104 


057 


22% 


ಗುಂಡ್ಲುಪೇಟೆ ತಾಲ್ಲೂಕು 


ಮೂಡಗೂರು-2011, ಪು.33. 


39.ಎ.ಕ.ಸಂಪುಟ-3, ಗುಂಡ್ಲುಪೇಟೆ ತಾಲ್ಲೂಕು, ಶಾಸನ ಸಂಖ್ಯೆಗಳು-203, 204. 


ಒಂದು ಸಾಂಸ್ಕೃತಿಕ 


ಅಧ್ಯಯನ, 


40.ಎಂ.ಚಿದಾನಂದಮೂರ್ತಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಬೆಂಗಳೂರು- 


1966 ಪು. ಪು. 404-412) 


41. ಸಿ.ಯು. ಮಂಜುನಾಥ - ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ (ಕ್ರಿ.ಶ.1150-1340) 


ಕುಪ್ಪಂ, 2012, ಪುಪು.216-220. 


42. ಆರ್‌.ಗೋಪಾಲ್‌ (ಸಂ) ಮೈಸೂರು ಜಿಲ್ಲಯ ಇತಿಹಾಸ ಮತ್ತು ಪುಹತ್ಪ 


ಮೈಸೂರು 2010, ಪು. ಪು. 186-189. 
43. ಇತಿಹಾಸ ದರ್ಶನ ಕ.ಇತಿಹಾಸ ಅಕಾಡೆಮಿ ಬೆಂಗಳೂರು, 2011, ಸಂ.26, ಪು.247. 


44, ಟಿ.ಎ.ಪಾರ್ಥಸಾರಧಿ(ಸಂ)-ಭಾರತದ ಗ್ಯಾಸೆಟಿಯರ್‌, ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, 


ಮಂಡ್ಯ ಜಿಲ್ಲೆ (ಪರಿಷ್ಕೃತ ಆವೃತಿ) 2003, ಪು.ಪು.49-51. 
45. ಎಕ.ಸಂಪುಟ-7 ಪೂರಿಗಾಲಿ ಶಾಸನ ಸಂಖ್ಯೆ 121 ಮತ್ತು 122, ಪು.419. 


46. ಕೆ.ಪ್ರಹ್ಲಾದ್‌ರಾವ್‌ (ಸಂ), ಕೆರೆಯಹಾರ, ಕೋಲಾರ ಪತ್ರಿಕೆ ಪ್ರಕಾಶನ, 2005, 


ಪು.ಪು.80-82. 
4]. ಅದೇ 
48.ಸೌ.ಇಂ. ಇನ್ಸ್‌ ೩1 ಸಂಖ್ಯೆ 158 ಕ್ರಿ.ಶ.1109. 
49.ಸೌ.ಇಂ.ಇನ್ಸ್‌ 1K ಭಾಗ-1, ಸಂಖ್ಯೆ-168, ಕ್ರಿ.ಶ.1103. 
50.ಕ.ವಿ ರಮೇಶ್‌, ಬಿ.ಆರ್‌ ಗೋಪಾಲ & ಇತರರು(ಸಂ) ಶ್ರೀಕಂಠಿಕ ಹು.79 
೨1.ಎ.ಕ.ಸಂಪುಟ-5, ತಿರುಮಕೂಡಲು ನರಸೀಪುರ ತಾಲ್ಲೂಕು, ಪೀಠಿಕೆ-ಪು.11. 
೨2.ಎ.ಕ.ಸಂಪುಟ-5, ತಿರುಮಕೂಡಲು ನರಸೀಪುರ ತಾಲ್ಲೂಕು, ಶಾಸನ ಸಂಖ್ಯೆ-227. 
೨3.ಎ.ಕ.ಸಂಪುಟ-5, ತಿರುಮಕೂಡಲು ನರಸೀಪುರ ತಾಲ್ಲೂಕು, ಶಾಸನ ಸಂಖ್ಯೆ-232. 
೨4.ಎ.ಕ.ಸಂಪುಟ-5, ತಿರುಮಕೂಡಲು ನರಸೀಪುರ ತಾಲ್ಲೂಕು, ಶಾಸನ ಸಂಖ್ಯೆ-104. 
55.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-93. 
56.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-93. 
57.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-8. 
58.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-113. 
59.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-98. 
60.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-103. 
61.ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಶಾಸನ ಸಂಖ್ಯೆ-92. 
62.ಬಿ.ಆರ್‌.ಹಿರೇಮಠ, ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಧಾರವಾಡ, 1986. 


63.ಸ್ಪೀವನ್‌ ಕ್ಟಾಡಸ್‌- ದಕ್ಷಿಣ ಭಾರತದ ಇತಿಹಾಸ, ಮೈಸೂರು, 2005, ಪು.ಪು.18-25 


69 


64.ಹಿಂದೂ ದಿನಪತ್ರಿಕೆ, ದಿನಾಂಕ, 22-10-1989 


65.Studies in Karnataka History and Culture-Volume-XIl, Karnataka History 
Congress, March-2015, (P.342-345) 


66.ಮೈಸೂರು ಜಿಲ್ಲಾ ಗ್ಯಾಸೆಟಿಯರ್‌ 1988, ಕೋಲಾರ ಜಿಲ್ಲಾ ಗ್ಯಾಜೆಟಿಯರ್‌ 2005, 


ಮಂಡ್ಯ ಜಿಲ್ಲೆ ಗ್ಯಾಸೆಟಿಯರ್‌ 2003 
67. ಕರ್ನಾಟಕದ ಪರಂಪರೆ, ಸಂಪುಟ-1, ಬೆಂಗಳೂರು-9, 1970, ಹು.ಪು. 75-90 


68. ಇತಿಹಾಸ ದರ್ಶನ ಸಂಪುಟ-31, ಬೆಂಗಳೂರು, 2016, ಹು.ಪು.218-225. 


70 


ಅಧ್ಯಾಯ-4 
ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಧಾರ್ಮಿಕ ಪರಿಸ್ಥಿತಿಗಳು 


ಈ ಅಧ್ಯಾಯದಲ್ಲಿ ಚೋಳರ ಕಾಲದ ಧಾರ್ಮಿಕ ಆಚರಣೆಗಳು, ರೂಢಿ-ಸಂಪ್ರದಾಯಗಳು, 
ವಿಧಿ-ವಿಧಾನಗಳು ಮುಂತಾದವುಗಳನ್ನು ಕುರಿತು ದೇವಾಲಯಗಳ ಅಧ್ಯಯನ ಹಾಗೂ 
ಶಾಸನೋಕ್ತ ದಾಖಲೆ ಸಹಿತ ವಿವರಿಸಲಾಗಿದೆ. ಪ್ರಧಾನವಾಗಿ ಚೋಳರು ಪ್ರತಿಪಾದಿಸಿದ ಶೈವ 
ಪಂಥದ ಬೆಳವಣಿಗೆ, ಅಗಸ್ಕ್ಯೇಶ್ವರ ಉಪಾಸನೆ, ಸರ್ವಧರ್ಮ ಸಹಿಷ್ಠತೆ. ಧಾರ್ಮಿಕ ಸಹನೆ 
ಮುಂತಾದ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಪರಿಶಿಲಿಸಲಾಗಿದೆ. ಭಾರತವು 
ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡುಕೊಂಡು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿಯನ್ನು ಜಗತ್ತಿಗೆ 
ನೀಡಿದೆ. ಪ್ರಾಚೀನ ಕಾಲದಿಂದಲೂ ಅನೇಕ ರಾಜವಂಶಗಳು ಈ ದೇಶದಲ್ಲಿ ಆಳ್ಳಿಕೆ ನಡೆಸಿ 
ತಮ್ಮದೇ ಆದ ಸಾಂಸ್ಕೃತಿಕ ಮುದೆ ಒತ್ತಿರುವುದಕ್ಕೆ ಸಾಕಷ್ಟು ಆಧಾರಗಳಿವೆ. 


ಪ್ರಾಚೀನ ಕರ್ನಾಟಕದಲ್ಲಿನ ಧಾರ್ಮಿಕ ಜೀವನವನ್ನು ನಾವು ಗಮನಿಸಿದಾಗ 
ಹಿಂದಿನಿಂದಲೂ ಹಲವಾರು ಧರ್ಮಗಳು ಬೆಳೆದು ಬಂದಿವೆ. ಇಲ್ಲಿನ ಜನತೆಯ ಧಾರ್ಮಿಕ 
ಶ್ರದ್ದೆ, ಸಮನ್ವಯತೆ, ಔದಾರ್ಯ ಹಾಗೂ ಪ್ರಾದೇಶಿಕ ವಾತಾವರಣ ಪ್ರಾಚೀನ ಕಾಲದಿಂದಲೂ 
ಧಾರ್ಮಿಕ ನಂಬಿಕೆಗಳನ್ನು ಹಾಗೂ ಆಚರಣೆಗಳನ್ನು ಆಕರ್ಷಿಸುತ್ತಿತ್ತು. ಸಾಮಾನ್ಯವಾಗಿ 
ಭಾರತದ ಧಾರ್ಮಿಕ ಪರಿಸ್ಥಿತಿಯ ಬೆಳವಣಿಗೆಯನ್ನು ಗಮನಿಸಿದಾಗ ವೈದಿಕ ಧರ್ಮವೇ 
ಅತ್ಯಂತ ಪ್ರಾಚೀನ ಧರ್ಮವೆಂದು ತಿಳಿಯುತ್ತದೆ. ಹರಪ್ಪ ಸಂಸ್ಕೃತಿಯಲ್ಲಿ ಕಂಡುಬರುವ 
ಹಲವಾರು ದೇವತಾ ಮೂರ್ತಿಗಳು ಮತ್ತು ಆಕೃತಿಗಳು ಶಿವನ ಆರಾಧನೆಯನ್ನು ಒಂದನ್ನು 
ಪ್ರತಿಬಿಂಬಿಸುತ್ತವೆಯಾದರೂ ಅದರಲ್ಲಿ ಸ್ಪಷ್ಟತೆ ಇಲ್ಲ. ಹೀಗಾಗಿ ವಿಭಿನ್ನ ಧಾರ್ಮಿಕ ಪಂಥಗಳು 
ವೈದಿಕ ಯುಗದಿಂದಲೇ ಬೆಳೆದು ಬಂದವು. ಶೈವ, ವೈಷ್ಣವ, ಶಾಕ್ತ ಅಲ್ಲದೆ ಕ್ರಿಪೂ.6ನೇ 
ಶತಮಾನದಲ್ಲಿ ಉಗಮವಾದ ಜೈನ ಮತ್ತು ಬೌದ್ಧ ಧರ್ಮಗಳು ದೇಶದ ಮತ್ತು ಕರ್ನಾಟಕದ 
ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಸ್ಥಾನಮಾನಗಳನ್ನು 
ಪಡೆದುಕೊಂಡು ಬೆಳವಣಿಗೆ ಹೊಂದಿವೆ. ಪ್ರಸ್ತುತ ಅಧ್ಯಯನಕ್ಕೆ ಪೂರಕವಾಗಿ ದಕ್ಷಿಣ 
ಕರ್ನಾಟಕದಲ್ಲಿ ಚೋಳರ ಕಾಲಕ್ಕೆ ಸಂಬಂಧಿಸಿದಂತೆ ಧಾರ್ಮಿಕ ಹಿನ್ನೆಲೆಯ ಬೆಳವಣಿಗೆಯನ್ನು 
ಪರಿಶೀಲಿಸಲಾಗಿದೆ. ಚೋಳರು ಮೂಲತಃ ಶಿವನ ಆರಾಧಕರು, ಆದಕಾರಣ ದಕ್ಷಿಣ 
ಕರ್ನಾಟಕದಲ್ಲಿ ಕ್ರಿಶ. 10ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಸಾಕಷ್ಟು 


ಸಂಖ್ಯೆಯಲ್ಲಿ ಶಿವ, ವೈಷ್ಣವ ದೇವಾಲಯಗಳನ್ನು ನಿರ್ಮಿಸಿದ್ದರೂ ದಕ್ಷಿಣ ಕರ್ನಾಟಕದಲ್ಲಿ 


71 


ಚೋಳರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿವ ದೇವಾಲಯವನ್ನೇ ನಿರ್ಮಿಸಿದ್ದಾರೆ.' ಶೈವರು ಶಿವನನ್ನು 
ಅತ್ಯಂತ ಶ್ರೇಷ್ಟ ದೇವರೆಂದು ಅವನನ್ನು ಹಲವು ನಾಮಾಂಕಿತಗಳಿಂದ ಗುರುತಿಸಲ್ಲಡುತ್ತಾರೆ. 
ಅಮರಸಿಂಹನ ಅಮರ ಕೋಶವು ಶಿವನ 48 ಹೆಸರುಗಳನ್ನು ಉಲ್ಲೇಖಿಸಿದರೆ, ವಾಜಸೇನೆಯ 
ಸಂಹಿತವು ಸಹ ಶಿವನನ್ನು ಅಗ್ಲಿ, ಅವನಿ, ಪಶುಪತಿ, ಭವ, ಸರ್ವ, ಈಶಾನ್ಯ ಮಹಾದೇವ, 
ಉಗದೇವ, ಅರ್ಕೇಶ್ವರ, ದೇಸೇಶ್ವರ, ಮಲ್ಲಿಕಾರ್ಜುನ, ನೀಲಕಂಠ, ಸೋಮೇಶ್ವರ, 
ಮಹದೇಶ್ವರ, ಗಂಗಾಧರೇಶ್ವರ, ದಿವ್ಯಲಿಂಗೇಶ್ವರ, ಬಹ್ನೇಶ್ಷರ, ಮಹೇಶ್ವರ, ಸಿದ್ದಲಿಂಗೇಶ್ವರ, 
ಭೈರವೇಶ್ವರ ಇನ್ನೂ ಮೊದಲಾದ ಹೆಸರುಗಳಿಂದ ಗುರುತಿಸುತ್ತದೆ. ಈ ಹಿನ್ನೆಲೆಯಿಂದ ದಕ್ಷಿಣ 
ಕರ್ನಾಟಕದಲ್ಲಿ ಚೋಳರ ಕಾಲದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಶೈವ ದೇವಾಲಯಗಳು 


ನಿರ್ಮಾಣಗೊಂಡಿವೆ. 


ಧಾರ್ಮಿಕ ಜೀವನದಲ್ಲಿ ಧರ್ಮವು ಒಂದು ಪ್ರಮುಖವಾದ ಅಂಶವಾಗಿದೆ. ಧರ್ಮ 
ಎನ್ನುವ ಮಾತನ್ನು ಸೂತ್ತಬದ್ಧ ನಿರ್ದಿಷ್ಟ ವ್ಯಾಖ್ಯಗೆ ಸೇರಿಸುವುದು ತುಂಬಾ ಕಷ್ಟದ 
ಕೆಲಸವಾಗಿದೆ. ಈಗಾಗಲೇ ಧರ್ಮದ ವಿಚಾರವಾಗಿ ಹಲವಾರು ರೀತಿಯ ವ್ಯಾಖ್ಯಾನಗಳು 
ನಡೆದಿವೆ. ಧರ್ಮದ ಸೂಕ್ಷಾ ತಿ ಸೂಕ್ಷವು ಅನುಭಾಷಿಕ ಹಾಗೂ ಲೌಕಿಕ ಅಂಶಗಳನ್ನು 
ಒಳಗೊಂಡಿರುವುದಿಲ್ಲ. ಧರ್ಮವು ಆಯಾ ದಾರ್ಶನಿಕರಿಂದ, ಸಮಾಜ ಚಿಂತಕರಿಂದ ವಿವಿಧ 
ರೀತಿಯ ವಿಚಾರಗಳು ರೂಪಿತವಾಗಿದ್ದರೂ, ಅವು ಆಯಾ ಧರ್ಮದ ಮೆಚ್ಚುಗೆಗೆ 
ಪಾತ್ರವಾಗಿರುತ್ತದೆ. ಧರ್ಮಗಳಲ್ಲಿ ಅನೇಕ ರೀತಿಯ ಕವಲುಗಳು ಕಂಡುಬರುತ್ತದೆ. ಧರ್ಮಗಳು 
ಆಯಾ ಕಾಲದ ಸಾಮಾಜಿಕ ಪರಿಸ್ಥಿತಿಯ ಒತ್ತಡದಿಂದ ರೂಪಿತವಾಗಿರುತ್ತದೆ ಅಥವಾ 
ಸಿದ್ದಾಂತಕಾರರ ಕೇವಲ ಚಿಂತನೆ ಅಥವಾ ತರ್ಕಗಳಿದ್ದು, ಸಿದ್ದವಾದುದೇ ಇವುಗಳಿಗೆ ಉತ್ತರ 
ನೀಡುವುದು ಕಷ್ಟಕರವಾಗಿದೆ. ನಮ್ಮನ್ನಾಳಿದ ರಾಜರು ಕಾಲಕಾಲಕ್ಕೆ ಅಂದು ಅಸ್ತಿತ್ವದಲ್ಲಿದ್ದ 
ವಿವಿಧ ಧರ್ಮಗಳನ್ನು ಪ್ರೋತ್ಸಾಹಿಸಿದರು. ತನ್ನ ಆಡಳಿತದ ಅವಶ್ಯಕತೆಗಳಿಗೆ ಪೂರಕವಾಗಿ 
ರಾಜನಾದವನು ತನ್ನ ಧರ್ಮವನ್ನು ಬದಲಾಯಿಸಿದಾಗಲೆಲ್ಲಾ ರಾಜಸೇವಾಸಕ್ಷರಾದ ನಮ್ಮ 
ಜನ ಸಾಮೂಹಿಕವಾಗಿ ಮತಾಂತರ ಹೊಂದುತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ 
ಹಾಗೆಯೇ ಅಲ್ಲಸಂಖ್ಯಾತರೆನಿಸಿದ ನಿರ್ದಿಷ್ಟ ಧರ್ಮ ಬಹುಸಂಖ್ಯಾತ ಸಮುದಾಯವಾಗಿ 
ಆಯಾ ಕಾಲಘಟ್ಟದಲ್ಲಿ ಹೆಚ್ಚಿನ ಪ್ರಚಾರವನ್ನು ಪಡೆಯುತ್ತಿತ್ತು. ಅದಕ್ಕೆ ಪೂರಕವಾಗಿ ಧಾರ್ಮಿಕ 
ಕೇಂದಗಳು ವಿಫುಲವಾಗಿ ಬೆಳೆದು ಕೆಲಸ ಕಾರ್ಯ ನಡೆಸುತ್ತಿದ್ದವು. ಇಂತಹ ಕೇಂದ್ರಗಳ 
ನಿರ್ಮಾಣಕ್ಕೆ ರಾಜನಾದವನು ಒಲವು ತೋರಿದಷ್ಟು ಆಯಾ ಸಮುದಾಯದ ಒಲವು 


72 


ಸಹಜವಾಗಿಯೇ ಎಂತಹ ಕೂರಿ ಎನಿಸಿಕೊಂಡ ರಾಜನೂ ಸಹ ಧರ್ಮಗಳ ವಿಷಯದಲ್ಲಿ 
ಮೃದು ಧೋರಣೆಯನ್ನು ಹಾಗೂ ಸಮನ್ಹ್ನಯ ಹೊಂದಿರುವುದು ಕಂಡುಬಂದಿರುತ್ತದೆ. 


ಚೋಳರು ಮೂಲತಃ, ಶೈವ ಆರಾಧಕರು. ಈ ಹಿನ್ನೆಲೆಯಿಂದಲೇ ದಕ್ಷಿಣ 
ಕರ್ನಾಟಕದಲ್ಲಿ ಗಂಗಾವಾಡಿ, ನೊಳಂಬವಾಡಿ ಹಾಗೂ ಇನ್ನಿತರ ಭಾಗಗಳಲ್ಲಿ ಧಾರ್ಮಿಕ 
ಸಹಬಾಳ್ದೆ ಹಾಗೂ ಸಮನ್ವಯತೆಯನ್ನು ಕಂಡುಕೊಂಡಿದ್ದಾರೆ. ಕ್ರಿಶ. 10-11ನೇ ಶತಮಾನದಲ್ಲಿ 
ಶೈವ, ವೈಷ್ಣವ, ಜೈನ ಮತ್ತು ಶಕ್ತಿ ಪ್ರಧಾನವಾದ ದೇವರನ್ನು ಪೂಜಿಸಿ ದೇವಾಲಯಗಳು, 
ಬಸದಿಗಳು, ಕೆರೆಗಳನ್ನು ನಿರ್ಮಿಸಿರುವುದು ದಕ್ಷಿಣ ಕರ್ನಾಟಕದ ಚೋಳರ ಆಡಳಿತ 
ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಆ ಕಾಲದಲ್ಲಿ ಶಿವನನ್ನು ಪರಮ ಶ್ರೇಷ್ಠ ದೈವವೆಂದು 
ಆರಾಧಿಸುತ್ತಿದ್ದರು. ಆದ ಕಾರಣವೇ ಅನೇಕ ಶೈವ ದೇವಾಲಯಗಳು ದಕ್ಷಿಣ ಕರ್ನಾಟಕದ 
ವಿವಿಧ ಕಡೆಗಳಲ್ಲಿ ಚೋಳರಿಂದ ಸ್ಥಾಪನೆಯಾಗಿವೆ. ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದ 
ಶೈವ ದೇವಾಲಯಗಳಿಗೂ ಸಹ ಇವರು ದಾನ ಧರ್ಮ ನೀಡುವ ಮೂಲಕ ಹಾಗೂ 
ಜೀರ್ಣೋದ್ದಾರ ಕೈಗೊಳ್ಳುವ ಮೂಲಕ ಶೈವ ದೇವಾಲಯವನ್ನು ರಕ್ಷಿಸಿದ್ದಾರೆ. 


ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲ್ಲೂಕಿನಲ್ಲಿ ಈ ಕೆಳಕಂಡ ದೇವಾಲಯಗಳು 
ಕಂಡು ಬರುತ್ತವೆ. ಅವುಗಳು: 


1. ಅಮಚವಾಡಿಯಲ್ಲಿ ಈಶ್ವರ ದೇವಾಲಯ, 

2. ನರಸಮಂಗಲದಲ್ಲಿ ರಾಮೇಶ್ವರ ದೇವಾಲಯ, 
3. ಎಣ್ಣೆಗುಂಬದಲ್ಲಿ ಈಶ್ವರ ದೇವಾಲಯ, 

4. ಆಲೂರಿನಲ್ಲಿ ಅರ್ಕೇಶ್ವರ ದೇವಾಲಯ, 

5. ಆಲೂರಿನಲ್ಲಿ ದೇಸೇಶ್ವ್ಷರ ದೇವಾಲಯ, 

6. ಕೆಂಪನಪುರದಲ್ಲಿ ಈಶ್ವರ ದೇವಾಲಯ ಮತ್ತು 
7 ಉಮ್ಮತ್ತೂರಿನಲ್ಲಿರುವ ಭುಜಂಗೇಶ್ವರ, 


ಯಳಂದೂರು ತಾಲ್ಲೂಕಿನಲ್ಲಿನಲ್ಲಿರುವ ಚೋಳರ ಕಾಲದ ಶೈವ ದೇವಾಲಯಗಳು 


1. ಅಗರ ರಾಮೇಶ್ವರ, 
2. ಅಗರ ಸೋಮೇಶ್ವರ, 
3. ಅಂಬಳೆ ಕಂಪಿಲೇಶ್ವರ, 


4, ಅಂಬಳೆ ಈಶ್ವರ, 


73 


5. ಗಣಗನೂರು ಮಲ್ಲಿಕಾರ್ಜುನ, 

6. ಗಣಗನೂರು ಶ್ರೀ ನೀಲಕಂಠೇಶ್ವರ, 
7. ಕೆಸ್ತೂರು ಈಶ್ವರ, 

8. ಮದ್ದೂರು ದೇಸೇಶ್ವರ. 


ಗುಂಡ್ಲುಪೇಟೆ ತಾಲ್ಲೂಕಿನರುವ ಚೋಳರ ಕಾಲದ ಶೈವ ದೇವಾಲಯಗಳು 
ಚಿಕ್ಕಕಾಟ ಚಂದಶೇಖರ ದೇವಾಲಯ, 
ತೆರಕಣಾಂಬಿ ರಾಮೇಶ್ವರ. 

ಕೊಳ್ಳೇಗಾಲ ತಾಲ್ಲೂಕಿನಲ್ಲಿರುವ ಚೋಳರ ಕಾಲದ ಶೈವ ದೇವಾಲಯಗಳು: 


1. ಕೊಳ್ಳೇಗಾಲ ಮರುಳೇಶ್ವರ ; 
2. ಮುಡಿಗುಂಡ ಮುಡಿಗೊಂಡೇಶ್ವರ, 
1. ಜೆಲಕವಾಡಿ ಬೆಟ ಸಿದೇಶರ, 
pe ೧ ವ 
2. ಕುಂತೂರು ಮಹಾಲಿಂಗೇಶ್ವರ ಮತ್ತು 
3. ಸತ್ತೇಗಾಲ ಮರುಳೇಶ್ವರ. 


ತಿರುಮಕೂಡಲು ನರಸೀಪುರ ತಾಲ್ಲೂಕು ಚೋಳರ ಕಾಲದ ಶೈವ ದೇವಾಲಯಗಳು 


1. ಮೂಗೂರು ದೇಸೇಶ್ವರ, 
2. ಆಲಗೂಡು ಸಿದೇಶರ, 
೧ ವ 
3. ತಿರುಮಕೂಡಲು ನರಸೀಪುರ ಅಗಸ್ಟೇಶ್ವರ, 
4. ಹನುಮದೇಶ್ವರ, 
5 ದೊಡ್ಡಬಾಗಿಲು ಅರ್ಕೇಶ್ವರ, 
6. ಬನ್ನೂರು ಕರಿಬಸಪ್ಪ ದೇವಾಲಯ, 
{4 ಬನ್ನೂರು ಹನುಮಂತೇಶ್ವರ, 
8. ತಲಕಾಡು ವೈದ್ಯೇಶ್ವರ, 
9. ಅರ್ಕೇಶ್ವರ, 
10. ಪಾತಾಳೇಶ್ವರ, 


11. ವಿಜಯಪುರ ಅರ್ಕೇಶ್ವರ, 


74 


12. ಮುಡುಕುತೊರೆ ಮಲ್ಲಿಕಾರ್ಜುನ , 
13. ತಡಿಮಾಲಂಗಿ ಮಹಾಲಿಂಗೇಶ್ವರ ಮತ್ತು 
14. ಈಶ್ತರ 
ಮೈಸೂರು ತಾಲ್ಲೂಕಿನ ಚೋಳರ ಕಾಲದ ಶೈವ ದೇವಾಲಯಗಳು : 


1. ಬೋಗಾದಿ ಬೋಗೇಶ್ವರ ಶಿವಾಲಯ ಹಾಗೂ 
2. ವರುಣ ಮಹಾಲಿಂಗೇಶ್ವರ 


ನಂಜನಗೂಡು ತಾಲ್ಲೂಕು ಚೋಳರ ಕಾಲದ ಶೈವ ದೇವಾಲಯಗಳು : 


1. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ, 
2. ಸಿಂಧುವಳ್ಳಿ ಶಂಕರೇಶ್ವರ ದೇವಾಲಯ, 
3. ಸುತ್ತೂರು ಮೂಲಸ್ಥಾನ ಮುಡೈಯಾರ್‌ (ಈಶ್ವರ ದೇವಾಲಯ) 
4. ದೇಬೂರು ರಾಮೇಶ್ವರ, 
5. ಕಿರುಗುಂಡ ಬೋಗೇಶ್ವರ, 
6. ನಂದಿಗುಂಡ ಮಲ್ಲೇಶ್ವರ ದೇವಾಲಯ, 
7. ಏಚಗನಹಳ್ಳಿ ಸೋಮೇಶ್ವರ 
8. ತಗಡೂರು ಮೂಲಸ್ಸ್ಥಾನೇಶ್ವರ 
ಕೃಷ್ಣರಾಜನಗರ ತಾಲ್ಲೂಕು ಚೋಳರ ಕಾಲದ ಶೈವ ದೇವಾಲಯಗಳು 
1. ಕೃಷ್ಣರಾಜನಗರದ ಅಗಸ್ತೇಶ್ವರ ಪ್ರಸಿದ್ಧವಾದುದು. 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಶೈವ ದೇವಾಲಯಗಳು 


1. ಮಬಚಟಕೆರೆ ರಾಮೇಶ್ವರ 
Hi ಬೆಳತ್ತೂರು ಬಾಣೇಶ್ವರ 


ಮೇಲ್ಕಂಡ ಪ್ರಮುಖ ಶೈವ ದೇವಾಲಯಗಳಲ್ಲದೆ ಈ ಕೆಳಕಂಡ ವಿವಿಧ ಸ್ಥಳಗಳಲ್ಲಿ ಶೈವ 
ದೇವಾಲಯಗಳು ಸ್ಥಾಪನೆಗೊಂಡವು. 


1. ಪಿರಿಯಾಪಟ್ಟಣ ರಾವಂದುರು ಅರ್ಜುನೇಶ್ವರ 


ಈ ಕನ್ನಂಬಾಡಿಯ ಕನ್ನೇಶ್ವರ 


75 


3. ಬೆಂಗಳೂರಿನ ನಾಗೇಶ್ವರ 

4. ಕೋಲಾರದ ನಂದಿಯ ಬೋಗ ನಂದೀಶ್ವರ 

5. ನಂದಿಬೆಟ್ಟದ ಯೋಗನಂದೀಶ್ವರ 

6. ಕದಂಬೂರು ಕರಕಂಠೇಶ್ವರ 

7. ಮಲ್ಲೂರಿನಲ್ಲಿ ಕೊಂಗೆಶ್ತರ 

8. ಕೈವಾರದಲ್ಲಿ ಭೀಮೇಶ್ವರ,  ಅರ್ಜುನೇಶ್ವರ, ಧರ್ಮೇಶ್ವರ ,ನಕುಲೇಶ್ವರ, 
ಸಹದೇವೇಶ್ವರ 

9. ಅವನಿಯಲ್ಲಿ ರಾಮೇಶ್ವರ, ಲಕ್ಷ ಹೇಶ್ನರ, ಭರತೇಶ್ವರ, ಶತೃಫ್ನೇಶ್ವರ 

10. ಏಕಾಂತದ ರಾಮೇಶ್ವರ 

11. ದಿಗುಪಳ್ಳಿಯಲ್ಲಿ ಸೋಮೇಶ್ವರ 

12. ಗಂಗವಾಡಿಯಲ್ಲಿ ಸೋಮೇಶ್ವರ 

13. ಬಲ್ಲದ ಈಶ್ತರ 

14. ಈಶ್ಚರಹಳ್ಳಿಯ ಈಶ್ವರ 

15. ಗುಂಡ್ಲಹಳ್ಳಿಯಲ್ಲಿ ಈಶ್ವರ 

16. ನರಸಾಪುರದಲ್ಲಿ ಬಾಣೇಶ್ವರ 

17. ಬೆಳ್ಳೂರಿನಲ್ಲಿ ಈಶಾನೇಶ್ವರ 

18. ಮೊದಲೋಡಿನಲ್ಲಿ ಈಶ್ವರ 

19. ಹನುಗುಂದದಲ್ಲಿ ಈಶ್ವರ 

20.ತೇರುಹಳ್ಳಿಯ ಗಂಗಾಧರೇಶ್ವರ 

21. ಕುರುಡಮಲೆ ಕೂತಾಂಡೇಶ್ವರ 

22.ಮಂಡ್ಯ ಮದ್ದೂರು ದೇಸೇಶ್ವರ 

23. ಶಿವಗಂಗೆಯ ಶಿವದೇವಾಲಯ 

24. ಕೋಲಾರ ನರಸಮಂಗಲ ರಾಮೇಶ್ವರ 

25. ದೊಡ್ಡಮಳೂರಿನ ಅಪ್ರಮೇಯ 


ಮೊದಲಾದ ಚೋಳರ ಕಾಲಕ್ಕೆ ಸೇರಿದ ವಿವಿಧ 85 ಶೈವ ದೇವಾಲಯಗಳನ್ನು 
ಗುರುತಿಸಲಾಗಿದೆ. ಚೋಳರ ಕಾಲದ ಶೈವ ದೇವಾಲಯಗಳು ಸಂಪೂರ್ಣ 
ನಾಶವಾಗಿರುವುದನ್ನು ದಕ್ಷಿಣ ಕರ್ನಾಟಕದಲ್ಲಿ ಗುರುತಿಸಬಹುದಾಗಿದೆ. 


76 


ಚೋಳರ ಕಾಲದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವೈಷ್ಣವ 
ದೇವಾಲಯಗಳು ಸಹ ನಿರ್ಮಾಣಗೊಂಡಿರುವುದನ್ನು ಕಾಣಬಹುದಾಗಿದೆ." ಹಿಂದೂ 
ಧರ್ಮದಲ್ಲಿ ವೈಷ್ಣವ ಧರ್ಮವು ಪ್ರಾಚೀನ ಭಾರತದ ಧರ್ಮಗಳಲ್ಲಿ ಒಂದಾಗಿದ್ದು ವೈಷ್ಣವ 
ಧರ್ಮದ ಮೂಲ ಪುರುಷ ವಿಷ್ಣುವಾಗಿದ್ದಾನೆ.' ಧರ್ಮವು ಮಾನವನ ಸಹಜವಾದ ನೈತಿಕ 
ಪ್ರವೃತ್ತಿಯ ಬೆಳವಣಿಗೆ ಮತ್ತು ನಂಬಿಕೆಗಳ ಮೂಲವಾಗಿದೆ ಎಂದು ಹೇಳಬಹುದು. 
ಧರ್ಮವನ್ನು ಬಿಟ್ಟು ಮಾನವನು ಬದುಕಲಾರ. ಮನುಷ್ಯನು ಹುಟ್ಟಿನಿಂದಲೇ ಧರ್ಮದ 
ಜೊತೆಯಲ್ಲಿ ಬೆಳೆದು ಬಂದಿದ್ದಾನೆ. ಅದು ಪ್ರತ್ಯಕ್ಷವಾಗಿಲ್ಲದಿದ್ದರೂ ಪರೋಕ್ಷವಾಗಿಯಾದರೂ 
ಪ್ರಭಾವಿತಗೊಂಡಿರುತ್ತಾನೆ. ಪ್ರಾಚೀನ ಭಾರತದಲ್ಲೇ ವೈಷ್ಣವ ಧರ್ಮ ಅಂದರೆ (ಭಾಗವತ) ದ 
ಉಗಮವನ್ನು ಕಾಣ ಬಹುದು. ವೈದಿಕ ಯುಗದಲ್ಲಿ ಆರ್ಯರು ವಿಷ್ಣುವಿಗೆ ನೀಡಿದ ಮಹತ್ವ 
ಇವನನ್ನು ಪ್ರಧಾನ ದೇವತೆಗಳ ಸಾಲಿನಲ್ಲಿ ನಿಲ್ಲಿಸಿತು ಎಂದು ತಿಳಿದುಬರುತ್ತದೆ.' ವಿಷ್ಣುವು 
ಜನರಿಂದ ರೂಪುಗೊಂಡು ವಿವಿಧ ಪೂಜಾ ವಿಧಾನಗಳು ಏರ್ಪಟ್ಟವು. ಬ್ರಾಹ್ಮಣ ಸಾಹಿತ್ಯ 
ಕಾಲದಲ್ಲಿ ವಿಷ್ಣುವಏನ ಮಹತ್ತ ಹೆಚ್ಚಾಗಿ ಬೆಳೆಯಿತು. ಮಹಾಭಾರತದಲ್ಲಿ ವೈಷ್ಣವ ಧರ್ಮದ 
ಬಗೆಗೆ ಅನೇಕ ಆಧಾರಗಳು ದೊರೆಯುತ್ತವೆ. ಚೋಳರು ಮೂಲತಃ: ಶೈವ ಆರಾಧಕರಾದರೂ 
ಸ್ಥಳೀಯ ಧಾರ್ಮಿಕ ಹಿನ್ನೆಲೆಗಳಿಂದ ದಕ್ಷಿಣ ಕರ್ನಾಟಕದ ನಾನಾ ಭಾಗಗಳಲ್ಲಿ ವೈಷ್ಣವ 


ದೇವಾಲಯಗಳನ್ನು ನಿರ್ಮಿಸಿರುವುದು ಅವರ ಧಾರ್ಮಿಕ ಸಹಿಷ್ಣುತೆಗೆ ನಿದರ್ಶನವಾಗಿದೆ. 


ಚೋಳರು ಕೇವಲ ಶಿವಭಕ್ಷರಾಗಿದ್ದು, ವೈಷ್ಣವ ಧರ್ಮವನ್ನು ದ್ವೇಷಿಸುತ್ತಿದ್ದರು ಎಂಬ 
ತಪ್ಪು ಭಾವನೆ ಪ್ರಚಲಿತವಾಗಿದೆ. ಆದರೆ ತಂಜಾವೂರಿನ ಚೋಳರು ಸಂಕುಚಿತ ಮನಸ್ಸಿನ 
ಪಂಥೀಯವಾದಿಗಳಾಗಿರದೆ, ಅನೇಕ ವಿಷ್ಣು ದೇವಾಲಯಗಳನ್ನು ತಮಿಳುನಾಡಿನಲ್ಲಿ ಹಾಗೂ 
ದಕ್ಷಿಣ ಕರ್ನಾಟಕದ ನಾನಾ ಭಾಗಗಳಲ್ಲಿ ಹೆಚ್ಚನ ಸಂಖ್ಯೆಯಲ್ಲಿ ನಿರ್ಮಿಸಿದ್ದಾರೆ." ದಕ್ಷಿಣ 


ಕರ್ನಾಟಕದಲ್ಲಿ ಚೋಳರ ಕಾಲದ ವೈಷ್ಣವ ದೇವಾಲಯಗಳನ್ನು ಠಃ ಕೆಳ ಕಂಡ ಸ್ಥಳಗಳಲ್ಲಿ 


ಕಾಣಬಹುದಾಗಿದೆ. 

ಕ್ತ ಸಂ [ತಾಲೂಕು ಗ್ರಾಮ ದೇವಾಲಯಗಳ ಹೆಸರು 
i ನರಸೀಪುರ ತಡಿಮಾಲಂಗಿ ಜನಾರ್ಧನ ದೇವಾಲಯ 
2 ಕೊಳ್ಳೇಗಾಲ ಕೊಳ್ಳೇಗಾಲ ನಾರಾಯಣಸ್ವಾಮಿ 
3 ಕೂಳ್ಳೇಗಾಲ ಮುಡಿಗುಂಡ ನಾರಾಯಣಸ್ವಾಮಿ 
4 ಕೊಳ್ಳೇಗಾಲ ಸತ್ತೇಗಾಲ ವರದರಾಜಸ್ವಾಮಿ 
5 ಕೊಳ್ಳೇಗಾಲ ಶಿವನಸಮುದ್ರ ರಂಗನಾಥಸ್ತಾಮಿ 
6 ಕೊಳ್ಳೇಗಾಲ ಸಿಂಗನಲ್ಲೂರು ವರದರಾಜು 
7 ಕೊಳ್ಳೇಗಾಲ ದೊಡ್ಡಿಂದುವಾಡಿ ಲಕ್ಷ್ಮೀನರಸಿಂಹ 


77 


8 ಯಳಂದೂರು ಅಗರ ನರಸಿಂಹಸ್ವಾಮಿ 

9 ಯಳಂದೂರು ಅಗರ ವರದರಾಜ 

10 ಯಳಂದೂರು ಗಣಗನೂರು ವರದರಾಜ 

1 ಯಳಂದೂರು ಮದ್ದೂರು ಜಕಪ್ರಾಣೇಶ್ವರ 

12 ಮೈಸೂರು ವರಕೋಡು ವರದ ರಾಜಸ್ತಾಮಿ 

13 |ಮಳವಳಿ ಮಾರೇಹಳಿ ಲಕಿ €ನರಸಿಂಹಸಾಮಿ 
೪ ೪ ME ) 

14 ಚನ್ನಪಟ್ಟಣ ದೊಡ್ಡಮಳೂರು ವರದರಾಜಸ್ವಾಮಿ 

15 ಕೋಲಾರ ಮುಳಬಾಗಿಲು ವರದರಾಜ 

16 ಕೋಲಾರ ಉತ್ತನೂರು ವರದರಾಜ 

17 [ಮದ್ದೂರು ವೈದ್ಯನಾಥಪುರ ವೈದ್ಯನಾಥೇಶ್ವರ 

18 |ಟಿ.ನರಸೀಪುರ ಮೂಗೂರು ನಾರಾಯಣಸ್ವಾಮಿ 

19 ನಂಜನಗೂಡು ತಗಡೂರು ಲಕ್ಷ್ಮೀ ನಾರಾಯಣ 

20 | ನಂಜನಗೂಡು ಸುತ್ತೂರು ನಾರಾಯಣಸ್ವಾಮಿ 

21 ಹೆಗ್ಗಡದೇವನಕೋಟೆ | ಹೆಗ್ಗಡದೇವನಕೋಟೆ | ವರದರಜಸ್ವಾಮಿ 

22 ಪಿರಿಯಾಪಟ್ಟಣ ಪಿರಿಯಾಪಟ್ಟಣ ಚನ್ನಕೇಶವ 

23 ಕೋಲಾರ ರೋರಾರು ಲಕ್ಷಿ ನವೆಂಕಟರಮಣ 

2) ಕೋಲಾರ ಬಂಗಾರಪೇಟೆ ವೆಂಕಟರಮಣಸ್ವಾಮಿ 

2 ಕೋಲಾರ ಯಳಬುರ್ಗಿ ವೆಂಕಟರಮಣಸ್ವಾಮಿ 

260 |ಕೋಲಾರ ಬ್ಯಾಟರಾಯನಹಳ್ಳಿ | ನಾರಾಯಣ 

21 | ಕೋಲಾರ ಅಜ್ಞಾವರ್‌ ರಂಗನಾಥಸ್ಟಾಮಿ 

28 | ಕೋಲಾರ ಅಲಂಬಗಿರಿ ತಿರುಮಲನಾಥ 

29 ಕೋಲಾರ ಉತ್ತನೂರು ವರದರಾಜ 

30 ಕೋಲಾರ ಎಲ್ಲೋಡು ಲಕ್ಷಿ i ಆದಿ ನಾರಾಯಣ 

31 ಕೋಲಾರ ಕಂದಾವರ್‌ ವರದರಾಜ 

ತಿಖಿ ಕೋಲಾರ ಚಿಕ್ಕ ತಿರುಪತಿ ವರದರಾಜ 

33 | ಕೋಲಾರ ಬೆಳ್ಳೂರು ವರದರಾಜ 

34 ಕೋಲಾರ ಯಗವಕೋಟೆ ವೀರನಾರಾಯಣ 

3೨ |ಕೋಲಾರ ರಂಗಸ್ಥಳ ಶ್ರೀರಂಗನಾಥ 


ಈ ಮೇಲಿನ ಎಲ್ಲಾ ವೈಷ್ಣವ ದೇವಾಲಯಗಳು ಕ್ರಿ.ಶ. 11-12ನೇ ಶತಮಾನ ಹಾಗೂ 
ನಂತರ ಕಾಲದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದಕ್ಷಿಣ ಕರ್ನಾಟಕದ ಚೋಳರ ಅಳ್ಗಿಕೆ ನೆಲೆಗಳಲ್ಲಿ 
ಕಂಡುಬಂದಿವೆ. ಚೋಳರ ಪತನದ ನಂತರ ಶ್ರೀ ರಾಮಾನುಜಾಚಾರ್ಯರು ವಿಷ್ಣುವರ್ಧನನ 


78 


ಪ್ರೋತ್ಸಾಹದಿಂದ ವೈಷ್ಣವ ಧರ್ಮದ ಪ್ರಚಾರ ಮಾಡಿದರೆಂದೂ ತಿಳಿದುಬರುತ್ತದೆ. ಆದರೆ 
ಇಲ್ಲಿಗೆ ಬರುವ ಮೊದಲೇ ತಮಿಳುನಾಡಿನ ವೈಷ್ಣವ, ಆಳ್ದಾರ್‌ ಸಂತರ ಮೂಲಕ ವೈಷ್ಣವ 
ಧರ್ಮದ ಪ್ರಭಾವವು ಕರ್ನಾಟಕದ ಮೇಲೆ ಆಗಿತ್ತು ಎನ್ನುವುದಕ್ಕೆ ಒಂದೆರಡು 
ಶಾಸನಾಧಾರಗಳಿವೆ.' ತಮಿಳುನಾಡಿನ ಆಳ್ದಾರರ ಧರ್ಮದ ಪ್ರಭಾವವು ಎಷ್ಟರಮಟ್ಟಿಗೆ 
ರಾಮಾನುಜಾಚಾರ್ಯರ ಆಗಮನದ ಪೂರ್ವದಲ್ಲಿಯೇ ಕರ್ನಾಟಕದ ಮೇಲೆ ಆಗಿತ್ತು 
ಎನ್ನುವುದನ್ನು ಹೇಳಲು ಖಚಿತ ಆಧಾರಗಳಿಲ್ಲ. ರಾಮಾನುಜರು ಕರ್ನಾಟಕಕ್ಕೆ ಏಕೆ ಬಂದರು 
ಎಂಬ ವಿಷಯದ ಬಗ್ಗೆ ವಿದ್ವಾಂಸರಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿವೆ. ಶೈವ ಧರ್ಮಕ್ಕೆ 
ಸೇರಿದ ಚೋಳ ರಾಜ ತಮಿಳುನಾಡಿನಲ್ಲಿ ಶ್ರೀ ವೈಷ್ಣವ ಧರ್ಮದವರಿಗೆ ಹಿಂಸೆ ಕೊಟ್ಟಿದ್ದರಿಂದ 
ಮುಂದಿನ ಅಪಾಯದ ಸೂಚನೆಯನ್ನು ಶಿಷ್ಯನಿಂದ ಅರಿತು ಹೊಯ್ದಳ ರಾಜ್ಯಕ್ಕೆ ಬಂದರೆಂಬ 
ನಂಬಿಕೆ ಇರುವುದಾದರೂ ಅದಕ್ಕೆ ಐತಿಹಾಸಿಕ ಆಧಾರಗಳು ಅಷ್ಟಾಗಿ ಇಲ್ಲದ ಕಾರಣ ಧರ್ಮ 
ಪ್ರಚಾರಕ್ಕಾಗಿ ಬಂದಿರಬೇಕೆಂಬ ಅಭಿಪ್ರಾಯವೂ ಸಹ ಇದೆ." ಚೋಳರ ಪತನಾ ನಂತರ ಶ್ರೀ 
ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದಿದ್ದರಿಂದ ಅನಂತರದ ಕಾಲದಲ್ಲಿ ಶ್ರೀ ವೈಷ್ಣವ 
ಧರ್ಮ ಸಾಕಷ್ಟು ಜನಪ್ರಿಯತೆಯನ್ನು ಹೊಂದಿ ರಾಜಾಶ್ರಯವನ್ನು ಪಡೆದು ಕೊಂಡು 
ವ್ಯಾಪಕವಾಗಿ ಹರಡಿತು. ಆದರೂ ಸಹ ವೈಷ್ಣವ ಧರ್ಮದ ಬೆಳವಣಿಗೆಯ ಕುರಿತು 
ಹೇಳುವುದಾದರೆ ಚೋಳರ ಕಾಲದಲ್ಲಿ 10ನೇ ಶತಮಾನಕ್ಕಾಗಲೇ ಪ್ರಭಾವವನ್ನು 
ಬೀರಿರುವುದನ್ನು ಕೆಲವು ಆಧಾರಗಳಿಂದ ಗುರುತಿಸ ಬಹುದಾಗಿದೆ. 


ಜೈನ ಧರ್ಮವು ಕರ್ನಾಟಕದಲ್ಲಿ ವ್ಯಾಪಕವಾಗಿ ಬಾಳಿ ಬದುಕಿದ ಪ್ರಾಚೀನ 
ಧರ್ಮಗಳಲ್ಲಿ ಒಂದಾಗಿದೆ. ಕರ್ನಾಟಕದಲ್ಲಿ ಕಿ.ಪೂ.ದಲ್ಲಿಯೇ ಅಸ್ತಿತ್ವದಲ್ಲಿತ್ತೆಂದು ವಿದ್ವಾಂಸರ 
ಅಭಿಪ್ರಾಯಪಡುತ್ತಾರೆ. ಕರ್ನಾಟಕದ ಎಲ್ಲಾ ಪ್ರಮುಖ ರಾಜಮನೆತನಗಳು ಜೈನಧರ್ಮಕ್ಕೆ 
ವಿಶೇಷ ಪ್ರೋತ್ಸಾಹವನ್ನು ನೀಡಿವೆ. ಅನೇಕ ರಾಜರು ಜೈನಧರ್ಮಕ್ಕೆ ತಮ್ಮ ಬೆಂಬಲ, 
ಪ್ರೋತ್ಸಾಹ, ದಾನ, ದತ್ತಿಗಳನ್ನು ಮುಂದುವರೆಸಿದಂತೆ ರಾಜರು, ರಾಣಿಯರು, ಮತ್ತು ಇತರ 
ಪ್ರಮುಖ ಅಧಿಕಾರ ವರ್ಗದವರು ಕ್ರಿಶ. 10-11ನೇ ಶತಮಾನದಲ್ಲಿ ಅಧಿಕವಾಗಿ ಜಿನಾಲಯ 
ನಿರ್ಮಾಣ, ಜೀರ್ಣೋದ್ದಾರ ಕಾರ್ಯ ಮತ್ತು ದಾನಕಾರ್ಯಗಳನ್ನು ಕೈಗೊಂಡಿರುವುದು 
ಕಂಡುಬರುತ್ತದೆ. 


ಅಹಿಂಸೆ ಮತ್ತು ದಯೆ ಜೈನಧರ್ಮದ ಮೂಲ ಸೂತ್ರಗಳಾಗಿವೆ. ತಮ್ಮ ಪುಣ್ಯ ಕೆಲಸಕ್ಕೆ 
ಅನುಗುಣವಾಗಿ ಫಲ ಪ್ರಾಪ್ತವಾಗುತ್ತದೆ ಎಂದು ನಂಬಿರುವ ಜೈನರು ಹಿಂದುಗಳಂತೆ ಪ್ರತ್ಯೇಕ 
ದೈವದ ಪರಿಕಲ್ಲನೆಯನ್ನು ಹೊಂದಿರಲಿಲ್ಲ. ಜಗತ್ತಿನ ಸೃಷ್ಟಿ, ಸ್ಥಿತಿ ಲಯಗಳಿಗೆ ದೇವರು 


79 


ಕಾರಣನಲ್ಲ ಎಂಬುದು ಜೈನರ ಪ್ರಬಲ ನಂಬಿಕೆಯಾಗಿದೆ. ಜೈನರಲ್ಲಿ ದಿಗಂಬರು ಹಾಗೂ 
ಶ್ವೇತಾಂಬರ ಎಂಬ ಎರಡು ಪಂಗಡಗಳಿವೆ. ಈ ಧರ್ಮದಲ್ಲಿಯೂ ಉಪನಯನ ಮೊದಲಾದ 
ಸಂಸ್ಕಾರಗಳಿವೆ. ಈ ಪರಂಪರೆ ದಕ್ಷಿಣ ಕರ್ನಾಟಕದ ನಾನಾ ಭಾಗಗಳಲ್ಲಿ ಇಂದಿಗೂ ಕಂಡು 
ಬರುತ್ತವೆ. ಕ್ರಿ.ಶ.10-11ನೇ ಶತಮಾನದಲ್ಲಿ ಚೋಳರು ಜೈನ ಪರಂಪರೆಗೆ ಪ್ರೋತ್ಸಾಹ 
ನೀಡಿದ್ದರು ಎಂಬುದು ತಿಳಿದುಬರುತ್ತದೆ. ಏಕೆಂದರೆ ಕರ್ನಾಟಕದ ಧಾರ್ಮಿಕ ಹಿನ್ನೆಲೆಯನ್ನು 
ಗಮನಿಸಿದರೆ ಚೋಳರು ದಕ್ಷಿಣ ಕರ್ನಾಟಕಕ್ಕೆ ಬರುವುದಕ್ಕಿಂತ ಮುಂಚೆಯೇ ಹಲವಾರು 
ಧರ್ಮಗಳ ವಿಧಿವಿಧಾನಗಳು ಸಾಂಗ್ಯವಾಗಿ ಯಾವುದೇ ಅಡೆತಡೆಯಿಲ್ಲದೆ ನಡೆಯುತ್ತಿದ್ದವು. 
ಆದಕಾರಣ ಚೋಳರು ಈ ಪರಿಸರದ ಧಾರ್ಮಿಕ ಹಿನ್ನೆಲೆಯಿಂದ ಪ್ರಭಾವಿತರಾಗಿ ಜೈನ 
ಧರ್ಮಕ್ಕೂ ಪ್ರೋತ್ಸಾಹ ನೀಡಿರುವುದು ತಿಳಿದುಬರುತ್ತದೆ. ಕನ್ನಡ ನಾಡಿನಲ್ಲಿ ಐತಿಹಾಸಿಕ 
ಯುಗದ ಪ್ರಾರಂಭದಿಂದಲೂ ಜೈನ ಮತ್ತು ಬೌದ್ದ ದರ್ಶನಗಳು ಪ್ರಚಾರಕ್ಕೆ ಬಂದಿರುವುದಾಗಿ 
ದೊರೆತಿರುವ ಆಧಾರಗಳಿಂದ ವೇದ್ಯವಾಗುತ್ತದೆ.' ಚೋಳರ ಕಾಲಕ್ಕೆ ಸಂಬಂಧಿಸಿದಂತೆ ಜೈನ 
ಧಾರ್ಮಿಕ ಹಿನ್ನೆಲೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜೈನ ಬಸದಿಗಳಿಗೆ 
ದಾನದತ್ತಿ ನೀಡಿರುವುದು ಶಾಸನಗಳಿಂದ ವೇದ್ಯವಾಗುತ್ತದೆ. 


ಕ್ರಸಂ ತಾಲೂಕು ಗ್ರಾಮ ಬಸದಿಗಳ ಹೆಸರು 
1 ಚಾಮರಾಜ ನಗರ ಚಾಮರಾಜ ನಗರ ಜೈನಬಸದಿ 
21 ಷ್ಯಸಾರು ವರಣ ಜೈನ ಶಿಲಗಳು 
3 ಮೈಸೂರು ವರಕೋಡು ಜೈನ ಅವಶೇಷಗಳು 
4 ಕೃಷ್ಣರಾಜನಗರ ಚಿಕ್ಕಹನಸೋಗೆ ಆದಿನಾಥ ಬಸದಿ 
ಸ ತಿನರಸೀಪುರ ಮೂಗೂರು ಆದಿನಾಥ ಬಸದಿ 
6 ಚಾಮರಾಜನಗರ ಕನಕಗಿರಿ ಪಾಶನ್ಸನಾಥ ಬಸದಿ 
7 ಚಾಮರಾಜನಗರ ತಗಡೂರು ಆದಿನಾಥ ಬಸದಿ 
8 ಹುಣಸೂರು ಯಮಗುಂಬ ಪಾಶನ್ವನಾಥ ಬಸದಿ 
9 ಚಾಮರಾಜನಗರ ಕುದೇರು ಆದಿನಾಥ ಬಸದಿ 
10 ಹೆಗ್ಗಡದೇವನ ಕೋಟೆ |ಕಿತ್ತೂರು ಪಾಶ್ಯನಾಥ ಬಸದಿ 
11 | ಗುಂಡ್ಲುಪೇಟೆ ಕೆಲಸೂರು ಪಾಶನ್ಧನಾಥ ಬಸದಿ 
12 [ಕೋಲಾರ ಶ್ರೀನಿವಾಸಪುರ ಮಲ್ಲೂರು ಬಸದಿ 


ಪೆರೂರಿನಲ್ಲಿರುವ ಜೈನ ಬಸದಿಯ ಕೋಲಾರ ಜಿಲ್ಲೆಯಲ್ಲಿ ಜೈನ ಧರ್ಮದ 
ಬೆಳವಣಿಗೆಗೆ ಪೂರಕವಾದ ಆಧಾರವಾಗಿದೆ. ಈಗಲೂ ಕೋಲಾರ ಜಿಲ್ಲೆಯ ಗುಂಡಿಬಂಡೆಯು 
ಒಂದು ಪ್ರಮುಖ ಜೈನ ಕೇಂದವಾಗಿದೆ. ಗೌರಿಬಿದನೂರು, ಕಡಬೂರು, ನಾಮಕೊಂಡ್ಲು 


80 


ತಾಲ್ಲೂಕಿನ ಮಂಚೇನಹಳ್ಳಿ, ಕುರುಹಿ ಮೊದಲಾದೆಡೆಗಳಲ್ಲಿ ಜಿನಾಲಯಗಳಿವೆ. ಕೋಲಾರ 
ಜಿಲ್ಲೆಯಲ್ಲಿ ಈ ಹಿಂದೆ ಜೈನ ಧರ್ಮ ಪ್ರಬಲವಾಗಿತ್ತು ಈಗ ಪ್ರಾಚೀನ ಕಾಲದ ಜೈನ 
ಬಸದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನರಸಾಪುರದ ತಾಮಶಾಸನ, ನೊಣಮಂಗಲದ ಎರಡು 
ತಾಮಶಾಸನಗಳು, ಮಂಚನಹಳ್ಳಿಯ ಶಿಲಾಶಾಸನ, ಗೋಪಿನಾಥಗುಡ್ಡದ ಶಿಲಾಶಾಸನ, 
ಗುಡಿಬಂಡೆಯ ಇದು ಶಿಲಾಶಾಸನಗಳು ಕೋಲಾರ ಜಿಲ್ಲೆಯಲ್ಲಿ ದೊರೆತ ಜೈನ 
ಶಾಸನಗಳಾಗಿವೆ. ನನ್ನ ಸಂಶೋಧನೆಯ ಕ್ಷೇತ್ರ ಕಾರ್ಯದ ಸಮಯದಲ್ಲಿ ಕೋಲಾರ 
ಜಿಲ್ಲೆಯಾದ್ಯಂತ ಹಲವಾರು ತೀರ್ಥಂಕರ ಶಿಲ್ಪಗಳನ್ನು ಜೈನ ಬಸದಿಗಳು ಹಾಗೂ 
ಅವಶೇಷಗಳನ್ನು ಗುರುತಿಸಲಾಗಿದೆ. ಈ ಆಕರಗಳಿಂದ ಈ ಭಾಗದಲ್ಲಿ ಜೈನ ಧರ್ಮವು 
ಜನಪ್ರಿಯವಾಗಿತ್ತೆನ್ನಬಹುದು. ಗಂಗರ ಮೂಲ ನೆಲೆಯಾದ ಪೆರೂರಿನ ಜೈನ ಬಸದಿಯಲ್ಲಿದ್ದ 
ಸಿಂಹನಂದಿ ಆಚಾರ್ಯರು ದಡಿಗ-ಮಾಧವರಿಗೆ ಪ್ರೇರಣೆ ನೀಡಿ ರಾಜ 


$ 
ಕಾರಣಕರ್ತರಾಗಿದ್ದರೆಂದು ಕ್ರಿ.ಶ.9-10ನೇ ಶತಮಾನದ ಶಾಸನಗಳಿಂದ ತಿಳಿದುಬಂದಿದೆ. 


ಸ್ಥಾಪನೆಗೆ 


ಬೆಂಗಳೂರು (ಗ್ರಾಮಾಂತರ) ಜಿಲ್ಲೆಯ ಹೊಸಪೇಟೆ ತಾಮಶಾಸನದಲ್ಲಿ ಪಲ್ಲವ ಸಿಂಹ 
ವಿಷ್ಣುವಿನ ತಾಯಿಯು ಗಂಗವಾಡಿ ಪ್ರಾಂತ್ಯದಲ್ಲಿ ಕಟ್ಟಿಸಿದ ಜೈನ ಬಸದಿಗೆ ದೊರೆ ಅವಿನೀತನು 
ದತ್ತಿ ಬಿಟ್ಟಿರುವ ವಿಚಾರ ತಿಳಿದುಬರುತ್ತದೆ. ಪುಲಿಯೂರು ಗ್ರಾಮದಲ್ಲಿ ಬಸದಿಗೆ ಭೂದಾನ 
ನೀಡಿರುವ ವಿಚಾರ ದಾಖಲಾಗಿದೆ. ಮಾಲೂರು ತಾಲ್ಲೂಕು ನೊಣಮಂಗಲ ತಾಮಶಾಸನದಲ್ಲಿ 
ಆಡಳಿತ ವಿಭಾಗದ ಪ್ರಸ್ತಾಪವಿದೆ. ಜೈನ ಗುರು ವಿಜಯಕೀರ್ತಿ ಸಲಹೆಯಂತೆ ಪೆರೂರಿನ 
ಏವನಿ ಅಡಿಗಲ್‌ ಬಸದಿಗೆ ವೆನಲ್ಪರ್‌ ಗ್ರಾಮದಲ್ಲಿ ಅರಸನು ಭೂದಾನ ನೀಡಿದ ವಿಚಾರ 
ಕಂಡುಬರುತ್ತದೆ. ಜೈನ ಯತಿ ಪೂಜ್ಯಪಾದನ ಅನುಯಾಯಿಯಾಗಿದ್ದರೂ ಸರ್ವ ಧರ್ಮ 
ಸಹಿಷ್ಣುವಾಗಿದ್ದ ಗಂಗರ ದೊರೆ ದುರ್ವಿನೀತನು ವೈದಿಕ ಹಾಗೂ ಜೈನ ಧರ್ಮಗಳಿಗೆ ಸಮಾನ 
ಪ್ರೋತ್ಸಾಹ ನೀಡಿದ್ದನು. ಇದರಿಂದ ಈ ಭಾಗದಲ್ಲಿ ಜೈನ ಧರ್ಮಕ್ಕೆ ಚೋಳರ ಕಾಲದಲ್ಲಿ 
ಅವಕಾಶವನ್ನು ಕಲ್ಲಿಸಿಕೊಡಲಾಗಿತ್ತೆಂದು ತಿಳಿಯಬಹುದಾಗಿದೆ. 


ಧರ್ಮದ ಧಾರ್ಮಿಕ ಪರಿಕಲ್ಲನೆ ಪ್ರಾಚೀನದಾಗಿದ್ದರೂ, ಚೋಳರು ತಮ್ಮದೇ 
ಪರಂಪರೆಯನ್ನು ಬೆಳೆಸಿಕೊಂಡಿದ್ದರು. ಧಾರ್ಮಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು 
ನಮಗಿರುವ ಪ್ರಮುಖ ಆಧಾರಗಳಂದರೆ, ದೇವಾಲಯಗಳು, ಧಾರ್ಮಿಕ ಗಂಥಗಳು, ಅಲ್ಲದೆ 
ಧಾರ್ಮಿಕ ರೂಢಿ, ಸಂಪ್ರದಾಯಗಳು, ಆಚರಣೆಗಳು ಸಹಾಯಕವಾಗಿವೆ. ಚೋಳರ ಕಾಲದ 
ದೇವಾಲಯಗಳು ಹಾಗೂ ಶಾಸನಗಳ ಆಧಾರದಿಂದ ಅವರ ಧಾರ್ಮಿಕ ಪರಂಪರೆಯನ್ನು 
ಗುರುತಿಸಬಹುದಾಗಿದೆ. ಚೋಳರ ಕಾಲದಲ್ಲಿ ಶಕ್ತಿ ಪ್ರಧಾನವಾದ ದೇವತೆಗಳನ್ನು ಸಹ 


81 


ಪೂಜಿಸುತ್ತಿದ್ದರು ಎಂಬುದಕ್ಕೆ ನಮಗೆ ಶಾಸನ ಆಧಾರಗಳ ಜೊತೆಗೆ ದೇವಾಲಯಗಳು ಸಹ 
ಇವೆ. ಕ್ರಿಶ. 1000 ದಲ್ಲಿ ರಾಜರಾಜ ಚೋಳನು ಕೋಲಾರದಲ್ಲಿ ಶಕ್ತಿ ಪ್ರಧಾನವಾದ 
ಕೋಲಾರಮ್ಮ ದೇವಾಲಯವನ್ನು ನಿರ್ಮಾಣ ಮಾಡಿದನು. ಗಂಗರ ರಾಜಧಾನಿ ತಲಕಾಡಿನಲ್ಲಿ 
ಚೌಡೇಶ್ವರಿ ದೇವಾಲಯ ಹಾಗೂ ಕ್ರಿಶ. 10-11ನೇ ಶತಮಾನಕ್ಕೆ ಸೇರಿದ ಯಳಂದೂರು 
ತಾಲ್ಲೂಕಿನ ಅಗರ ಗ್ರಾಮದಲ್ಲಿರುವ ದುರ್ಗಾ ದೇವಾಲಯ ಚೋಳರ ಪ್ರೋತ್ಸಾಹದಿಂದ 
ನಿರ್ಮಾಣ ಗೊಂಡವು. ಈ ದೇವಾಲಯ ಕುಲೋತ್ತುಂಗ ಚೋಳನ ಕಾಲದಲ್ಲಿ (1103) 
ನಿರ್ಮಾಣಗೊಂಡ ಬಗ್ಗೆ ಶಾಸನೋಕ್ತ ದಾಖಲೆಗಳಿವೆ." ಕುಲೋತ್ತುಂಗ ಚೋಳನು ಕಃ 
ದೇವಾಲಯವನ್ನು ನಿರ್ಮಿಸಿ, ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಿ ತನ್ನ ರಾಜಗುರುವಿನೊಂದಿಗೆ 
ರಾಜೇಂದ್ರ ಚೋಳ ಚತುರ್ವೇದಿಮಂಗಲ ಹಾಗೂ ಇನ್ನಿತರ ಕೆಲವು ಗ್ರಾಮಗಳನ್ನು 108 ಜನ 
ಬ್ರಾಹ್ಮಣರಿಗೆ ದಾನ ನೀಡಿರುವ ವಿಚಾರ ಶಾಸನದಿಂದ ತಿಳಿದುಬರುತ್ತದೆ.” ಇಂದಿಗೂ ಸಹ 
ಈ ಊರಿನಲ್ಲಿ ಅನೇಕ ರೀತಿ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. 


ಗಂಗರ ರಾಜಧಾನಿ ತಲಕಾಡಿನಲ್ಲಿ ಮರುಳೇಶ್ವರ ದೇವಾಲಯದಲ್ಲಿ ದುರ್ಗಾ 
ಮಹಿಷಮರ್ದಿನಿ ಶಿಲ್ಪ ಮಹಾವಿಷ್ಣುವಿನ ಶಿಲ್ಪ ಕಾರ್ತಿಕೇಯ ಸೂರ್ಯ ಶಿಲ್ಪಗಳಿವೆ. ಪಕ್ಕದ 
ಪಾತಾಳೇಶ್ವರ ದೇವಾಲಯದಲ್ಲಿ ಬಹ್ಮ ಶಿವ ಪಾತಾಳೇಶ್ವರ, ದುರ್ಗಾ ಮಹಿಷಮರ್ದಿನಿ 
ಶಿಲ್ಪಗಳಿವೆ. ಇವೆರಡು ದೇವಾಲಯಗಳು ಶೈವ ದೇವಾಲಯಗಳು. ಆದರೆ ಮರುಳೇಶ್ವರ 
ದೇವಾಲಯದಲ್ಲಿ ಮಹಾವಿಷ್ಣುವಿನ ಶಿಲ್ಲವಿರುವುದು ಅತ್ಯಂತ ಮಹತ್ವವಾಗಿದೆ. ಈ ಶಿಲ್ಲಗಳೇ 
ಧಾರ್ಮಿಕ, ಸಹಬಾಳ್ವೆ ಹಾಗೂ ಸಮನ್ವಯತೆಯ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ." 


ಕೋಲಾರದ  ಕೋಲಾರದಮ್ಮದೇವಿಯು ಊರಿನ ಗ್ರಾಮ ದೇವತೆಯಾಗಿದ್ದು. 
ಕೋಲಾರದಮ್ಮ ಮಹಿಷಮರ್ದಿನಿ ಶಿಲ್ಪವಿದೆ. ಅಲ್ಲದೆ ತಲಕಾಡಿನ ವೈದ್ಯೇಶ್ವರ ದೇವಾಲಯದ 
ಹಿಂದೆ ಮಹಿಷಮರ್ದಿನಿ ಶಿಲ್ಲವದೆ. ವರುಣ ಗ್ರಾಮದ ಮಹಾಲಿಂಗೇಶ್ವರ ದೇವಾಲಯದಲ್ಲಿ 
ಮಹಿಷಮರ್ದಿನಿ ಶಿಲವಿದೆ. ಚಾಮರಾಜನಗರದ ನರಸಮಂಗಲದ ರಾಮೇಶ್ವರ 
ದೇವಾಲಯದಲ್ಲಿಯೂ ಮಹಿಷಮರ್ದಿನಿ ಶಿಲ್ಲವಿದೆ. ಆಲೂರಿನ ಅರ್ಕೇಶ್ವರ ಮತ್ತು 
ಮುಡಿಗೊಂಡದ ಮುಡಿಗೊಂಡೇಶ್ವರ ದೇವಾಲಯದ ಭಿತ್ತಿಯಲ್ಲಿ ಹಾಗೂ ತಿರುಮಕೂಡಲು 
ನರಸೀಪುರದ ಅಗಸ್ನೇಶ್ವ್ಷರ ದೇವಾಲಯದಲ್ಲಿ ಮಹಿಷಮರ್ದಿನಿ ಶಿಲ್ಲಗಳಿವೆ. ಈ ಎಲ್ಲಾ 
ದೇವಾಲಯಗಳು ಸಹ ಚೋಳರ ಕಾಲದ ದೇವಾಲಯಗಳೇ ಆಗಿವೆ. ಈ ಮಹಿಷಮರ್ದಿನಿ 
ಶಿಲ್ಲಗಳನ್ನು ಗಮನಿಸಿದರೆ, ಒಂದಕ್ಕೊಂದು ಪೂರಕವಾದ ಇತಿಹಾಸವಿದೆ ಎನ್ನಬಹುದು. 
ಏಕೆಂದರೆ ಚೋಳರು ಮೂರು ಊರುಗಳಲ್ಲಿ ಮಹಿಷಮರ್ದಿನಿಯರಿಗಾಗಿಯೇ 


82 


ದೇವಾಲಯಗಳನ್ನು ನಿರ್ಮಿಸಿರುವುದರಿಂದ ಇವರು ಮೂಲತಃ ಶೈವರಾಗಿದ್ದರೂ ಕೂಡ 
ವೈಷ್ಣವ, ಜೈನ ಅಲ್ಲದೆ, ಶಕ್ತಿ ಪ್ರಧಾನವಾದ ಸ್ತೀ ದೇವತೆಯನ್ನು ಸಹ ಆರಾಧಿಸುತ್ತಿದ್ದರೆಂಬುದು 
ಅತ್ಯಂತ ಗಮನಾರ್ಹವಾದ ವಿಚಾರವಾಗಿದೆ." * ಚೋಳರ ಕಾಲದ ಧಾರ್ಮಿಕ 
ಪರಿಸ್ಥಿತಿಗಳನ್ನು ಚರ್ಚಿಸಿದ ನಂತರ ಮುಂದಿನ ಅಧ್ಯಯನದಲ್ಲಿ ಅರ್ಥವ್ಯವಸ್ಥೆ, ಧಾರ್ಮಿಕ 
ಆಚರಣೆಗಳು, ಸಾಂಸ್ಕೃತಿಕ ಪರಂಪರೆ ಮೊದಲಾದ ಅಂಶಗಳಿಗೆ ವೇದಿಕೆಯಾಗಿದ್ದ ಚೋಳರ 
ಕಾಲದ ಸಾಮಾಜಿಕ ಪರಿಸ್ಥಿತಿಯನ್ನು ಕುರಿತು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 


83 


ಅಡಿಟಿಪ್ಪಣಿಗಳು 


ನಿರ್ಮಲ್‌ ರಾಜ್‌, ಉಮ್ಮತ್ತೂರು ಅರಸರು - ಒಂದು ಅಧ್ಯಯನ, ಸಂಸ್ಕೃತಿ 
ಇಲಾಖೆ, ಭಾರತ ಸರ್ಕಾರ ಮತ್ತು ಜಗದ್ಗುರು ಶ್ರಿ ಶಿವರಾತ್ರೀಶ್ವರ ಗಂಥಮಾಲೆ, 
ಮೈ 
. ಕನ್ನಡನಾಡಿನ ಚರಿತ್ರೆ, ಭಾಗ-2, ಕರ್ನಾಟಕದ ಧರ್ಮಗಳು, ಪು.226. 


ಸೂರು 2011, ಪು.ಪು. 70-90. 


. ನಾಗರಾಜ್‌ ಶರ್ಮ - ಹೊಯ್ದಳೆ ಶಿಲ್ಪದಲ್ಲಿ ಶಿವ, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 2010, ಪು.41. 

. ಎಂ.ಚಿದಾನಂದಮೂರ್ತಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಬೆಂಗಳೂರು, 2002, ಪು.165. 

. ಎಸ್‌.ಶ್ರೀಕಂಠಶಾಸ್ತ್ರಿ - ಹೊಯ್ದಳ ವಾಶ್ರುಶಿಲ್ಲ ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 1965, ಪು.ಪು. 13-18. 

. ನಿರ್ಮಲ್‌ ರಾಜ್‌ ಉಮ್ಮತ್ತೂರು ಅರಸರು ಒಂದು ಅಧ್ಯಯನ, ಶ್ರೀ ಜಗದ್ಗುರು 
ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಮೈಸೂರು 2011, ಪು.ಪು.78-79. 

. ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು, ಸುತ್ತೂರು ಶಾಸನ ಸಂಖ್ಯೆ-94. 

. ಎ.ಕ.ಸಂಪುಟ-4, ಯಳಂದೂರು ತಾಲ್ಲೂಕು, ಸುತ್ತೂರು ಶಾಸನ ಸಂಖ್ಯೆ-98. 


. ಎ.ಕ.ಸಂಪುಟ-4, ಯಳಂದೂರು ತಾಲ್ಲೂಕು, ಸುತ್ತೂರು ಶಾಸನ ಸಂಖ್ಯೆ-143. 


84 


ಅಧ್ಯಾಯ-5 
ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಸಾಮಾಜಿಕ ಪರಿಸ್ಥಿತಿಗಳು 


ಈ ಅಧ್ಯಾಯದಲ್ಲಿ ಚೋಳರ ಕಾಲದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅಸಿತ್ತದಲ್ಲಿದ್ದ 
ಸಾಮಾಜಿಕ ಸ್ಥಿತಿಗತಿ ಮತ್ತು ಸಾಮಾಜಿಕ ಸಾಮರಸ್ಯಗಳ ಪರಿಸ್ಥಿತಿಯನ್ನು ಕುರಿತು ಸನಾತನ 
ಭಾರತಿಯ ಸಾಮಾಜಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಚರ್ಚಿಸಲಾಗಿದೆ. ಯಾವುದೇ 
ಸಮಾಜಕ್ಕೆ ತನ್ನದೇ ಆದ ಸಂಸ್ಕೃತಿ ಇದ್ದೇ ಇರುತ್ತದೆ. ಸಂಸ್ಕೃತಿ ಎಂಬುದು ಒಂದು 
ರೀತಿಯಲ್ಲಿ ಸಮಾಜಕ್ಕೆ ಸ್ಫೂರ್ತಿಯನ್ನು ಕೂಡುವಂತದ್ದು. ಪ್ರಾಚೀನ ಕಾಲದಿಂದಲೂ ನಮ್ಮ 
ಇತಿಹಾಸವನ್ನು ಗಮನಿಸಿದರೆ ಭಾರತದಲ್ಲಿ ಜನರ ಜೀವನಕ್ಕೆ ಧರ್ಮವೇ ಪ್ರಬಲ ಶಕ್ತಿಯಾಗಿ 
ರೂಪುಗೊಂಡಿದೆ.' ಇದರಿಂದಾಗಿ ನಾವು ಎಲ್ಲಾ ಕಾಲದಲ್ಲಿಯು ಧರ್ಮ 
ಹಾಸುಹೊಕ್ಕಾಗಿರುವುದನ್ನು ಕಾಣಬಹುದಾಗಿದೆ.” ಈ ಸಾಂದರ್ಬಿಕ ಹಿನ್ನೆಲೆಯಲ್ಲಿ ಜೋಳರ 
ಆಡಳಿತದ ಕಾಲದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ರೀತಿಯಲ್ಲಿ ಸಾಮಾಜಿಕ 
ಸುಧಾರಣೆಯಾಗಿ ಸಾಮಾಜಿಕ ಜೀವನಕ್ಕೆ ಚೋಳರ ಕಾಲದಲ್ಲಿ ಉತ್ತಮವಾದ ಕೊಡುಗೆಗಳನ್ನು 


ನೀಡಿದ್ದಾರೆ ಎಂಬುದು ಸ್ಪಷ್ಟವಾಗಿ ಹಲವಾರು ಶಾಸನಗಳ ಹಿನ್ನೆಲೆಯಿಂದ ತಿಳಿದುಬರುತ್ತದೆ." 


ಚೋಳರ ಕಾಲದ ಸಾಮಾಜಿಕ ವ್ಯವಸ್ಥೆ ಹಾಗೂ ಜನಜೀವನವನ್ನು ಕುರಿತು 
ಸಮಕಾಲೀನ ಗಂಥಗಳು, ಶಾಸನಗಳು, ಪ್ರಮುಖವಾಗಿ ಅಂದಿನ ಕಾಲದ ದೇವಾಲಯ 
ಸ್ಮಾರಕಗಳ ಆಧಾರಗಳೊಂದಿಗೆ ಚರ್ಚಿಸಲಾಗಿದೆ. ಜನಪದ ಇತಿಹ್ಯಗಳಿಗಿಂತ ಚಾರಿತ್ರಿಕ 
ಸ್ಮಾರಕಗಳು, ಶಾಸನಗಳು, ನಾಣ್ಯಗಳು ಸಾಮಾಜಿಕ ಜೀವನದ ವಿಚಾರವನ್ನು ನೀಡುತ್ತವೆ. 
ಸಾಮಾಜಿಕ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ಜಾತಿವ್ಯವಸ್ಥೆ, ಕುಟುಂಬ ವ್ಯವಸ್ಥೆ, ಸ್ತೀಯರ 
ಸ್ಥಾನಮಾನ, ವಿವಾಹ ಪದ್ಧತಿ, ಉಡುಗೆ-ತೊಡುಗೆ, ಆಭರಣಗಳು, ಜಾನಪದೀಯ 
ಆಚರಣೆಗಳು, ಮನರಂಜನೆ ಕಾರ್ಯಕ್ರಮಗಳು, ಶಿಕ್ಷಣ ವ್ಯವಸ್ಥೆ ಮೊದಲಾದವುಗಳನ್ನು 
ಅಧ್ಯಯನ ನಡೆಸುವುದು ಸೂಕ್ತವಾಗಿದೆ. ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರಗಳ 
ಸಂಕೇತವಾಗಿರದೆ ಆಯಾಯಾ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳನ್ನು 


[ 


ಪ್ರತಿಬಿಂಬಿಸುವ ಮೂರ್ತ ಸ್ಹರೂಪದ ಸಂಕೇತವಾಗಿವೆ. ಹಬ್ಬ ಹರಿದಿನಗಳು, ವಿಶೇಷ 
ಉತ್ಸವಗಳು, ನೈವೇದ್ಯಗಳು, ರಥೋತ್ಸವ, ನಿತ್ಯೋತ್ಸವ, ವಾರ್ಷಿಕೋತ್ಸವ ಮುಂತಾದ 
ಆಚರಣೆಗಳ ಪ್ರಮುಖ ಕೇಂದಗಳಾಗಿದ್ದವು. ಪ್ರಮುಖವಾಗಿ ದೇವಾಲಯಗಳು ಸಾಮಾಜಿಕ 


ಜೀವನದ ಕೇಂದ್ರ ಬಿಂದುವಾಗಿದ್ದವು. ಚೋಳರ ಕಾಲದಲ್ಲಿ ವಿವಿಧ ಧಾರ್ಮಿಕ ಪಂಥಗಳು, 


85 


ವಿಶೇಷವಾಗಿ ಶೈವ, ವೈಷ್ಣವ, ಶ್ರೀವೈಷ್ಣವ, ಜೈನ, ಶಾಕ್ತ ಜಾನಪದೀಯ ಮೊದಲಾದ 
ಆಚರಣೆಗಳು ರೂಢಿಯಲ್ಲಿದ್ದವು. ಇವುಗಳ ಸಂಕೇತವಾಗಿ ದೇವಾಲಯಗಳು, 
ಗುಡಿಗೋಪುರಗಳು, ಧಾರ್ಮಿಕ ಸ್ನಾರಕಗಳು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ 


ಚಟುವಟಿಕೆಗಳ ಕೇಂದವಾಗಿದ್ದವು." 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರು ತಮ್ಮ ಆಡಳಿತದ ಕಾಲದಲ್ಲಿ ದೇವಾಲಯಗಳನ್ನು, 
ಗುಡಿ ಗೊಪುರಗಳನ್ನು ಕಟ್ಟಲು ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದರು. ದೇವಾಲಯಗಳ ನಿರ್ಮಾಣ 
ಕಾರ್ಯದಲ್ಲಿ ರಾಜರು, ಸಾಮಂತರು, ಆಡಳಿತ ವರ್ಗ, ರಾಣಿಯರು ವಿವಿಧ ರೀತಿಯ 
ವರ್ತಕರು, ಸಾಮಾನ ಜನರು ಯಾವುದೇ ರೀತಿಯ ಬೇಧಭಾವವಿಲ್ಲದೆ, 
ಸಾಮೂಹಿಕವಾಗಿಯೂ, ವೈಯಕ್ತಿಕವಾಗಿಯೂ ದೇವಾಲಯಗಳನ್ನು ನಿರ್ಮಿಸಿ 
ದಾನದತ್ತಿಗಳನ್ನು ನೀಡಿದ್ದಾರೆ. ಜೀವನದಲ್ಲಿ ಒಂದಾದರೂ ಗುಡಿಯನ್ನು ಕಟ್ಟಬೇಕು, ಇಲ್ಲವೆ 
ಕಟ್ಟಿಸಿದ ಗುಡಿಗಳಿಗೆ ದಾನವನ್ನಾದರೂ ನೀಡಬೇಕೆಂಬುದು ಚೋಳರ ಕಾಲದ ಒಂದು 
ಸಾಮಾಜಿಕ ಭಾವನೆಯಾಗಿತ್ತು. ದೇವಾಲಯಗಳು ಸಾಮಾಜಿಕ ಸಂಸ್ಥೆಯಾಗಿ ಕೆಲಸ 
ನಿರ್ವಹಿಸುತ್ತಿದ್ದವು, ಹಾಗೂ ಇದರಲ್ಲಿ ಎಲ್ಲಾ ರೀತಿಯ ಜನರು ಭಾಗವಹಿಸುತ್ತಿದ್ದರು. 
ದೇವಾಲಯವು ಒಂದು ಸ್ಥಳೀಯ ಪ್ರದೇಶದಲ್ಲಿ ಮತೀಯ ಜೀವನದ ಒಂದು ಮುಖ್ಯ 
ಕೇಂದವಾಗಿದ್ದುದಲ್ಲದೆ ಅದು ಸಾಮಾಜಿಕ ಸಂಸ್ಥೆಯೂ ಸಹ ಆಗಿತ್ತು. ಅಲ್ಲದೆ ಅದು ಪಟ್ಟಣದ 
ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಜೀವನ ಚಟುವಟಿಕೆಗಳಲ್ಲಿ ಮುಖ್ಯ ಪಾತ್ರವನ್ನು 


ವಹಿಸುತ್ತಿದ್ದವು." 


ರಾಜರಾಜಚೋಳ, ರಾಜೇಂದ್ರ ಚೋಳ, ರಾಜಾಧಿರಾಜಚೋಳ ಹಾಗೂ 
ಕುಲೋತ್ತುಂಗ ಚೋಳರ ಕಾಲದಲ್ಲಿ ಸಾಮಂತರು, ಪುರೋಹಿತರು, ಅಧಿಕಾರಿಗಳು, 
ಗಾವುಂಡರು, ಜನಸಾಮಾನ್ಯರು ದೇವಾಲಯಗಳ ನಿರ್ಮಾಣದಲ್ಲಿ ತಮ್ಮನ್ನು ತಾವು 
ತೊಡಗಿಸಿಕೊಂಡಿದ್ದರು. ದಕ್ಷಿಣ ಕರ್ನಾಟಕದ ಆಗ್ನೇಯ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 
ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅದರ ಜೊತೆ ದುಃಸ್ಥಿತಿಯಲ್ಲಿದ್ದ ದೇವಾಲಯಗಳಿಗೆ 
ಹೊಸ ಹೊಸ ಭಾಗಗಳನ್ನು ಸೇರಿಸಿ, ದುಸ್ಥಿತಿಯಲ್ಲಿದ ದೇವಾಲಯಗಳನ್ನು 
ಜೀರ್ಣೋದ್ದಾರಗೊಳಿಸಿದ್ದಾರೆ. ಅನೇಕ ದೇವಾಲಯಗಳ ನಿರ್ವಹಣೆಗಾಗಿ ಭೂದಾನ, 
ಗ್ರಾಮದಾನ, ಆಭರಣ, ಹಣ, ಧಾನ್ಯ ಸುಂಕ ಪರಿಕರಗಳ ಮೂಲಕ ದಾನದತ್ತಿಗಳನ್ನು 
ನೀಡುತ್ತಿದ್ದರು. ನಮಗೆ ಕೊಳ್ಳೇಗಾಲ, ನರಸೀಪುರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ ಜಿಲ್ಲೆಗಳ ಸಾಕಷ್ಟು ಸಂಖ್ಯೆಯ ಶಾಸನಗಳಲ್ಲಿ ಮಾಹಿತಿ ದೊರೆಯುತ್ತದೆ. 


86 


ಕೊಳ್ಳೇಗಾಲ ತಾಲ್ಲೂಕಿನಲ್ಲಿ ದೊರೆತಿರುವ ಶಾಸನದಿಂದ ಭೂ ಆದಾಯ, ಕೃಷಿ ಭೂಮಿ, 
ನೀರಾವರಿ ಭೂಮಿ, ಬೆಜ್ಜಲು ಭೂಮಿ, ತೋಟದ ಭೂಮಿ, ತೆರಿಗೆ ಆದಾಯ, ನೀರಾವರಿ 
ತೆರಿಗೆ, ಸಾರಿಗೆ, ಕಾಲುವಳಿ ಬಾನುಗುದರೆ, ಕಾಣಿಕೆ, ಸಂಬಂಧ ಸರತಿ, ಭೂಕಂದಾಯ, 
ನಾಣ್ಯಪದ್ಧತಿ, ಗದ್ಯಾಣ, ಪಣ, ಹಾಗ, ವೀಸ, ವರಹ, ಅಳತೆ ಪ್ರಮಾಣ, ಖಂಡುಗ, ಕುಳಿ, 


ಕೊಳಗ, ನಾಳಿ ಮೊದಲಾದವುಗಳ ಬಗ್ಗೆ ತಿಳಿದುಬರುತ್ತದೆ. 


ಅಂದಿನ ಸಮಾಜದ ಪರಿಸ್ಥಿತಿಯನ್ನು ಗಮನಿಸಿದಾಗ ಬ್ರಾಹ್ಮಣರು, ಕ್ಷತ್ರಿಯರು, 
ವೈಶ್ಯರು, ಶೂದ್ರರು, ವರ್ಗಪದ್ಭಶಿಯಲ್ಲಿ ಅಕ್ಕಸಾಲಿಗ, ತಮ್ಮಡಿವರ್ಗ ಸ್ತೀಯರ ಸ್ಥಾನಮಾನದ 
ಬಗ್ಗೆ ಶಾಸನಗಳಿಂದ ತಿಳಿದುಬರುತ್ತದೆ. ಆದರೆ ಕೆಲವೇ ಕೆಲವು ಶಾಸನಗಳಿಂದ ಮಾತ್ರ 
ಚೋಳರ ಬಗ್ಗೆ ತಿಳಿಸುವ ಶಾಸನಗಳು ಶಾಗ್ಯಂದಲ್ಲಿ ಜಲಕಂಠೇಶ್ವರ ದೇವಾಲಯದ ಮುಂದೆ 
ಇರುವ ಕಲ್ಲು ಶಾಸನದಿಂದ ಚೋಳ ರಾಜ ರಾಜಾಧಿರಾಜನು ಕ್ರಿ.ಶ.1045-46 ರಲ್ಲಿ ಆಡಳಿತ 
ನಡೆಸಿರುವ ಬಗ್ಗೆ ತಿಳಿಸಿದ್ದಾನೆ. ಈ ಶಾಸನವು ತಮಿಳು ಭಾಷೆಯ ಲಿಪಿಯಲ್ಲಿದೆ. ಇದರಲ್ಲಿ 
ರಾಜಕೇಸರಿ ಅಥವಾ ರಾಜಾಧಿರಾಜ ದೇವ ಒಡೆಯನು ಜಯಗೊಂಡಗೋಳ ಎಂಬ 
ಬಿರುದು ಪಡೆದುಕೊಂಡು 28ನೇ ಸಂವತ್ಸರದಲ್ಲಿ ರಾಜ್ಯವಾಳುತ್ತಿರುವಾಗ ಕುಂದನಾಡಿನ 
ಅಧಿಕಾರಿಯಾದ ರಾಜೇಂದಗೋಳಗ್‌ಡ ಹಾಗೂ ಗಂಗೈಕೊಂಡ ಚೋಳ, ತೊಂಡರ್‌ನಾಡು, 
ಮುಡಿಗೊಂಡ ಚೋಳಮಂಡಲದ ಅಧಿಕಾರಿಯ ಮಗನಾದ ಕರೈಕೊಂಡೈಯ್ಯನ್‌ ಎಂಬುವರು 
ಮಹಾದೇವ ದೇವರಿಗೆ ಭೂಮಿಯನ್ನು ದಾನ ಮಾಡಿರುವ ಉಲ್ಲೇಖವಿದೆ. ಎರಡು ಖಂಡುಗ 
ಬೆಳೆಯುವ ಹಾಗೂ ಒಂದು ಕೊಳಗ ಬೀಜವನ್ನು ಬಿತ್ತುವ ಭೂಮಿಯನ್ನು ದಾನ 
ಮಾಡಿರುವುದಾಗಿ ತಿಳಿದುಬರುತ್ತದೆ." ಬಂಡಳ್ಳಿಯಲಿರುವ ಚೋಳರ ಕಾಲದ ಈಶ್ವರ 
ದೇವಾಲಯದ ಶಾಸನವು ನಮಃ ಶಿವಾಯ ಎಂದು ಆರಂಭವಾಗುತ್ತದೆ. ಶಕವರ್ಷ 1767 ರ 
ವಿಶ್ಷಸುನಾಮ ಸಂವತ್ನರದಲ್ಲಿ ದೇವಾಲಯವನ್ನು ಜೀರ್ಣೋದ್ದಾರವನ್ನು ಮಾಡಿದ 
ಉಲ್ಲೇಖವಿದೆ.' ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು, ಉಮಾಮಹೇಶ್ವರ 
ದೇವಾಲಯ ಹಾಗೂ ವೀರಭದ್ರ ದೇವಾಲಯಗಳು ಶಿಥಿಲವಾಗಿದ್ದು, ದೇವಾಲಯಗಳನ್ನು 
ಮತ್ತು ದೇವಾಲಯದ ಮಜ್ಜನಕ್ಕೆಂದು ನಿರ್ಮಾಣವಾಗಿದ್ದು, ಬಾವಿಯನ್ನು ಸಂಗಯ್ಯನ 
ಮಾದಶೆಟ್ಟಿ ಪುತ್ರ, ಸಿಂಗೆಶೆಟ್ಟಿಯು ಜೀರ್ಣೋದ್ದ್ಧಾರವನ್ನು ಮಾಡಿಸಿದನೆಂದು ತಿಳಿದುಬರುತ್ತದೆ 
ಮತ್ತು ಅದೇ ಊರಿನಲ್ಲಿ ಅರಳಿಕಟ್ಟೆಯ ಮೇಲೆ ನಿಟ್ಟಕಲ್ಲು ಶಾಸನವಿದ್ದು, ಇದು ಕ್ರಿ.ಶ.10ನೇ 
ಶತಮಾನಕ್ಕೆ ಸೇರಿದ ಶಾಸನವಾಗಿದ್ದು, ಇದು ವೀರರ ನೆನಪಾರ್ಥವಾಗಿದೆನ" ಈ ಶಾಸನ 
ತಿಸೈಮಾಸಿಕ್ಕಚೆಟ್ಟಿ ಎಂಬ ವೀರನು ಹುಲಿಯ ಬೇಟೆಗೆ ಹೋಗಿ ಹುಲಿಯನ್ನು ಕೊಂದಿರುವುದರ 


87 


ನೆನಪಿಗಾಗಿ ಆತನ ತಂದೆಯಾದ ಕೇತ್ತ್ನನ್‌ ಮಶಣನ್‌ ಒಂದು ವೀರಕಲ್ಲಿನ ಕಂಬವನ್ನು 
ನಿರ್ಮಿಸಿದ ಎಂದು ತಿಳಿದುಬರುತ್ತದೆ. 


ಭದಳ್ಳಿಯಲ್ಲಿರುವ ಕುಲೋತ್ತುಂಗ ಚೋಳನ ಶಾಸನವು ಶಿಥಿಲವಾಗಿದ್ದು, 
ಕುಲೋತ್ತುಂಗ ಚೋಳ ಒಡೆಯ ಅಥವಾ ಕೇಸರಿವನ್‌ ಆಡಳಿತ ಮಾಡುತ್ತಿದ್ದಾಗ, 36ನೇ 
ವರ್ಷ ಆಡಳಿತದಲ್ಲಿ ವಿಜಯದೇವತೆಯು ಉಗಸ್ಪರೂಪ ತಾಳಿದಾಗ, ಅವಳ ಶಾಂತಿಗಾಗಿ 
ವಿಜಯದೇವತೆಯನ್ನು ಪ್ರತಿಷ್ಠಾಪಿಸಿ ಅವಳಿಗೆ ಚಿನ್ನದ ಕಿರೀಟವನ್ನು ಇಟ್ಟು ಶೃಂಗರಿಸಲಾಯಿತು 
ಮತ್ತು ಐಶ್ವರ್ಯ ದೇವತೆ ಎಂದು ಹೊಗಳಿರುವ ವಿಚಾರ ತಿಳಿದುಬರುತ್ತದೆ.” ಮುಡಿಗೊಂಡ 
ಶಿವ ದೇವಾಲಯದ ಗರ್ಭಗೃಹ ಮತ್ತು ಮುಖಮಂಟಪಗಳ ಕುಮುದದ ಪಟ್ಟಿಕೆಯ ಮೇಲೆ 
ಜೋಳ, ಒಂದನೇ ಕುಲೋತ್ತುಂಗ ಮೊದಲಾದವರ ಹೆಸರುಗಳು ಶಾಸನದಲ್ಲಿ ತಮಿಳು 
ಭಾಷೆಯ ಲಿಪಿಯಲಿವೆ. ಈ ಶಾಸನವು ತೃಟಿತವಾಗಿದೆ. ಕೀರ್ತಿ ದೇವತೆಯು 
ರಾರಾಜಿಸುತ್ತಿರುವಾಗ ವಿಜಯ ದೇವತೆಯು ಒಲಿದಿರುವಾಗ ಭೂದೇವತೆಯು 
ಕಂಗೊಳಿಸುತ್ತಿರುವಾಗ ಲಕ್ಷ್ಮೀ ವರಿಸಿದಾಗ ರತ್ನಖಚಿತ ಕಿರೀಟವನ್ನು ಧರಿಸಿ ಭುವನಿ 
ಮೇಲುದುಡೈಯಾಲ್‌ ಎಂಬ ರಾಣಿಯು ಕೋವಿರಾಜನೊಂದಿಗೆ ವೀರ ಸಿಂಹಾಸನದಲ್ಲಿ 
ಕುಳಿತಳು ಎಂದು ತಿಳಿಸುತ್ತದೆ." ಕೊಳ್ಳೇಗಾಲದ ಕ್ರಿ.ಶ.10-11ನೇ ಮತ್ತು 11-12ನೇ ಶತಮಾನಕ್ಕೆ 
ಸೇರಿದ ಸಾಕಷ್ಟು ಸಂಖ್ಯೆಯ ಶಾಸನಗಳಲ್ಲಿ ತಮಿಳು ಭಾಷೆಯೇ ಪ್ರಧಾನವಾಗಿ 
ಕಾಣಬರುತ್ತವೆ. ಅಲ್ಲದೆ ಇವುಗಳೆಲ್ಲವೂ ಸಹ ದೇವಾಲಯಗಳಿಗೆ ದಾನ ನೀಡಿರುವ 
ಶಾಸನಗಳಾಗಿವೆ. ಮುಂದೆ ಈ ಭಾಗದಲ್ಲಿ ಆಡಳಿತ ನಡೆಸಿದ ಹೊಯ್ದಳ ರಾಜರ ಹೆಸರುಗಳು 
ಸಹ ಕಂಡುಬರುತ್ತವೆ. ಹೊಯ್ದಳರು ಜೋಳರ ಆಡಳಿತದ ಸೂತ್ರವನ್ನೇ ಈ ಭಾಗಗಳಲ್ಲಿ 
ಮುಂದುವರೆಸಿಕೊಂಡು ಬಂದರೆಂಬುದು ಗಮನಾರ್ಹ. ಹೀಗೆ ಶಾಸನಗಳಲ್ಲಿ ಅಂದಿನ 
ಕಾಲದ ಸಾಮಾಜಿಕ ಪರಿಸ್ಥಿತಿಯೊಂದಿಗೆ ಆಡಳಿತ್ಕಾಕ ನೀತಿಯನ್ನು ಸಹ 
ಗಮನಿಸಬಹುದಾಗಿದೆ. 


ದೇವಾಲಯಗಳನ್ನು ನಿರ್ಮಿಸಿದ ದಾನಿಗಳು ಅವುಗಳ ಧಾರ್ಮಿಕ ಕಾರ್ಯ 
ಚಟುವಟಿಕೆಗಳು ಸಾಂಗ್ಯವಾಗಿ ಹಾಗೂ ನಿರಂತರವಾಗಿ ಮುಂದುವರೆದುಕೊಂಡು ಬರಲು 
ಭೂ ದಾನದತ್ತಿಗಳನ್ನು ನೀಡಿರುವುದು ಕಂಡುಬರುತ್ತದೆ. ನೀಡಿದ ದಾನದತ್ತಿಗಳನ್ನು 
ದೇವಾಲಯಗಳ ನಿರ್ವಹಣೆ, ಪೂಜೆ ಪುನಸ್ಕಾರ ಮತ್ತು ದೇವಾಲಯಗಳಿಗೆ ಹೊಂದಿಕೊಂಡ 
ಪಂಡಿತರು, ಪುರೋಹಿತರು, ಸಹಾಯಕರು ಮೊದಲಾದವರ ಜೀವನ ನಿರ್ವಹಣೆಗೆ 
ನೀಡಲಾಗುತ್ತಿತ್ತು ಕೆಲಸ ಕಾರ್ಯಗಳು ನಡೆಯುತ್ತಿದ್ದವು. ದೇವಾಲಯದ ಪೂಜಾವಿಧಿಗಳಲ್ಲಿ 


88 


ದೇವರ ಅಂಗಭೋಗ, ರಂಗಭೋಗ, ನಿತ್ಯ ಸೇವೆ, ವಿಶೇಷ ಉತ್ಸ್ತವ ಪರ್ವಗಳ ಆಚರಣೆಗೆ 
ಸೂಕ್ತವಾದ ಏರ್ಪಾಡು ಮಾಡುತ್ತಿದ್ದುದರಿಂದ ಅವುಗಳ ನಿರ್ವಹಣೆಗಾಗಿ ನಿರಂತರವಾದ 
ಸೇವಾ ವರ್ಗವು ಇರುತ್ತಿತ್ತು. 


0 


ಆರ್ಥಿಕ ವ್ಯವಸ್ಥೆ, ಧಾರ್ಮಿಕ ಆಚರಣೆಗಳು ಮತ್ತು ಪರಂಪರಾನುಗತವಾಗಿ 
ಮುಂದುವರೆದುಕೊಂಡು ಬಂದ ಸನಾತನ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಅಸ್ತಿತ್ವದಲ್ಲಿದ್ದ 
ಜಾತಿವ್ಯವಸ್ಥೆಯನ್ನು ಕುರಿತು ವಿವರಿಸಲಾಗಿದೆ. ವೇದಗಳ ಕಾಲದಿಂದಲೂ ಸಹ ವರ್ಣ 
ವ್ಯವಸ್ಥೆಯನ್ನು ಕಾಣಬಹುದು. ನಂತರದ ಬೆಳವಣಿಗೆಯಿಂದ ವರ್ಣ ವ್ಯವಸ್ಥೆಯ ಜಾಗದಲ್ಲಿ 
ಜನರು ಕೈಗೊಳ್ಳುವ ವೃತ್ತಿಗಳ ಆಧಾರದ ಮೇಲೆ ಜಾತಿಗಳು ಹುಟ್ಟಿಕೊಂಡವು. ಹೀಗೆ 
ಹುಟ್ಟಿಕೊಂಡ ಜಾತಿಗಳು ಎಲ್ಲಾ ಕಡೆ ತಮ್ಮ ಬೇರುಗಳನ್ನು ಬಿಟ್ಟವು. ಜಾತಿವೃವಸ್ಥೆಯು 
ಪರಂಪರಾನುಗತವಾಗಿ ಬಂದ ಸಾಮಾಜಿಕ ವ್ಯವಸ್ಥೆಯನ್ನು ಚೋಳರ ಆಡಳಿತ 
ಕಾಲದಲ್ಲಿಯೂ ಸಹ ಕಾಣುತ್ತೇವೆ. ವರ್ಣ ಧರ್ಮ ಮತ್ತು ಅದರ ಆಶ್ರಮ ಧರ್ಮಗಳನ್ನು 
ರಕ್ಷಿಸಲು ರಾಜರು ಪ್ರಯತ್ನಿಸುತ್ತಿದ್ದರು. ಸಮಾಜವು ವರ್ಣ ವ್ಯವಸ್ಥೆ ಮತ್ತು ಜಾತಿ ಪದ್ಧತಿಗಳ 
ಆಧಾರದ ಮೇಲೆ ರಚನೆಯಾದ ಪರಿಣಾಮವಾಗಿ ಉಚ್ಚ-ನೀಚೆ, ಮೇಲು-ಕೀಳು, ಉತ್ತಮ- 
ಅಧಮ ಮೊದಲಾದ ಪ್ರಭೇದಗಳಿಂದ ಕೂಡಿತ್ತು ಆದರೂ ಸಹ ಸಹಕಾರ - 


ಸಹಬಾಳ್ಟೆಯಿಂದ ಜನರು ಹೊಂದಾಣಿಕೆ ಮಾಡಿಕೊಂಡು ಜೀವಿಸುತ್ತಿದ್ದರು." 


ಬ್ರಾಹ್ಮಣರು ಚೋಳರ ಕಾಲದಲ್ಲಿಯೂ ಸಾಮಾಜಿಕವಾಗಿ ಅತ್ಯಂತ 
ಪ್ರಭಾವಶಾಲಿಗಳಾಗಿದ್ದರು. ಅವರು ವಿದ್ಯಾಕ್ಷೇತ್ರದಲ್ಲಿ, ಆಡಳಿತದ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ 
ತ್ರದಲ್ಲಿ ವಿಶೇಷ ಪ್ರಭಾವವನ್ನು ಪಡೆದುಕೊಂಡಿದ್ದಾರೆ. ಅನೇಕ ಶಾಸನಗಳು ಅಗ್ರಹಾರ ಮತ್ತು 
ಬ್ರಾಹ್ಮಣರ ಪ್ರಭಾವವನ್ನು ಚರ್ಚಿಸಿವೆ. ಉದಾಹರಣೆಗೆ ಚೋಳ ದೊರೆ ಮೊದಲನೆಯ 
ಕುಲೋತ್ತುಂಗನು ಅಗರ ಗ್ರಾಮದಲ್ಲಿ 108 ಜನ ಬ್ರಾಹ್ಮಣರಿಗೆ ದಾನ ನೀಡಿ ಅಲ್ಲಿ 
ವಾಸಮಾಡಲು ಅನುವು ಮಾಡಿಕೊಟ್ಟನು ಎ೦ಬುದನ್ನು ನಾವು ಶಾಸನಗಳಿಂದ 
ಕಾಣಬಹುದಾಗಿದೆ.”  ಬ್ರಾಹ್ಹಣರ ನಂತರ ಕ್ಷತ್ರಿಯರು ಸಮಾಜದಲ್ಲಿ ಪ್ರಮುಖ ಸ್ಥಾನವನ್ನು 
ಹೊಂದಿದ್ದರು ಕೆಲವು ರಾಜಮನೆತನಗಳು ತಮ್ಮನ್ನು ಕ್ಷತ್ರಿಯರೆಂದು ಕರೆದುಕೊಂಡಿದ್ದಾರೆ. 
ರಾಜರ ಕರ್ತವ್ಯಗಳಲ್ಲಿ ಚಾತುವರ್ಣ ಸಂರಕ್ಷಣೆಯೂ ಒಂದೆಂಬ ಭಾವನೆ ಆ ಕಾಲದಲ್ಲಿಯೂ 
ಇದ್ದಿತು. ಸೇವುಣರಾಮಚಂದನು ರಾಮ ವರ್ಣ ಧರ್ಮಗಳ ರಕ್ಷಕನೆಂದು ಒಂದು 
ಶಾಸನದಲ್ಲಿ ತಿಳಿದು ಬರುತ್ತದೆ." ಕ್ಷತ್ರಿಯರ ತರುವಾಯ ವೈಶ್ಯರು ಸಮಾಜದಲ್ಲಿ ಪ್ರಮುಖ 
ಸ್ಥಾನವನ್ನು ಪಡೆದುಕೊಂಡಿದ್ದರು. ವ್ಯಾಪರವನ್ನು ಮಾಡಿಕೊಂಡು ಜೀವನ ನಡೆಸುವವರನ್ನು 


89 


ವೈಶ್ಯರು ಎಂದು ಕರೆಯುತ್ತರೆ, ವೈಶ್ಯರ ನತಂರದ ಸ್ಥಾನವನ್ನು ಶೂದ್ರರು ಪಡೆದುಕೊಡಿದ್ದರು 
ಶೂದ್ರರು ಸಾಮಾಜಿಕ ವ್ಯವಸ್ಥೆಯಲ್ಲಿ ತುಂಬಾ ಕೆಳ ಸ್ಥರದಲ್ಲಿದ್ದು ಈ ಮೇಲಿನ ಅಂದರೆ 
ಬ್ರಾಹ್ಮಣ ಕ್ಷತ್ರೀಯ, ವೈಶ್ಯರ ಸೇವೆಯನ್ನು ಮಾಡಿಕೊಂಡಿರಬೇಕಾಗಿತ್ತು. 


ಜಾತಿ ವ್ಯವಸ್ಥೆಯಂತೆ ಆಂದಿನ ಕಾಲದ ಸ್ತೀಯರ ಸ್ಥಾನಮಾನವನ್ನು ಕುರಿತು 
ಪರಿಶೀಲಿಸಲಾಗಿದೆ. ಸ್ತ್ರೀಯರಿಗೆ ಚೋಳರ ಕಾಲದಲ್ಲಿ ಸೂಕ್ತ ಗೌರವ ಹಾಗೂ ಪ್ರಮುಖ 
ಸ್ಥಾನಮಾನವನ್ನು ನೀಡಲಾಗಿತ್ತು ಮೇಲ್ಪರ್ಗದ ಸ್ತ್ರೀಯರು ಶಿಕ್ಷಣ, ಧರ್ಮ, ಸಂಗೀತ, ನೃತ್ಯ 
ಮೊದಲಾದ ಲಲಿತಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಿದ್ದರು. ಆದರೆ ಕೆಳವರ್ಗದ 
ಸ್ತ್ರೀಯರು ಪುರುಷರಿಗೆ ಸಮಾನರಾಗಿ ಹೊಲ, ಗದ್ದಗಳಲ್ಲಿ ಸಾರ್ವಜನಿಕವಾಗಿ 
ದುಡಿಯುತ್ತಿದರು. ಕೆಲವು ಪ್ರಮುಖ ಸ್ತ್ರೀಯರು ಕ್ರಿ.ಶ.11ನೇ ಶತಮಾನದಲ್ಲಿ ಸಾಮಾಜಿಕ 
ಹಾಗೂ ಧಾರ್ಮಿಕ ನಂಬಿಕೆಯ ಹಿನ್ನೆಲೆಯಲ್ಲಿ ದೇವಾಲಯವನ್ನು ನಿರ್ಮಿಸಿರುವುದು 
ತಿಳಿದುಬರುತ್ತದೆ.” ಉದಾಹರಣೆಗೆ ಗುಂಡಬ್ಬೆ ಎಂಬುವಳು ತಿರುಮಕೂಡಲು ನರಸೀಪುರದಲ್ಲಿ 
ಮೂಲಸ್ಸಾನೇಶ್ವರ ದೇವಾಲಯವನ್ನು ನಿರ್ಮಿಸಿದಳು ಎಂಬುದಾಗಿ ತಿಳಿದುಬರುತ್ತದೆ. 
ಶ್ರೀರಂಗಪಟ್ಟಣ ತಾಲ್ಲೂಕು ಬೊಬ್ಬೂರು ಅಗ್ರಹಾರದ ಹೊಲದಲ್ಲಿರುವ ಶಾಸನದ ಪ್ರಕಾರ 
ಪೋಮನ್‌ ಇರಾಮನಾದ ವಾನವಾನ್‌ ಮಾದೇವಿ ಹೆಸರಿನಲ್ಲಿ ಕಲಸತ್ತಪಾಡಿ ಎಂಬ ಗ್ರಾಮದ 
ಕೆರೆಕಟ್ಟೆಯನ್ನು ಜೀರ್ಣೋದ್ಧಾರಗೊಳಿಸಿದ ವಿಚಾರ ತಿಳಿದುಬರುತ್ತದೆ.” ಹೀಗೆ ಕೆರೆಗಳ 
ನಿರ್ಮಾಣ, ದೇವಾಲಯಗಳ ನಿರ್ವಹಣೆ, ಸಾರ್ವಜನಿಕ ಸೇವಾಕಾರ್ಯಗಳು ಮೊದಲಾದ 
ಸಮಾಜ ಸೇವೆಗೆ ಉದಾರವಾಗಿ ದಾನ ನೀಡಿರುವುದು ದಕ್ಷಿಣ ಕರ್ನಾಟಕದ ಚೋಳರ 
ಕಾಲದಲ್ಲಿ ಸಾಕಷ್ಟು ಶಾಸನಗಳಲ್ಲಿ ಪ್ರಮುಖವಾಗಿ ಕಾಣಬರುತ್ತದೆ. ಆದಕಾರಣ ಸ್ತ್ರೀಯರು 
ಕೂಡ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾಕಾರ್ಯಗಳಲ್ಲಿ ಭಾಗಿಯಾಗಿದ್ದರು ಎಂಬುದು 
ತಿಳಿದುಬರುತ್ತದೆ. 


po) 


ಸ್ತ್ರೀಯರು ಮತ್ತು ಪುರುಷರು ಆಭರಣಪ್ರಿಯರಾಗಿದ್ದರು. ಚೋಳರ ಕಾಲದಲ್ಲಿಯೂ 
ಕೂಡ ಪ್ರಾಚೀನ ಕಾಲದ ಸಂಸ್ಕೃತಿಯನ್ನೇ ಮುಂದುವರೆಸಿರುವುದು ಆ ಕಾಲದ ಸ್ಮಾರಕಗಳಲ್ಲಿ 
ಕಂಡುಬರುತ್ತದೆ. ಸ್ತ್ರೀ-ಪುರುಷರು ಕಿವಿಯೋಲೆ, ಬೆಂಡೋಲೆ, ಮೂಗುತಿ, ಉಂಗುರ, ಬಳೆ, 
ಕೈಗಡಗ, ಕಾಲ್ಲಡಗ, ಸೊಂಟಪಟ್ಟಿ, ಕತ್ತಿನಸರ ತೋಳ್ಸಂದಿ, ಕಾಲುಗೆಚ್ಜೆ ಮುಂತಾದ 
ಬೆಲೆಬಾಳುವ ಚಿನ್ನ ಬೆಳ್ಳಿ, ಬೆಲೆಬಾಳುವ ಹರಳುಗಳು, ಮುತ್ತು ಮೊದಲಾದ ಆಭರಣಗಳನ್ನು 


ಧರಿಸಿರುತ್ತಿದ್ದರು. ಚೋಳರ ಕಾಲದ ದೇವಾಲಯಗಳ ಶಿಲಗಳಲ್ಲಿ ಆ ಕಾಲದ ಉಡುಗೆ 


90 


ತೊಡುಗೆ, ಆಭರಣಗಳು, ಕೇಶಾಲಂಕಾರ ಮೊದಲಾದವುಗಳನ್ನು ನೋಡಬಹುದಾಗಿದೆ. ಈ 


ಸಂಬಂಧ ಕಲೆ ಮತ್ತು ವಾಸ್ತು ಶಿಲದ ಅಧ್ಯಯನದಲ್ಲಿ ದಿರ್ಪವಾಗಿ ಚರ್ಚಿಸಲಾಗಿದೆ. 


ಆಭರಣಗಳಂತೆ ಉಡುಗೆ-ತೊಡುಗೆ, ಆಹಾರ ಪದ್ದತಿ ಮನರಂಜನಾ ಕಾರ್ಯಕ್ರಮಗಳು 
ಮುಂತಾದವುಗಳ ಬಗ್ಗೆ ಸಮಕಾಲೀನ ಸಾಹಿತ್ಯ ಶಾಸನ, ಶಿಲಕಲೆ ಮೂದಲಾದ ರೂಪಗಳಲ್ಲಿ 
ಮಾಹಿತಿಗಳು ಸಿಗುತ್ತವೆ. ಸಾಮಾಜಿಕ ಜೀವನದಲ್ಲಿ ಉಡುಪುಗಳನ್ನು ಧರಿಸುವುದು 
ಸಾಮಾನ್ಯವಾಗಿತ್ತು. ಉಡುಗೆ-ತೊಡುಗೆಗಳು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಪ್ರದೇಶಗಳಲ್ಲಿ 
ವಿಭಿನ್ನವಾಗಿರುತ್ತದೆ. ದೇವಾಲಯಗಳ ಶಿಲ್ಪ ರಚನೆಯಲ್ಲಿ ಉಡುಗೆ ತೊಡುಗೆಗಳನ್ನು 
ಕಾಣಬಹುದಾಗಿದೆ. ಸತಿ ಮತ್ತು ಪತಿ ಶಿಲಗಳು, ಸ್ತೀ ಶಿಲಗಳು., ನೃತ್ಯಶಿಲ್ಲಗಳು, 


ಸಂಗೀತಗಾರರು, ಇನ್ನಿತರ ವಿವಿಧ ರೀತಿಯ ಉಡುಗೆ ತೊಡುಗೆ ಧರಿಸಿರುವುದು 
ಕಂಡುಬರುತ್ತದೆ. 


ಚೋಳರ ಕಾಲದ ಆಹಾರ ಪದ್ಧತಿಯನ್ನು ಗಮನಿಸಿದಾಗ ಜನರು ಸಸ್ಕಹಾರಿ 
ಹಾಗೂ ಮಾಂಸಹಾರಿಗಳಾಗಿದ್ದರು. ಅಲ್ಪ ಪ್ರಮಾಣದಲ್ಲಿ ಸಸ್ಯಹಾರಿಗಳೂ ಹೆಚ್ಚಿನವರು 
ಮಾಂಸಹಾರಿಗಳಾಗಿದ್ದರು. ಅಕ್ಕಿ, ರಾಗಿ, ಜೋಳ, ಹುರುಳಿ, ಹುದ್ದು, ಅಲಸಂದೆ, ಅವರೆ, 
ಹೆಸರು, ಎಳ್ಳು, ನೆಲಗಡಲೆ, ವಿವಿಧ ಹಣ್ಣು ಹಂಪಲು. ಕಾಯಿಪಲ್ಯಗಳನ್ನು ಆಹಾರವನ್ನಾಗಿ 
ಬಳಸುತ್ತಿದ್ದರು. ಮೊಟ್ಟೆ, ಮೀನು, ಕುರಿ, ಕೋಳಿ ಮುಂತಾದವುಗಳ ಮಾಂಸ ಸೇವನೆಯುವ 
ಅಸ್ಪಿತ್ವದಲ್ಲಿತ್ತು. ಊಟದ ನಂತರ ಸಾಮಾನ್ಯವಾಗಿ ವೀಳ್ಯದೆಲೆ ಹಾಕುವ ಪರಿಪಾಠವಿತ್ತು. 


ಯದಾ" 


ಚೋಳರ ಕಾಲದಲ್ಲಿ ಮನರಂಜನೆಯ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ 
ನೀಡಲಾಗುತ್ತಿತ್ತು. ಕಿ.ಶ.10-11ನೇ ಶತಮಾನದಲ್ಲಿ ಜನರು ತಮ್ಮ ಬಿಡುವಿನ ಸಮಯದಲ್ಲಿ 
ಮನರಂಜನೆಗಾಗಿ ಹಲವು ರೀತಿಯ ವಿನೋದಾವಳಿಗಳಲ್ಲಿ ತೊಡಗುತ್ತಿದ್ದರು. ರಾಜರು ಸಹ 
ವಿನೋದಕ್ಕಾಗಿ ಹಲವು ರೀತಿಯ ಕಲಾಪ್ರದರ್ಶನಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ಕುಕ್ಕಟ 
ಕಾಳಗ, ಟಗರು ಕಾಳಗ, ಗೂಳಿಕಾಳಗ, ಕುಸ್ತಿ, ಮಲ್ಲಯುದ್ಧ, ಗದಾಯುದ್ಧ ಇನ್ನೂ 
ಮೊದಲಾದವುಗಳನ್ನು ದೇವಾಲಯಗಳಿರುವ  ಶಿಲ್ಲಕಲೆಗಳಿಂದ ಗುರುತಿಸಬಹುದಾಗಿದೆ. 
ಪ್ರಮುಖವಾಗಿ ಮಲ್ಲಯುದ್ದ ಮತ್ತು ಜಟ್ಟಿಕಾಳಗಗಳನ್ನು ನಡೆಸುತ್ತಿದ್ದುದನ್ನು ಶಿಲ್ಲಕಲೆಗಳಲ್ಲಿಯೆ 
ಕಾಣಬಹುದಾಗಿದೆ. ಬೇಟಿ ಪುರಾತನ ಆಟವಲ್ಲದೆ ಮೂಲ ವೃತ್ತಿಗಳಲ್ಲಿಯೂ ಒಂದಾಗಿತ್ತು. ಈ 
ಮೇಲಿನ ವಿಚಾರಗಳನ್ನು ಸೂಕ್ಷ ವಾಗಿ ಗಮನಿಸಿದರೆ ಚೋಳರು ಹಾಗೂ ಜನಸಾಮಾನ್ಯರು 
ವಿನೋಧಾವಳಿಗಳಿಗಾಗಿ ಮಹತ್ವ ನೀಡಿದ್ದರೆಂಬುದು ತಿಳಿದುಬರುತ್ತದೆ. ಚೋಳರ ಕಾಲದ 
ದೇವಾಲಯಗಳಲ್ಲಿ ವಿಶೇಷವಾಗಿ ಉತ್ಸವ ಹಬ್ಬಗಳಲ್ಲಿ ಸಂಗೀತ ಹಾಡುವುದು, ನೃತ್ಯ 


91 


ಮಾಡುವುದು ಸಾಮಾನ್ಯವಾದ ಆಚರಣೆಗಳಾಗಿದ್ದವು. ಶಿಲ್ಲಕಲೆಗಳು ಸಹ ಒಂದೊಂದು ಕುಲ 
ಕಸುಬಿನ ಆಧಾರದ ಮೇಲೆ ರಚನೆಗೊಂಡಿರುವುದು ಕಂಡುಬರುತ್ತದೆ. ಪ್ರಮುಖವಾಗಿ ಸೈನಿಕ 
ವ್ಯವಸ್ಥೆಯ ಗಜದಳೆ, ಅಶ್ವದಳ, ಕಾಲ್ಲಳ, ವಾದ್ಯವೃಂದ, ಸೇವಕರು ಈ ಎಲ್ಲಾ ಬಗೆಯ 
ದೃಶ್ಯಗಳನ್ನು ಶಿಲ್ಪಗಳಲ್ಲಿ ಕಾಣಬಹುದು. 


ಸಾಮಾಜಿಕ ಜೀವನದ ವ್ಯವಸ್ಥೆಯಲ್ಲಿ ವಿವಾಹ, ಕುಟುಂಬ ಪದ್ಧತಿ, ಅವಿಭಕ್ತ 
ಕುಟುಂಬ, ಬಂಧುತ್ತ, ಸಂಸಾರ, ದೇವದಾಸಿ ಪದ್ಧತಿ, ವೇಶೈಪದ್ಧ ತಿ. ಸತಿಸಹಗಮನ ಪದ್ಧತಿ, 


ವೀರ ನಾರಿಯರ ಆದರ್ಶ ಪರಂಪರೆ ಮೊದಲಾದವುಗಳನ್ನು ಕಾಣಬಹುದು. 


ಸಾಮಾಜಿಕ ಹಿನ್ನೆಲೆಯಲ್ಲಿ ದೇವಾಲಯಗಳ ಪರಂಪರೆಯನ್ನು ಸಹ ಕಾಣಬಹುದು. 


ಉದಾಹರಣೆಗೆ: 


ನೈಮಿತ್ತಿಕ-ನೈಮಿತ್ತಿಕ ಎಂದರೆ ವಿಶೇಷ ಪೂಜೆಗಳು ಸಾಮಾನ್ಯವಾಗಿ ಅಮವಾಸ್ಯೆ, 
ಪೌರ್ಣಮಿ. ಚೌತಿ, ಏಕಾದಶಿ, ದ್ವಾದಶಿ, ಮೊದಲಾದ ನಿರ್ದಿಷ್ಟ ತೇದಿಗಳಲ್ಲಿ ನಡೆಯುತ್ತಿದ್ದವು. 


ಶ್ರೀ ಕಾರ್ಯ- ಎಂದರೆ ದೇವಾಲಯಗಳಲ್ಲಿ ದೇವರ ಹೆಸರಿನಲ್ಲಿ ನಡೆಯುತ್ತಿದ್ದ ಎಲ್ಲಾ 
ಬಗೆಯ ಧಾರ್ಮಿಕ ಆಚರಣೆಗಳನ್ನು ಶ್ರೀಕಾರ್ಯ ಎಂದು ಕರೆಯುತ್ತಿದ್ದರು. 


ನಂದಾದೀವಿಗೆ- ದೇವಾಲಯದಲ್ಲಿ ಸದಾ ಉರಿಯುವ ದೀಪವೇ ನಂದಾದೀಪ 


ಅಥವಾ ನಂದಾದೀವಿಗೆ ಆಗಿದೆ. 


ಗರುಡ ಹಾಗೂ ದ್ವಜ ಸ್ಪಂಭಗಳು- ಶೈವ ವೈಷ್ಣವ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ 
ಗರುಡ ಹಾಗೂ ಧ್ರಜಸ್ತಂಭಗಳು ಇರುತ್ತಿದ್ದವು. ದೇವರ ಸನ್ನಿಧಿ ಖಚಿತಪಡಿಸುವ ಸಲುವಾಗಿ 
ದೇವಾಲಯದಲ್ಲಿ ಧ್ವಜಾರೋಹಣವನ್ನು ನಡೆಸುತ್ತಿದ್ದರು. 


ಮಹಾವಾದ್ಯ ದೇವಾಲಯಗಳಲ್ಲಿ ಪ್ರತಿ ಪ್ರತಿದಿನದ ಪೂಜೆಯ ಸಮಯದಲ್ಲಿ 
ಮಹಾಮಂಗಳಾರತಿ ಹಾಗೂ ಆ ಸಂದರ್ಭದಲ್ಲಿ ವಾದ್ಯಗಳನ್ನು ಬಾರಿಸುವ ಪದ್ಧತಿ ಬಹಳ 
ಆಚರಣೆಯಲ್ಲಿತ್ತು. ಉದಾಹರಣೆಗೆ ತಿರುಮಕೂಡಲು ನರಸೀಪುರದ ಚೋಳರ ಕಾಲದ 
ಅಗಸ್ಟೇಶ್ತರ ದೇವಾಲಯದಲ್ಲಿ ಈ ಸಂಪ್ರದಾಯಗಳನ್ನು ಈಗಲೂ ಕಾಣಬಹುದು. ಶಿವನ 
ಸಮುದದಲ್ಲಿ ಶೀರಂಗನಾಥಸ್ಟಾಮಿ ದೇವಾಲಯ, ಕೋಲಾರದ ಕೋಲಾರಮ್ಮ ಮೊದಲಾದ 
ದೇವಾಲಯಗಳಲ್ಲಿಯೂ ಈ ವ್ಯವಸ್ಥೆಯನ್ನು ನೋಡಬಹುದಾಗಿದೆ. ಮಾನವನು ಸಂಘ 


ಜೀವಿಯಾಗಿದ್ದು, ಸಾಮಾಜಿಕ ಬದುಕಿನಲ್ಲಿ ಒಗ್ಗೂಡುವ ಪ್ರಕ್ರಿಯೆಗಳೇ ಸಾಂಸ್ಕೃತಿಕ 


92 


ಚಟುವಟಿಕೆಗಳು. ಬದುಕಿನ ಕಷ್ಟಗಳ ಹಾಗೂ ನೋವುಗಳನ್ನು ನಿವಾರಿಸಿಕೊಳ್ಳಲು ವಿವಿಧ 
ರೀತಿಯ ಉತ್ಸವಗಳನ್ನು ಆಚರಿಸುವ ಪರಿಪಾಠ ಚೋಳರ ಕಾಲದ ದೇವಾಲಯ 
ಸಂಸ್ಕೃತಿಯಲ್ಲಿ ರೂಢಿಯಲ್ಲಿದ್ದವು. 

ದೇವಾಲಯಗಳ ನಿರ್ಮಾಣ ಹಾಗೂ ಧಾರ್ಮಿಕ ಉತ್ಸವಗಳಲ್ಲಿ ರಥೋತ್ಸವದ 
ಆಚರಣೆಯು ಸಮಾಜ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಪ್ರಮುಖವಾದ ಅಂಗವಾಗಿತ್ತು. 
ರಥೋತ್ಸವವು ವಾರ್ಷಿಕವಾಗಿ ಆಚರಿಸುವ ಉತ್ಸವವಾಗಿದೆ. ಇದಕ್ಕೆ ಜಾತ್ರೆ ಎಂತಲೂ 
ಕರೆಯುತ್ತಾರೆ. ವಾರ್ಷಿಕೋತ್ಸವದಲ್ಲಿ ಉತ್ಸವಮೂರ್ತಿಯನ್ನು ರಥದಲ್ಲಿ ಕುಳ್ಳಿರಿಸಿ 
ರಥೋತ್ಸವವನ್ನು ದೇವಾಲಯದ ರಥಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ. ಈ ಧಾರ್ಮಿಕ 
ಕಾರ್ಯಕ್ರಮಕ್ಕೆ ಸಾಮಾಜದ ಎಲ್ಲಾ ಜಾತಿ ಸಮುದಾಯ ವರ್ಗದವರು ಸಹಕರಿಸಿ 
ಸಾಮೂಹಿಕವಾಗಿ ಯಾವುದೇ ತಾರತಮ್ಯವಿಲ್ಲದೆ, ಭಯ, ಭಕ್ತಿಯಿಂದ ಪಾಲ್ಗೊಳ್ಳುತ್ತಿದ್ದರು. 
ಜೋಳರ ಕಾಲದಲ್ಲಿ ನಿರ್ಮಾಣಗೊಂಡ  ಕೃಷ್ಣರಾಜನಗರದ ಅರ್ಕೇಶ್ವರ ದೇವಾಲಯದ 
ರಥಸಪ್ತಮಿ ರಥೋತ್ಸವ, ತಿರುಮಕೂಡಲು ನರಸೀಪುರದ ಅಗಸ್ತ್ಯೇಶ್ವರ ದೇವಾಲಯದ 
ರಥೋತ್ಸವ, ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯದ ರಥೋತ್ಸವ ಮುಂತಾದವು 
ಈಗಲೂ ಆಚರಣೆಯಲ್ಲಿವೆ. ಏಕೆಂದರೆ ಚೋಳರ ಕಾಲದಲ್ಲಿ ಪ್ರಧಾನವಾಗಿ ಆಚರಣೆಯಲ್ಲಿದ್ದ 
ಶೈವ ಪಂಥವು ರಥೋತ್ಸವದ ಆಚರಣೆಗೆ ಪ್ರೇರಣೆ ನೀಡಿತು. 


ದಕ್ಷಿಣ ಕರ್ನಾಟಕದ ಪ್ರಮುಖ ಶೈವ ಕ್ಷೇತ್ರಗಳಾದ ನಂಜನಗೂಡಿನ ನಂಜುಂಡೇಶ್ವರ, 
ಸುತ್ತೂರು, ಮೂಗೂರು ಮೊದಲಾದ ಚೋಳರ ಕಾಲದ ಪ್ರಮುಖ ಕೇಂದಗಳಲ್ಲಿ ಇಂದಿಗೂ 
ವರ್ಷಕೊಮ್ಮೆ ಬಹಳ ಅದ್ದೂರಿಯಾಗಿ ರಥೋತ್ಸವಗಳು ನಡೆಯುತ್ತವೆ. ರಥೋತ್ತವದಂತೆ 
ಹಬ್ಬಗಳು ಮತ್ತು ಜಾತ್ರೆಗಳು ಸಹ ಸಾಮಾಜಿಕ ಕ್ಷೇತ್ರದ ಪ್ರಮುಖ ಆಚರಣೆಗಳಾಗಿದ್ದವು. 
ದೇವಾಲಯಗಳಲ್ಲಿ ಉತ್ತವ, ರಥೋತ್ಸವ, ಹಬ್ಬಗಳನ್ನು ವೈಭವದಿಂದ ಚೋಳರ ಕಾಲದಲ್ಲಿ 
ಆಚರಿಸುತ್ತಿದರೆಂಬುದಕ್ಕೆ ದಕ್ಷಿಣ ಕರ್ನಾಟಕದ ಚೋಳರ ಕಾಲಕ್ಕೆ ಸೇರಿದ ನೂರಾರು ಶೈವ 
ಹಾಗೂ ವೈಷ್ಣವ ದೇವಾಲಯಗಳು ಉದಾಹರಣೆಯಾಗಿವೆ. ಚೋಳರು ಶೈವ 
ಆರಾಧಕರಾಗಿದ್ದ ಹಿನ್ನೆಲೆಯಿಂದಲೇ ತಲಕಾಡಿನಲ್ಲಿ ಐದು ವರ್ಷಕ್ಕೊಮ್ಮೆ ಅಥವಾ ಹನ್ನೆರಡು 
ವರ್ಷಗಳಿಗೊಮ್ಮೆ ಪಂಚಲಿಂಗ ದರ್ಶನೋತ್ಸವವನ್ನು ಇಂದಿಗೂ ಆಚರಿಸಿಕೊಡು 
ಬರಲಾಗುತ್ತಿದೆ. ಗಂಗ-ಚೋಳರ ಕಾಲದಲ್ಲಿ ನಿರ್ಮಿಸಲ್ಲಟ್ಟಿರುವ ತಲಕಾಡಿನ ವೈದ್ಯೇಶ್ವರ, 
ಪಾತಾಳೇಶ್ವರ, ಮರುಳೇಶ್ವರ, ವಿಜಯಪುರದ ಅರ್ಕೇಶ್ವರ, ಮುಡುಕುತೊರೆಯ ಮಲ್ಲಿಕಾಜುನ 
ಈ ಐದು ಶೈವ ದೇವಾಲಯಗಳ ಉತ್ಸವವು ಒಟ್ಟುಗೂಡಿ ಪಂಚಲಿಂಗ ಜಾತ್ರೆ ನಡೆಯುತ್ತದೆ. 


93 


ಕೋಲಾರದ ಶಕ್ತಿ ದೇವತೆಯಾದ ಮಹಿಷಮರ್ದಿನಿಯ ತಾಯಿ ಕೋಲಾರದಮ್ಮನ 
ಜಾತ್ರೆ, ಚೋಳರ ಉಪ ರಾಜಧಾನಿಯಾಗಿದ್ದ ಮಣ್ಣೆ, ಚನ್ನಪಟ್ಟಣದ ದೊಡ್ಡ ಮಳೂರಿನ 
ಅಪ್ರಮೇಯ ದೇವಾಲಯ ಮತ್ತು ವರದರಾಜ ದೇವಾಲಯಗಳಲ್ಲಿಯೂ ಸಹ ವಾರ್ಷಿಕ 
ರಥೋತ್ಸವ ಜಾತ್ರೆಯು ನಡೆಯುತ್ತವೆ. ಈ ಎಲ್ಲಾ ಬೆಳವಣಿಗೆಯನ್ನು ಗಮನಿಸಿದರೆ ಚೋಳರ 
ಕಾಲದ ಪ್ರಮುಖ ದೇವಾಲಯ ಕೇಂದಗಳಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ 
ನಡೆದುಕೊಂಡು ಬರುತ್ತಿರುವುದನ್ನು ಗಮನಿಸಬಹುದು. ಶೈವ ಕೇಂದಗಳಂತೆ ಮೂಗೂರು, 
ಚಿಕ್ಕಹನಸೋಗೆ, ಚಾಮರಾಜನಗರದ ಕನಕಗಿರಿ ಇನ್ನೂ ಮೊದಲಾದ ಜೈನ 
ಕ್ಷೇತಗಳಲ್ಲಿಯೂ ನಿತ್ಯಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೆಯುತ್ತಾ ಬಂದಿವೆ. ಈ ಎಲ್ಲಾ 
ಧಾರ್ಮಿಕ ಆಚರಣೆಗಳು ಸಾಮೂಹಿಕವಾಗಿ ಆಯಾ ಧರ್ಮೀಯರ ನೇತೃತ್ವದಲ್ಲಿ 
ಸಾಮಾಜಿಕ ಆಚರಣೆಗಳ ಪರಂಪರೆಯಾಗಿ ಚೋಳರ ಸಾಂಸ್ಕೃತಿಕ ಪರಂಪರೆಯ 
ಕುರುಹುಗಳಾಗಿ ಉಳಿದುಕೊಂಡಿವೆ. 


ಚೋಳರ ಕಾಲದ ಅಗಹಾರ, ಘಟಿಕಸ್ನಾನ ಹಾಗೂ ಬ್ರಹ್ಮಪುರಿ ಕೇಂದಗಳು, 
ಚೋಳರ ಕಾಲದ ಚತುರ್ಮೇದಿ ಮಂಗಲಗಳು 


ಳೇ ಚೋಳರ ಕಾಲದ ಮಠಗಳು 
ಚೋಳರ ಕಾಲದ ಅಗ್ರಹಾರಗಳ ಬೆಳವಣಿಗೆ 


ಚೋಳರು ದಕ್ಷಿಣ ಕರ್ನಾಟಕವನ್ನು ಆಕ್ರಮಿಸಿಕೊಂಡಾಗ ಅನೇಕ ಆಡಳಿತ್ಕಾಕ 
ವಿಭಾಗಗಳು, ಚತುರ್ಮೇದಿ ಮಂಗಲಗಳು, ಮಂಡಲಗಳು, ಅಸಿತ್ಛಕ್ಕೆ ಬಂದವು. 
ಉದಾಹರಣೆಗೆ ಗಂಗವಾಡಿ, ನೊಳಂಬವಾಡಿಗೆ ಸೇರಿದ ವಿವಿಧ ಭಾಗಗಳನ್ನು ನಿಗಧಿತ ಚೋಳ 
ಮಂಡಲಗಳಂದೂ ಅಗಹಾರಗಳೆಂದೂ ಬಹ್ಮಪುರಿಗಳಂದೂ ಘಟಿಕಸ್ಥಾನಗಳ೦ದೂ 
ಹೆಸರಿಸಿರುವುದು ಚೋಳರ ಕಾಲದ ಶಾಸನಗಳಿಂದ ತಿಳಿದುಬರುತ್ತದೆ. 


ಮುಡಿಗೊಂಡ ಚೋಳಮಂಡಲ, ಜಯಂಗೊಂಡ ಚೋಳಮಂಡಲ, ವಿಕ್ಕರಮ 
ಜೋಳ ಮಂಡಲಗಳನ್ನು ನಿರ್ಮಿಸಿದರು. ಕಾಲನಂತರ ಈ ಮಂಡಲಗಳು ಅನೇಕ ನಾಡುಗಳು 
ಹಾಗೂ ಒಳನಾಡುಗಳಾಗಿ ಮಾರ್ಪಟ್ಟವು. ಈ ನಾಡು ಒಳನಾಡುಗಳಿಗೆ ಚೋಳರು ತಮ್ಮದೇ 
ಆದ ಚೋಳ ಸಾರ್ವಭೌಮತ್ನದ ಹೆಸರುಗಳನ್ನು ಬಿರುದುಗಳನ್ನು ಸೇರಿಸಿಕೊಂಡು ಆಯಾ 
ಪ್ರಾಂತ್ಯಗಳಿಗೆ ಮರು ನಾಮಕರಣ ಮಾಡಿದರು. ರಾಜೇಂದ್ರ ದವಳನಾಡು, ಗಂಗೈಕೊಂಡ 
ಚೋಳವಳನಾಡು, ವೀರರಾಜೇಂದ್ರ ವಳನಾಡು, ಕಿವಿಲೈನಾಡು, ಮಣ್ಣೈನಾಡು, ಅರುಮುಳಿ 


94 


ದೇವಳನಾಡು, ನಿತ್ಯದೇವವಳನಾಡು, ಉಯ್ಯಾಕೊಂಡರವಳನಾಡು ಮೊದಲಾದ 
ಹೆಸರುಗಳಿಂದ ಕರೆದಿರುವುದು ಶಾಸನಗಳಿಂದ ತಿಳಿದುಬರುತ್ತದೆ. 


ಇವುಗಳಲ್ಲದೆ ಹಳೆಯ ಊರುಗಳ ಹೆಸರುಗಳನ್ನು ಸೇರಿಸಿಕೊಂಡು ನಾಡುಗಳನ್ನು 
ಅವರು ಕರೆದುಕೊಂಡರು ಎಂಬುದು ತಿಳಿದುಬರುತ್ತದೆ. ಕುವಳನಾಡು, ಕುಕ್ಕನೂರು ನಾಡು, 
ಅವನಿನಾಡು, ಕಿವಿಲೈನಾಡು, ತೊಗಡೈನಾಡು, ಇರುಮುಡಿನಾಡು, ಪದಿನಾಡು, ಮಣ್ಣಿನಾಡು, 
ವೆಳ್ಳಿಪ್ಸನಾಡು, ಪೆರಿಯನಾಡು ಇತ್ಯಾದಿ ಹೆಸರುಗಳು ಸಹ ಶಾಸನಗಳಲ್ಲಿ ಕಾಣಬರುತ್ತದೆ. 
ನಾಡುಗಳಲ್ಲದೆ ಊರುಗಳು ಸಹ ಚೋಳ ಸಂಸ್ಕೃತಿ ಪ್ರಭಾವಕ್ಕೆ ಒಳಗಾಗಿ ಅವುಗಳ 


ಹೆಸರುಗಳನ್ನು ಬದಲಾಯಿಸಿರುವುದು ದಕ್ಷಿಣ ಕರ್ನಾಟಕದ ನಾನಾ ಭಾಗಗಳಲ್ಲಿ 
ಕಾಣಬರುತ್ತದೆ. ಇವುಗಳನ್ನು ಆಯಾ ಊರಿನ ಹೆಸರಿನಲ್ಲಿ ಚರ್ಚಿಸಲಾಗಿದೆ. 


ತಡಿಮಾಲಂಗಿ:-ತಡಿಮಾಲಂಗಿ ತಿರುಮಕೂಡಲು ನರಸೀಪುರ ತಾಲ್ಲೂಕಿನಲ್ಲಿರುವ ಒಂದು 


ಪ್ರಾಚೀನ ಊರು, ಇಲ್ಲಿ ಚೋಳರ ಕಾಲಕ್ಕೆ ಅಂದರೆ ಕ್ರಿಶ.1042 ರ ಶಾಸನೋಕ್ತ ದಾಖಲೆ 
ಇದೆ." ಕಾವೇರಿ ನದಿ ಬಲದಂಡೆಯ ಮೇಲಿರುವ ತಡಿಮಾಲಂಗಿ ಹಿಂದೆ ಗಂಗರ 
ನೆಲೆಯಾಗಿತ್ತು. ಕ್ರಿ.ಶ.1004ರಲ್ಲಿ ರಾಜರಾಜನು ಇದನ್ನು ಆಕ್ರಮಿಸಿಕೊಂಡನು. ನಂತರ 
ಇದೊಂದು ವಿದ್ಯಾಕೇಂದವಾಗಿ, ಚೋಳರ ಕಾಲಕ್ಕೆ ಒಂದು ಅಗ್ರಹಾರವಾಗಿ 
ಜಗನ್ನಾಥಪುರವಾಯಿತು ಎಂಬುದು ತಿಳಿದುಬರುತ್ತದೆ." 


ಅಗರ:- ಯಳಂದೂರು ತಾಲ್ಲೂಕು ಅಗರ ಗ್ರಾಮದಲ್ಲಿ ಜೋಳ ದೊರೆ ಕುಲೋತ್ತುಂಗನ 


ಶಾಸನ ಇದೆ. ಕುಲೋತ್ತುಂಗನು ಕಟ್ಟಿಸಿದ ದುರ್ಗಾ ದೇವಾಲಯ ಅತ್ಯಂತ ಪ್ರಾಚೀನ 
ದೇವಾಲಯ. ಈ ದೇವಾಲಯ ತಳಪಾಯದ ಕಲ್ಲಿನಲ್ಲಿ ಈ ಊರಿನ ಬಗ್ಗೆ ಹಾಗೂ ದುರ್ಗಾ 
ದೇವಾಲಯದ ಬಗ್ಗೆ ತಿಳಿಸುತ್ತದೆ. ಇದೊಂದು ದುರ್ಗಾ ಅಗಹಾರವೆಂದು, ಅಲ್ಲದೆ ಸುಮಾರು 
108 ಬ್ರಾಹ್ಮಣರಿಗೆ ಈ ಭಾಗದಲ್ಲಿ ಭೂಮಿಯನ್ನು ದಾನ ಮಾಡಿರುವ ಬಗ್ಗೆ ತಿಳಿದುಬರುತ್ತದೆ." 


ಬನ್ನೂರು:- ತಿ.ನರಸೀಪುರ ತಾಲ್ಲೂಕಿನ ಬನ್ನೂರು, ಕಾವೇರಿ ನದಿಯಿಂದ ಸುಮಾರು 1 
ಕಿ.ಮೀ. ದೂರದಲ್ಲಿದೆ. ಕ್ರಿ.ಶ.8-9ನೇ ಶತಮಾನಕ್ಕೆ ಸೇರಿದ ಶಾಸನಗಳಲ್ಲಿ ಬನ್ನಿಯೂರು ಎಂದು 
ತಿಳಿದುಬರುತ್ತದೆ.” ಗಂಗರ ದೊರೆ ಶ್ರೀಪುರುಷನು ತನ್ನ ಆಡಳಿತವನ್ನು 8ನೇ ಶತಮಾನದ 
ಮಧ್ಯದಲ್ಲಿ ನಡೆಸಿರುವ ಬಗ್ಗೆ ತಿಳಿದುಬರುತ್ತದೆ.” ಬನ್ನೂರಿನ ಅತ್ಯಂತ ಪ್ರಾಚೀನ 
ದೇವಾಲಯಗಳಲ್ಲಿ ಒಂದಾಗಿರುವ ಹನುಮಂತೇಶ್ವರ ದೇವಾಲಯ ಚೋಳರ ಕಾಲಕ್ಕೆ ಸೇರಿದೆ. 
ಚೋಳರ ಕಾಲದಲ್ಲಿ ಇದೊಂದು ಅಗಹಾರವಾಗಿತ್ತು. 


95 


ಮೂಗೂರು:- ತಿರುಮಕೂಡಲು ನರಸೀಪುರ ತಾಲ್ಲೂಕಿನಲ್ಲಿರುವ ಮೂಗೂರು ಒಂದು 
ಐತಿಹಾಸಿಕ ನೆಲೆಯಾಗಿತ್ತು. ಪ್ರಾಚೀನ ಕಾಲದಲ್ಲಿ ಶಾಸನಗಳಲ್ಲಿ ಮೂಗೂರು, ಮೊಗೆಯೂರು, 
ಮೂಗೂರು ಎಂದು ತಿಳಿದುಬರುತ್ತದೆ.” ಇದರಿಂದ ಮೂಗೂರು ಪ್ರಾಚೀನ ಕಾಲದಿಂದ 
ಅಸಿತ್ತದಲ್ಲಿದ್ದ ಐತಿಹಾಸಿಕ ಹಾಗೂ ಇತಿಹಾಸ ಪ್ರಸಿದ್ಧ ನೆಲೆ ಎಂದು ತಿಳಿದುಬರುತ್ತದೆ.” 
ತಲಕಾಡಿನ ಗಂಗರ ಕಾಲಕ್ಕೆ ಹಾಗೂ ಚೋಳರ ಕಾಲಕ್ಕೆ ಮೂಗೂರು ಒಂದು ಶೈವ, ವೈಷ್ಣವ 
ಮತ್ತು ಜೈನ ಕೇಂದವಾಗಿತ್ತು. ಅಲ್ಲದೆ ಇಲ್ಲಿರುವ ಜೈನ ಬಸದಿಯೂ 10ನೇ ಶತಮಾನಕ್ಕೆ 
ಸೇರಿದೆ.” ಇದೊಂದು ಅಗಹಾರವಾಗಿತ್ತೆಂದು ಹೇಳಿಕೆಗಳಿವೆ." 


ತಲಕಾಡು:- ತಲಕಾಡು ಕಾವೇರಿ ನದಿಯ ಎಡದಂಡೆಯ ಮೇಲೆ ಸ್ಥಾಪನೆಯಾಗಿದೆ. 


ಕ್ರಿಶ.4-5ನೇ ಶತಮಾನದಲ್ಲಿ ಗಂಗರ ರಾಜಧಾನಿಯಾಗಿತ್ತು ಎಂಬುದು ತಿಳಿದುಬರುತ್ತದೆ.” 
ಗಂಗರ ವಂಶದ ಮೂರನೆಯ ದೊರೆಯಾದ ಹರಿವರ್ಮನ ಕಾಲದಲ್ಲಿ ರಾಜಧಾನಿಯನ್ನು 
ತಲವನಪುರಕ್ಕೆ ವರ್ಗಾಯಿಸಲಾಯಿತು. ಸುಮಾರು 650 ರ ಕಾಲ ತಲಕಾಡಿನಲ್ಲಿ 650 
ವರ್ಷಗಳ ಸುದೀರ್ಫ್ಧ ಕಾಲ ಆಡಳಿತ ನಡೆಸಿರುವುದು ತಿಳಿದುಬರುತ್ತದೆ.” ಕ್ರಿಶ.857 ರ 
ನೀತಿಮಾರ್ಗನ ತಲಕಾಡು ಶಾಸನದಲ್ಲಿ, ತಲಕಾಡನ್ನು ಮಹಾನಗರ ಎಂದು ಕರೆಯಲಾಗಿದೆ.” 
ಗಂಗರು ತಮ್ಮ ಆಡಳಿತದ ಕಾಲದಲ್ಲಿ ಜೈನ ಧರ್ಮಕ್ಕೆ ನೀಡಿದ ಪ್ರೋತ್ಸಾಹ ಅಪಾರವಾಗಿದೆ. 
ಕಿ.ಶ.6ನೇ ಶತಮಾನದಲ್ಲಿ ತಲಕಾಡಿನಲ್ಲಿ ವಿಜಯ ಜಿನಾಲಯ ನಿರ್ಮಾಣವಾಗಿದೆ. ತಲಕಾಡಿನ 
ಉತ್ಪನನದಲ್ಲಿ ಜೈನ ಬಸದಿಯೊಂದು ಪತ್ತೆಯಾಗಿದೆ.” ಅಲ್ಲದೆ ತಲಕಾಡು ಶೈವ 
ಧರ್ಮೀಯರಿಗೆ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆಯಲು ಅಲ್ಲಿ ನಿರ್ಮಾಣವಾಗಿರುವ ವೈದ್ಯೇಶ್ವರ, 
ಪಾತಾಲೇಶ್ವರ, ಮರುಳೇಶ್ವ್ತರ ದೇವಾಲಯಗಳು ಕರ್ನಾಟಕದ ಇತಿಹಾಸದಲ್ಲಿ ತಲಕಾಡನ್ನು 
ಒಂದು ಸಾಂಸ್ಕೃತಿಕ ನೆಲೆಯಾಗಿ ಕಾಣಬರುತ್ತದೆ. ಚೋಳರ ಕಾಲಕ್ಕೆ ತಲಕಾಡು 


ರಾಜರಾಜಪುರವಾಗಿ ಒಂದು ಅಗ್ರಹಾರವಾಗಿ ಪ್ರಸಿದ್ಧಿ ಗಳಿಸಿದೆ.” 


ಸುತ್ತೂರು:- ನಂಜನಗೂಡು ತಾಲ್ಲೂಕಿನಲ್ಲಿರುವ ಸುತ್ತೂರು ಕಪಿಲಾ ನದಿ ದಂಡೆಯಲ್ಲಿದ್ದು 
ಇದೊಂದು ಕ್ರಿ.ಶ.10ನೇ ಶತಮಾನದಲ್ಲಿ ಒಂದು ಅಗ್ರಹಾರವಾಗಿತ್ತು. ಗಂಗರ ಮತ್ತು ಚೋಳರ 
ಕಾಲದಲ್ಲಿ ಒಂದು ಅಗ್ರಹಾರವಾಗಿತ್ತು” ಹಿಂದೆ ಈ ಊರಿಗೆ ಶ್ರೋತ್ರಿಯೂರು ಎಂಬ 
ಹೆಸರಿದ್ದುದಾಗಿ ಕ್ರಿಶ.1032ರ ಒಂದು ಜೋಳ ಶಾಸನದಿಂದ ತಿಳಿದುಬರುತ್ತದೆ. ಅಲ್ಲದೆ 
ಕ್ರಿ.ಶ.1109 ರ ಹೊಯ್ದಳ ಶಾಸನವೊಂದರಿಂದಲೂ ಸಹ ತಿಳಿದುಬರುತ್ತದೆ.” 


96 


ಹಳೇಬೂದನೂರು:- ಮಂಡ್ಯ ಜಿಲ್ಲೆಯಲ್ಲಿ ಅದೇ ತಾಲ್ಲೂಕಿನ ಹಳೇಬೂದನೂರಿನ 
ಸೋಮೇಶ್ವರ ದೇವಾಲಯದ ಮುಂದಿರುವ ಶಾಸನದ ಪ್ರಕಾರ ಇದೊಂದು ತಮಿಳು 
ಶಾಸನವಾಗಿದ್ದು, ಇದು ತಿರುಮನ್ನಿವಲಾರ್‌ ಒಂದನೇ ರಾಜೇಂದ್ರ ಚೋಳನ ಆಳ್ಗಿಕೆಯ 
ಕಾಲಕ್ಕೆ ಸೇರಿದೆ. ಈ ಶಾಸನದ ಕಾಲ ಕ್ರಿ.ಶ.1024. ರಾಜೇಂದ್ರ ಚೋಳನು ಎಡದೊರೆನಾಡು, 
ಬನವಾಸಿ, ಕೊಲ್ಲಿಪಾಕ, ಮನ್ನೆಕಡುಕು (ಮಾನ್ಯಕೇಟ) ಸಮುದ್ರ ಮಧ್ಯದಲ್ಲಿದ್ದ ಈಳಂಮಂಡಲ 
ಇವನ್ನೆಲ್ಲಾ ಗೆದ್ದಿದ್ದ ಪಾಂಡ್ಯ ದೊರೆ ಸುಂದರನನ್ನು ಜಯಿಸಿದನು. ಚಾಲುಕ್ಕ ಜಯಸಿಂಹನನ್ನು 
ಮುಸಂಗಿಯಲ್ಲಿ ಸೋಲಿಸಿದನು, ಅದಲ್ಲದೆ ಉತ್ತರಲಾಟ, ದಕ್ಷಿಣಲಾಟಗಳನ್ನು ಗೆದ್ದಿರುವ ಬಗ್ಗೆ 
ತಿಳಿಸುತ್ತದೆ. ಅಲ್ಲದೆ ಗಂಗೆಯ ಬಯಲನ್ನು ಕೈವಶಮಾಡಿಕೊಂಡಿದ್ದ ಎಂಬ ಮೊದಲಾದ 
ವಿಚಾರಗಳಿವೆ. ಚೋಳ ರಾಜ್ಯದ ವಿಸ್ತಾರ ಮತ್ತು ಆಳ್ಳಿಕೆಯನ್ನು ತಿಳಿಸುತ್ತದೆ. ಅಂದಿನ ಕಾಲಕ್ಕೆ 
ಹಳೇಬೂದನೂರು ಒಂದು ಅಗಹಾರವಾಗಿತ್ತು" ಗಂಗರ ನಂತರ ದೀರ್ಫಕಾಲ ಆಳ್ಳಿಕೆ 
ಮಾಡಿದ ಬಗ್ಗೆ ಚೋಳರ ಹಳೇಬೂದನೂರು ಶಾಸನದಲ್ಲಿ ರಕ್ಕಸಗಂಗನು ಕ್ರಿ.ಶ.1004 ರಲ್ಲಿ 
ರಾಜೇಂದ್ರನ ಮಾಂಡಲೀಕನಾಗಿದ್ದನೆಂದು ಉಲ್ಲೇಖಿಸಲಾಗಿದೆ. ಆ ಮಂಡಲವು ಚೋಳರ 


ಮುಡಿಗೊಂಡ ಚೋಳಮಂಡಲಕ್ಕೆ ಸೇರಿದೆ. 


ಕನ್ನಂಬಾಡಿ (ಕೆ.ಆರ್‌.ಎಸ್‌): ಮೈಸೂರಿನ ಬಳಿ ಕನ್ನಂಬಾಡಿ ಎಂಬ ಗ್ರಾಮವಿದ್ದು ಅಲ್ಲಿ 
ಚೋಳರ ಕಾಲದಲ್ಲಿ ಕಣ್ಣೇಶ್ತರ ದೇವಾಲಯವಿರುವ ಬಗ್ಗೆ ತಿಳಿದುಬರುತ್ತದೆ. ಈ 
ದೇವಾಲಯದಲ್ಲಿ ಕುಲೋತ್ತುಂಗ ಚೋಳನ ಕಾಲಕ್ಕೆ ಸೇರಿದ ಮತ್ತೊಂದು ಶಾಸನದೊರೆತಿದೆ. 
ಇದು ಕನ್ನಡದ ಶಾಸನವಾಗಿದ್ದು, ಇದರ ಕಾಲ ಕ್ರಿ.ಶ1114-15ನೇ ಶತಮಾನಕ್ಕೆ ಸೇರಿದೆ. ಆ 


ಕಾಲಕ್ಕೆ ಕನ್ನಂಬಾಡಿ ಒಂದು ಅಗ್ರಹಾರವಾಗಿತ್ತೆಂದು ತಿಳಿದುಬರುತ್ತದೆ.” 


ಬೊಮ್ಮೂರು:- ಶ್ರೀರಂಗಪಟ್ಟಣ ತಾಲ್ಲೂಕು ಬೊಮ್ಮೂರು ಚೋಳರ ಕಾಲದಲ್ಲಿ ಒಂದು 
ಅಗ್ರಹಾರವಾಗಿತ್ತು. ಈ ಊರಿನಲ್ಲಿ ಇರುವ ಶಾಸನದ ಪ್ರಕಾರ ಕುಲೋತ್ತುಂಗ ಚೋಳನ 
ಆಡಳಿತದ ಕಾಲಕ್ಕೆ ಸಂಬಂಧಿಸಿದಂತೆ ತಿಳಿಸುವ ಶಾಸನವಾಗಿದೆ. ಚೋಳನ ಮಾಂಡಲೀಕನೂ 
ಆದ ಪೋಮನ್‌ ಇರಾಮನ್‌ ಎಂಬುವವನು ಈ ಊರಿನ ಕೆರೆಯನ್ನು ಜೀರ್ಣೋದ್ದಾರ 
ಮಾಡಿಸಿದನೆಂದು ತಿಳಿದುಬರುತ್ತದೆ. ಈ ಶಾಸನದ ಕಾಲವನ್ನು ಕ್ರಿಶ.1102-1103ರ 
ಸೇರಿಸಬಹುದಾಗಿದೆ. ಇದೊಂದು ಚೋಳರ ಕಾಲಕ್ಕೆ ಅಗಹಾರವಾಗಿತ್ತು”" 


ಮಾರೇಹಳ್ಳಿ:- ಮಾರೇಹಳ್ಳಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕಿಗೆ ಸೇರಿದ ಪ್ರಾಚೀನ ಕಾಲದ 
ಒಂದು ಅಗಹಾರ. ರಾಜರಾಜ ಚೋಳನ ಕಾಲದಲ್ಲಿಯೇ ಇದು ಅಗ್ರಹಾರವಾಗಿತ್ತೆಂದು 
ತಿಳಿದುಬರುತ್ತದೆ. ನಂತರ ಹೊಯ್ದಳರ ಕಾಲಕ್ಕೆ ಕೂಡ ಮಾರೇಹಳ್ಳಿ ಒಂದು ಧಾರ್ಮಿಕ 


97 


ನೆಲೆಯಾಗಿತ್ತು ಮಾರೇಹಳ್ಳಿಯಲ್ಲಿ ವೈಷ್ಣವ ಮತ್ತು ಶೈವ ಧರ್ಮಕ್ಕೆ ಪೂರಕವಾಗಿ ಚೋಳರ 


ಕಾಲಕ್ಕೆ ಸೇರಿದ ದೇವಾಲಯಗಳಿವೆ. 


ದೊಡ್ಡಮಾಲೂರು:- ಚನ್ನಪಟ್ಟಣದ ಹತ್ತಿರ ಮಾಲೂರು ಎಂಬ ಗ್ರಾಮ ಇದೆ, ಈ ಮಾಲೂರು 
ಕ್ರಿ.ಶ.9-10ನೇ ಶತಮಾನದ ಕಾಲಕ್ಕೆ ಒಂದು ಅಗ್ರಹಾರವಾಗಿತ್ತು. ಕ್ರಿಶ.1034ರ ಕಾಲಕ್ಕೆ 
ದೊಡ್ಡಮಳೂರಿನ  ಕೈಲಾಶೇಶ್ವರ ದೇವಾಲಯವನ್ನು ರಾಜೇಂದ್ರ  ಚಜೋಳದೇವನು 
ರಾಜೇಂದಸಿಂಹ, ಎಂಬುವನು ಈ ದೇವಾಲಯವನ್ನು ಕಟ್ಟಿಸಿದನು. ಅದಲ್ಲದೆ ಉಡ್ಕೆಯರ್‌ 
ದೇವರ ದೇವಾಲಯವನ್ನು ನಿರ್ಮಿಸಿರುವ ಬಗ್ಗೆ ತಿಳಿದುಬರುತ್ತದೆ.” ಚೋಳರ ಕಾಲದಲ್ಲಿ 
ಪೆರಿಯಾ  ಮಾಳೂರು ಎಂದು ಮಾಲಲೂರು, ಮೂಲವೂರು, ಮಾಳೆಯೂರು, 
ರಾಜೇಂದಸಿಂಹಪುರ್‌, ಚತುರ್ವೇದ ಮಂಗಲಪುರ, ಜ್ಞಾನಮಂಟಪಕ್ಷೇತ ತೆಂಕಣಯೋಧ್ಯ, 


ಮರ್‌ 


ಪಂಚಕೇಶನಗರ ಎಂದು ಕರೆಯಲಾಗಿದೆ. 


ಚೋಳದೇವನಹಳ್ಳಿ- ನೆಲಮಂಗಲ ತಾಲ್ಲೂಕಿನ ಚೋಳ ದೇವನಹಳ್ಳಿಯಲ್ಲಿ ಚೋಳರ 
ದಂಡನಾಯಕ ವಾಮನನೆಂಬುವವನಿಂದ ಸಿದ್ದೇಶ್ವರ ದೇವಾಲಯವನ್ನು ನಿರ್ಮಿಸಿರುವ ಬಗ್ಗೆ 
ತಿಳಿದುಬರುತ್ತದೆ. ಇದೊಂದು ಅಗಹಾರವಾಗಿತ್ತೆಂದು ತಿಳಿಯಬಹುದಾಗಿದೆ." 


ಹೊಸಹಳ್ಳಿ;- ಹೊಸಕೋಟೆ ತಾಲ್ಲೂಕು ಹೊಸಹಳ್ಳಿಯಲ್ಲಿರುವ ಧರ್ಮೇಶ್ವರ ದೇವಾಲಯದ 
ಕ್ರಿ.ಶ.1065 ರ ಶಾಸನದ ಪ್ರಕಾರ ಚೋಳ ರಾಜನು ಈ ದೇವಾಲಯಕ್ಕೆ ದಾನ ದತ್ತಿಗಳನ್ನು 
ನೀಡಿದ್ದನೆಂದು ತಿಳಿದುಬರುತ್ತದೆ. ಚೋಳರ ಕಾಲಕ್ಕೆ ಇದೊಂದು ಅಗ್ರಹಾರವಾಗಿತ್ತೆಂದು 


ಭಾವಿಸಬಹುದಾಗಿದೆ.” 


ಈ ಅಗಹಾರಗಳ ನಿಜವಾದ ಅರ್ಥವೆಂದರೆ ಅಗಹಾರ ಪದವನ್ನು ಬಿಡಿಸಿ ಬರೆದಾಗ 
ಅಗ*ಹಾರ ಅಗ್ರ ಎಂದರೆ ಶ್ರೇಷ್ಠ, ಹಾರ ಎಂದರೆ ಅಗರ. ಅಂದರೆ ಶ್ರೇಷ್ಠರು ವಾಸಿಸುವ 
ಸ್ಥಳವನ್ನು ಅಗ್ರಹಾರವೆಂದು ಕರೆಯುತ್ತಾರೆ.” ಉತ್ತಮರೆನಿಸಿದವರ ಅಥವಾ ವಿದ್ಯಾದಿನಿಯ 
ಸಮ್ಮನ್ನರು ವಾಸ ಮಾಡುವ ಸ್ಥಳ ಎಂದು ತಿಳಿದುಬರುತ್ತದೆ. ಅಗಹಾರಗಳಲ್ಲಿ ಬ್ರಾಹ್ಮಣರೇ 
ವಾಸಮಾಡಬೇಕಾಗಿತು." ಬ್ರಾಹ್ಮಣರ ಮುಖ್ಯ ಕಸುಬು ಅಧ್ಯಯನ ಮತ್ತು ಅಧ್ಯಾಪನ ಅಂದರೆ 
ಓದುವುದು ಮತ್ತು ಕಲಿಸುವುದಾಗಿತು. 


ವೇದಶಾಸ್ತ್ರ ಅಲ್ಲದೆ ಇತರ ವಿದೈಗಳನ್ನು ಕಲಿಸುವುದು ಬ್ರಾಹ್ಹಣರ ಮುಖ್ಯ 
ಕೆಲಸವಾಗಿತ್ತು. ಸಮಾಜವೂ ಸಹ ಅಂದಿನ ಕಾಲಕ್ಕೆ ಬ್ರಾಹ್ಮಣರನ್ನೇ ಅಪೇಕ್ಷಿಸುತ್ತಿತ್ತು ಈ ಕೆಲಸ 


ಕಾರ್ಯಗಳು ನಿರಂತರವಾಗಿ ನಡೆಯಲೆಂದು ರಾಜರುಗಳು ಹಾಗೂ ಇನ್ನಿತರ ಜನರು 


98 


ಬ್ರಾಹ್ಮಣರಿಗೆ ಯಾವುದೇ ಕೊರತೆ ಇರಬಾರದೆಂಬ ಉದ್ದೇಶದಿಂದ ದಾನದತ್ತಿಗಳನ್ನು 
ಯಥೇಚ್ಛವಾಗಿ ನೀಡುತ್ತಿದ್ದರು. ಬ್ರಾಹ್ಮಣರಿಗೆ ಕೊಟ್ಟ ದಾನಗಳನ್ನು ಬ್ರಹ್ಮದೇಯವೆಂತಲೂ 
ಅವರು ವಾಸಮಾಡಲು ಕೊಟ್ಟ ಪ್ರತ್ಯೇಕ ವಾಸಸ್ಥಾನಗಳಿಗೆ ಅಗಹಾರವೆಂತಲೂ 
ಕರೆಯುತ್ತಿದ್ದರು. ಈ ಹಿನ್ನೆಲೆಯಿಂದ ಚೋಳರ ಕಾಲಕ್ಕೆ ಸೇರಿದ ಅನೇಕ ಅಗಹಾರಗಳ ಬಗ್ಗೆ 


ಚರ್ಚಿಸಲಾಗಿದೆ. 


ಬಹ್ಮಪುರಿಗಳು:- ಅಗಹಾರಗಳು ಮತ್ತು ಬಹ್ನಪುರಿಗಳು ಅಂದಿನ ಕಾಲಕ್ಕೆ 
ವಿದ್ಯಾಕೇಂದಗಳಗಿದ್ದವು. ಅಂದರೆ  ಕ್ರಿಶ9-10ನೇ ಶತಮಾನಕ್ಕೆ ಬ್ರಹ್ಮಪುರಿಗಳಲ್ಲಿ 
ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದವರು ಬ್ರಾಹ್ಮಣರು. ಅಗಹಾರ-ಬಹ್ಮಪುರಿಗಳ ಮಧ್ಯೆ ಇದ್ದ 
ವ್ಯತ್ಯಾಸವೆಂದರೆ ಅಗಹಾರ ಇಡೀ ಒಂದು ಊರು ಅಥವಾ ಕೆಲವು ಹಳ್ಳಿಗಳ 
ಸಮಷ್ಠಿಯಾಗಿದ್ದರೆ ಬ್ರಹಪುರಿಗಳು ಊರಿನ ಅಥವಾ ನಗರದ ಒಂದು ಭಾಗವಾಗಿದ್ದವು." 
ಆದರೆ ಅಗಹಾರದ ಬ್ರಾಹ್ಮಣರಿಗಿದ್ದ ಅಧಿಕಾರಗಳು ಬ್ರಹ್ಮಪುರಿಯ ಬ್ರಾಹ್ಮಣರಿಗೆ ಇರಲಿಲ್ಲ. 
ಸಂಖ್ಯೆಯ ದೃಷ್ಟಿಯಿಂದ ಗಮನಿಸಿದರೆ ಅಗ್ರಹಾರಗಳು ಅಪಾರ ಸಂಖ್ಯೆಯಲ್ಲಿದ್ದವು. 
ಬ್ರಹ್ಮಪುರಿಗಳು ಕಡಿಮೆ ಸಂಖ್ಯೆಯಲ್ಲಿದ್ದವು. ಚನ್ನಪಟ್ಟಣ, ಅಗರ, ತಡಿಮಾಲಂಗಿ ಮಾರೇಹಳ್ಳಿ 
ಮೊದಲಾದ ಕಡೆ ಬ್ರಹ್ಮಪುರಿಗಳು ಇದ್ದವೆಂದು ಸ್ಥಳೀಯ ಹೇಳಿಕೆಗಳಿವೆ. ಆದರೆ ಬಹ್ಮಪುರಿಗಳ 


ಬಗ್ಗೆ ಶಾಸನಗಳಿಲ್ಲ. 


ಘಟಿಕಸ್ನಾನ:- ಅಗಹಾರ ಮತ್ತು ಬಹ್ಮಪುರಿಗಳಂತೆ ಘಟಿಕಾಸ್ನಾನಗಳು ಸಹ ಕ್ರಿಶ.10-11ನೇ 
ಶತಮಾನದಲ್ಲಿ ಪ್ರಾಚೀನ ಕರ್ನಾಟಕದ ವಿದ್ಯಾಕೇಂದ್ರಗಳಾಗಿದ್ದವು. ಘಟಿಕಸ್ಥಾನದ ಸ್ವರೂಪದ 
ವಿಚಾರ ವಿದ್ವಾಂಸರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಂದಿನ ಕಾಲಕ್ಕೆ ಘಟಿಕಾಸ್ಥಾನಗಳ 
ಪೌಢ ವಿದ್ಯಾಕೇಂದ್ರಗಳಾಗಿದ್ದವು ಎಂಬ ವಿಚಾರದಲ್ಲಿ ಅಷ್ಟು ಭಿನ್ನಾಭಿಪ್ರಾಯಗಳಿಲ್ಲ. 
ಘಟಿಕಾಸ್ಥಾನ ಧಾರ್ಮಿಕ ಕೆಂದವೆಂದೂ ಪಾಠಕ್‌ ಅವರು ಹೇಳಿದ್ದನ್ನು ಮತ್ತು ಕಿಲ್‌ಹಾರ್ನ್‌ 
ಅವರು ಅದು ಬ್ರಹ್ಮಪುರಿಯಂತೆ ಎಂದು ಹೇಳಿರುವುದನ್ನು ನೋಡಿದರೆ ಒಂದು ರೀತಿಯ 
ಧಾರ್ಮಿಕ ಕೇಂದವೆಂದು ಬಿ.ಎಲ್‌.ರೈಸ್‌ ರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ." 
ಘಟಿಕಸ್ಥಾನ ಎಂದರೆ ವಿಶ್ವವಿದ್ಯಾನಿಲಯದ ಮಟ್ಟಕ್ಕೆ ಸೇರುವಂತಹ ವಿದ್ಯಾಕೇಂದಗಳಾಗಿದ್ದವು. 


ಅಲ್ಲದೆ ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿಗಳು ಘಟಿಕ ಸ್ಥಾನವನ್ನು ಸೇರುತ್ತಿದ್ದರು. 


ಕರ್ನಾಟಕದ ಶಾಸನಗಳಲ್ಲಿ ಘಟಿಕಾ ಸ್ಥಾನಗಳ ವಿಚಾರಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ. 
ಸಗಾಯಿ, ಸಾಲೋಟಗಿ ಮೊದಲಾದ ಕಡೆ ಘಟಿಕಾಸ್ಥಾನವಿದ್ದುದಾಗಿ ತಿಳೀದುಬರುತ್ತದೆ."” 


ಘಟಿಕಾಸ್ಥಾನ ಎಂಬ ಹೆಸರು ಉನ್ನತ ವಿದ್ಯಾಕೇಂದಗಳಿಗೆ ಏಕೆ ಮತ್ತು ಹೇಗೆ? ಬಂದಿತು 


99 


ಎಂಬ ವಿಚಾರ ಕುರಿತು ಇನ್ನೂ ಕೂಡ ಚರ್ಚೆ ಚರ್ಚೆಯಾಗಿಯೇ ಉಳಿದಿದೆ ಆದರೆ 
ಕೆಲವೊಂದು ಆಧಾರಗಳನ್ನು ಗಮನಿಸಿದರೆ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ರೀತಿಯಲ್ಲಿ 
ವಿದ್ಯಾಕೇಂದ್ರಗಳಿದ್ದವು ಎಂಬುದು ತಿಳಿದುಬರುತ್ತದೆ. ಇವುಗಳು ಆಯಾಯ ಕಾಲದ ರಾಜರ 
ಆಶ್ರಯದಲ್ಲಿ ಮುಂದುವರೆದಿರುವುದು ಕಾಣಬರುತ್ತದೆ." ಈ ದಕ್ಷಿಣ ಕರ್ನಾಟಕದಲ್ಲಿ ಆಡಳಿತ 
ನಡೆಸಿದ ಚೋಳರು ಸಹ ಪ್ರಾಚೀನ ಪರಂಪರೆಯನ್ನು ಬೆಳೆಸಿಕೊಂಡು ಹೋಗಿರುವುದು 
ತಿಳಿದುಬರುತ್ತದೆ. 


ಚೋಳರ ಕಾಲದ ಚತುರ್ವೇದಿ ಮಂಗಲ:- ಚೋಳರ ಕಾಲದ ಶಾಸನಗಳಲ್ಲಿ 
ತೈಲೋಕ್ಕ ಮಹಾದೇವಿ ಚತುರ್ಮೇದಿ ಮಂಗಲ (ಪುಂಗನೂರು)."” ರಾಜೇಂದ್ರ ಚೋಳ 
(ಉತ್ತನೂರು),"” ರಾಜರಾಜ ಚತುರ್ಮೇದಿ ಮಂಗಲ (ಕೂಡಲೂರು) ಇನ್ನೂ ಅನೇಕ 
ಚತುರ್ವೇದಿ ಮಂಗಲಗಳ ಉಲ್ಲೇಖಗಳಿವೆ. ಆಡಳಿತ ವ್ಯವಸ್ಥೆಯಲ್ಲಿ ಚೋಳರು ತಮ್ಮದೇ 
ರೀತಿಯ ಮಾರ್ಪಾಡನ್ನು ಮಾಡಿ ಆ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಬಳಕೆಗೆ ತಂದರು. 


ಮುಡಿಗೊಂಡ:- ಕೊಳ್ಳೇಗಾಲ ತಾಲ್ಲೂಕು ಮುಡಿಗುಂಡ ಅಥವಾ (ಮುಡಿಗುಂದ) ಗ್ರಾಮವು 
ಕಿ.ಶ.10ನೇ ಶತಮಾನದಲ್ಲಿ ರಾಜೇಂದ್ರ ಚೋಳನ ಕಾಲದಲ್ಲಿ ಒಂದು ಚತುರ್ವೇದಿ 
ಮಂಗಲವಾಗಿತ್ತು"' ಅಲ್ಲದೆ ಮುಡಿಗೊಂಡ  ಜೋಳಪುರ"”, ಮುಡಿಗ್ವೋಡಮ್‌"”, 
ಮುಡಿಕೊಂಡ ಜೋಳಪಟ್ಟಣ””, ದೇಶಿಪಟ್ಟಣ”' ದೇಶಿಯಕೊಂಡ ಚೋಳಪಟ್ಟಣಂ"” ಇನ್ನೂ 
ಮೊದಲಾದ ಹೆಸರುಗಳಿಂದ ಕರೆದಿರುವುದು ಶಾಸನಗಳಿಂದ ತಿಳಿದುಬರುತ್ತದೆ. ಇದೊಂದು 
ಚತುರ್ಮೇದಿ ಮಂಗಲವಾಗಿತ್ತು 


ಮದ್ದೂರು:- ಯಳಂದೂರು ತಾಲ್ಲೂಕು ಮದ್ದೂರು ಗ್ರಾಮವು ಚೋಳರ ಕಾಲದಲ್ಲಿ ಒಂದು 
ಅಗ್ರಹಾರವಾಗಿ ನಂತರ ಚತುರ್ಮೇದಿ ಮಂಗಲವಾಗಿತ್ತೆಂದು ಚೋಳ ಶಾಸನದಿಂದ 
ತಿಳಿದುಬರುತ್ತದೆ. ರಾಜೇಂದ ಜೋಳನ ಪತ್ಲಿ ಪಂಚವನ್‌ ಮಹಾದೇವಿ ಅಗ್ರಹಾರವನ್ನಾಗಿ 
ಮಾಡಿದಳೆಂದು, ನಂತರ ಚತುರ್ಮೇದಿ ಮಂಗಲವಾಗಿದ್ದೆಂದು ತಿಳಿದುಬರುತ್ತದೆ." 


ಕೊಳ್ಳೇಗಾಲ:- ಕೊಳ್ಳೇಗಾಲದಲ್ಲಿ ರಾಜರಾಜಚೋಳನ ಕಾಲದ ಒಂದು ಶಾಸನ ದೊರೆತಿದ್ದು, 
ಇದರ ಪ್ರಕಾರ ತ್ರಿಭುವನ ಮಹಾದೇವಿ ಚತುರ್ವೇದಿ ಮಂಗಲವೆಂದು ತಿಳಿದುಬರುತ್ತದೆ. 
ಅಲ್ಲದೆ ದೇವಾಲಯಕ್ಕೆ ದಾನನೀಡಿದ ವಿಚಾರವು ಸಹ ತಿಳಿದುಬರುತ್ತದೆ.” 


ವೈದ್ಯನಾಥಪುರ:- ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕು ವೈದ್ಯನಾಥಪುರ ಚೋಳರ ಕಾಲಕ್ಕೆ 
ಒಂದು ಚತುರ್ವೇದಿ ಮಂಗಲವಾಗಿತ್ತು ಈ ಊರಿನ ಪೂರ್ವ ದಿಕ್ಕಿಗೆ ಶಿಂಷಾನದಿ 


100 


ಹರಿಯುತ್ತದೆ. ಈ ನದಿಯ ಬಲದಂಡೆಯ ಮೇಲೆ ವೈದ್ಯನಾಥಪುರವಿದೆ.” ಈ ಊರಿನಲ್ಲಿ 
ಕದಂಬ ಯಷಿಗಳ ಆಶ್ರಮ ಇದ್ದಿತ್ತೆಂಬ ಪೌರಾಣಿಕ ಹಿನ್ನೆಲೆ ಇದೆ” ನರಸಿಂಹ 
ಚತುರ್ಮೇದಿಮಂಗಲವಾದ ಮದ್ದೂರಿನ ಭಾಗವಾಗಿ ಐದು ದಾಖಲೆಗಳಿವೆ. ಇಲ್ಲಿ ತಮಿಳು 
ಮತ್ತು ಕನ್ನಡ ಶಾಸನಗಳಿವೆ. ಗಂಗ, ಚೋಳ, ಹೊಯ್ದಳ, ವಿಜಯನಗರದ ಅರಸರ ಕಾಲಕ್ಕೆ 


ಸೇರಿದ ಶಾಸನಗಳಿವೆ." 


ಬೊಮ್ಮೂರು:- ಶ್ರೀರಂಗಪಟ್ಟಣ ತಾಲ್ಲೂಕು ಬೊಮ್ಮೂರು ಒಂದು ಅಗ್ರಹಾರ ಮತ್ತು 
ಚತುರ್ವೇದಿ ಮಂಗಲವಾಗಿತ್ತೆಂದು ತಿಳಿಸಲಾಗಿದೆ. ಈ ಊರಿನ ಬಗ್ಗೆ ಹಿಂದೆಯೇ 


ಚರ್ಚಿಸಲಾಗಿದೆ. 


ನರಸಮಂಗಲ:- ಚಾಮರಾಜನಗರ ಜಿಲ್ಲೆ ಅದೇ ತಾಲ್ಲೂಕಿಗೆ ಸೇರಿದ ಪ್ರಾಚೀನ ಊರು”, ಈ 
ಊರಿನ ಪ್ರಾಚೀನ ದೇವಾಲಯ ರಾಮಲಿಂಗೇಶ್ವರ ದೇವಾಲಯ ತಲಕಾಡಿನ ಗಂಗರ ಕಾಲಕ್ಕೆ 
ಸೇರಿದ್ದು, ನಂತರ ಕಾಲಕ್ಕೆ ಬೆಳವಣಿಗೆಯಾಗಿ ಈಗ ಗರ್ಭಗೃಹ, ಶುಕನಾಸ, ನವರಂಗವನ್ನು 
ಮಾತ್ರ ಹೊಂದಿದೆ. ಈ ದೇವಾಲಯವನ್ನು ಕುರಿತು 1938 ರಲ್ಲಿ ಎಂ.ಎಚ್‌.ಕೃಷ್ಣರವರು 
ಪ್ರಕಟಿಸಿದ್ದಾರೆ.” ಡಾ.ಬಿ.ಬಸವರಾಜು ತಗರಪುರರವರು ಚೋಳರ ಕಾಲದ 
ದೇವಾಲಯವೆಂದು ಗುರುತಿಸಿದ್ದಾರೆ.” ಇದೊಂದು ಚೋಳರ ಕಾಲಕ್ಕೆ ಒಂದು ಪ್ರಮುಖ 
ನೆಲೆಯಾಗಿತ್ತೆಂದು ತಿಳಿದುಬರುತ್ತದೆ. 


ವಿಕಮಚೋಳಮಂಡಲ:- ಕೋಲಾರ ಜಿಲ್ಲೆಯಲ್ಲಿ ವಿಕಮಚೋಳಮಂಡಲ ಮೊದಲಿಗೆ 
ಬಾಣರಸಿರಿಗೆ ಸೇರಿತ್ತು ನಂತರ ಗಂಗರ ದೋರೆ ದಡಿಗನ ಆಕ್ರಮಣವಾಯಿತು ನಂತರ 
ನೊಳಂಬರ ಅರಸ ಅಯ್ಯಪ್ಪ ದೇವನ ಮಗ ಗನ್ನರಸನ ಆಡಳಿತಕ್ಕೂ ಸೇರಿತು. ಕ್ರಿಶ.997 ರಲ್ಲಿ 
ಚೋಳರ ವಶವಾಯಿತು. ಆಗ ಈ ಊರು ವಿಕಮಚೋಳ ಮಂಡಲವಾಯಿತು, ಚೋಳರ 
ಅಳ್ಳಿಕೆಯ ಆರಂಭದ ಕಾಲಕ್ಕೆ ಜಚೋಳಮಂಡಲ ಪ್ರದೇಶಗಳಲ್ಲಿ ಇದು ಕೊಡ ಒಂದಾಗಿದೆ." 


ಬೆಳ್ಳೂರು:- ಕೋಲಾರ ತಾಲ್ಲೂಕಿನ ಒಂದು ಊರು ಬೆಳ್ಳೂರು. ಈ ಊರಿನ ಶಾಸನಗಳಲ್ಲಿ 
ವೆಲ್ಲಿಯೂರು, ಬೆಳ್ಳೂರು ಅಥವಾ ಚತುರ್ಮೇದಿ ಮಂಗಲವೆಂದು ಕರೆಯಲಾಗಿದೆ. 
ವೆಲ್ಲಿಯೂರು ಅಥವಾ ವಿಷ್ಣುವರ್ಧನ ಚತುರ್ಮೇದಿ ಮಂಗಲ ಅಥವಾ ಬೆಳ್ಳೂರ ಸ್ಥಳ 
ಕೈವಾರನಾಡಿನ ನಿಲಿಗಿರಿ ಚೋಳಮಂಡಲದ ವ್ಯಾಪ್ತಿಯಲ್ಲಿ ಅತ್ಯಂತ ಮಹತ್ನವಾದ ಐತಿಹಾಸಿಕ 


ಕೇಂದ್ರವಾಗಿದೆ. ಈ ಊರಿನಲ್ಲಿ ಕಣ್ಣೇಶ್ವರ, ವರದರಾಜ, ಮುನೇಶ್ವರ, ರಾಮನಾಥ ಮೊದಲಾದ 


101 


ದೇವಾಲಯಗಳಿವೆ. ಮೊದಲಿಗೆ ಗಂಗ-ಜೋಳರ ಪ್ರಮುಖ ನೆಲೆಯಾಗಿತ್ತು. ನಂತರ 
ಹೊಯ್ದಳರ ಕಾಲಕ್ಕೆ ಈ ದೇವಾಲಯಗಳು ಸೇರಿದವು. 


ನಂಗಲಿ:- ನಂಗಲಿ ಎಂಬ ಊರು ಮುಳಬಾಗಿಲು ತಾಲ್ಲೂಕಿಗೆ ಸೇರಿದ ನೆಲೆ. ಇದೊಂದು 
ಕ್ತಿ ಪ್ರಧಾನವಾದ ಒಂದು ಗ್ರಾಮ. ಕೋಲಾರದ ಮಾದರಿಯಲ್ಲಿಯೇ ಈ ಊರಿನಲ್ಲಿ 
ಸಪ್ತಮಾತೃಕೆಯರ ದೇವಾಲಯದ ಬಗ್ಗೆ ಪ್ರೊನರಸಿಂಹರವರು ಈ ದೇವಾಲಯ ಗಂಗರ 


ಕಾಲಕ್ಕೆ ಸೇರಿದೆ ಎಂಬ ವಿಚಾರವನ್ನು ವ್ಯಕ್ಷಪಡಿಸಿರುತ್ತಾರೆ. ಈ ಊರಿನಲ್ಲಿರುವ 
ವೇಣುಗೋಪಾಲಸ್ವಾಮಿ ದೇವಾಲಯದ ಮೇಲಿರುವ ಶಾಸನವು ಕ್ರಿಶ.ಸುಮಾರು 1280 ರಲ್ಲಿ 
ಉತ್ತಮ ಚೋಳನ ಮಗನಾದ ವೆಟ್ಟುಮಾರಬಾಣನೆಂಬ ಅಧಿಕಾರಿಯು ತೇನುಪಲಿನಾಡಿನಲ್ಲಿದ್ದ 
ವೀರೀದುಂಡ ಪೆರುಮಾಳ್‌ (ವೇಣುಗೋಪಾಲ) ದೇವರಿಗೆ ಕೆಲವು ದಾನಧರ್ಮ 


ನೀಡಿರುವುದರ ಬಗ್ಗೆ ತಿಳಿದುಬರುತ್ತದೆ. 


ಗೋಳೂರು:- ಬಾಗೇಪಲ್ಲಿ ತಾಲ್ಲೂಕಿನ ಪ್ರಾಂತ್ಯದಲ್ಲಿ ಒಂದು ವೀರಭದಸ್ವಾಮಿ 
ದೇವಾಲಯವಿದೆ. ಈ ದೇವಾಲಯ ಕ್ರಿ.ಶ.9-10ನೇ ಶತಮಾನಕ್ಕೆ ಚೋಳರ ಕಾಲದ ಶಿಲ್ಪ 
ಇದೆ. ಕ್ರಿ.ಶ.1000-1048 ರಲ್ಲಿ ಜೋಳ ರಾಜನಿಂದ ನಿರ್ಮಿತವಾಯಿತೆಂದು ಇಲ್ಲಿಯ 
ಐತಿಹ್ಯವಾಗಿದೆ. ದೇವತಾಮೂರ್ತಿ ಶಿಲ್ಪಗಳಲ್ಲಿ ನಟರಾಜನ ಶಿಲ್ಪವು ಪ್ರಾಚೀನ ಲಕ್ಷಣಗಳನ್ನು 
ಹೊಂದಿದೆ. ಈ ನಟರಾಜನ ಜಟಾವಿನ್ಯಾಸವು ಆಕರ್ಷಕವಾಗಿದೆ. ಆದರೆ ಜಡೆಯಲ್ಲಿ 
ಚಂದನಾಗರಿ, ಗಂಗೆಯಾಗಲಿ, ಸರ್ಪವಾಗಲಿ, ಕಾಣಬರುವುದಿಲ್ಲ. ಆದರೆ ಹಳೆಯ ಚೋಳ 
ಶೈಲಿಯನ್ನೆ ಹೊಂದಿದೆ. ಆದಕಾರಣ ಇಲ್ಲಿಯೂ ಸಹ ಚೋಳರ ಕಾಲದ ನೆಲೆ ಗೋಳೂರು 
ಆಗಿತ್ತೆಂದೂ ತಿಳಿದುಬರುತ್ತದೆ. 


ಪುಲಿನಾಡು:- ಕೋಲಾರ ಜಿಲ್ಲೆಯ ಮುಳಬಾಗಿಲು ಶ್ರೀನಿವಾಸಪುರ, ಚಿತ್ತೂರು ಜಿಲ್ಲೆಯ 
ಪುಂಗನೂರು ಪಲಮನೇರು ಉತ್ತರ ಅರ್ಕಾಟು ಜಿಲ್ಲೆಯ ಗುಡಿಯಾತ್ತಂ ಇನ್ನೂ ಮೊದಲಾದ 
ಪ್ರಾಂತ್ಯಗಳಲ್ಲಿ ಪುಲಿನಾಡು ಎಂಬುದು ಅಂತರ್ಗತವಾಗಿದೆ. ಈ ಪ್ರಾಂತ್ಯ ಜನಾಂಗಿಕವಾಗಿ 
ವೀರರೆನಿಸಿಕೊಂಡಿರುವ ಕಾರಣ ಪುಲಿಂದ ಎಂದು ಕರೆಯಲಾಗಿದೆ. ಬೇಡರಿಂದ ಕೂಡಿದ 
ಪ್ರದೇಶವೇ ಪುಲಿನಾಡಾಗಿರಬಹುದೇಂದು ಮುಂದೆ ಪುಲಿನಾಡು ಪರ್ಬಾಣವಾಡಿಯಾದ 
ವಡಿಗಾವಳಿಯಲ್ಲಿ ಅಂತರ್ಗತವಾಗಿತ್ತು. ಈ ನಾಡಿನಲ್ಲಿ ಕ್ರಿ.ಶ.10-11ನೇ ಶತಮಾನದ ಕಾಲಕ್ಕೆ 
ಚೋಳರು ಆಡಳಿತ ನಡೆಸಿರಬಹುದೆಂಬ ನಂಬಿಕೆ ಇದೆ." 


102 


ಅಣಕನೂರು:- ಅಣಕನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಈ ಊರಿನಲ್ಲಿ ಕ್ರಿ.ಶ.11-12ನೇ 
ಶತಮಾನಕ್ಕೆ ಸೇರಿದ ಒಂದು ಶಾಸನ ಇದೆ. ಈ ಊರಿನಲ್ಲಿ ವೈಷ್ಣವ ದೇವಾಲಯಕ್ಕೆ 
ಸಂಬಂಧಿಸಿದಂತೆ ರಂಗನಾಥಸ್ವಾಮಿ ದೇವಾಲಯವಿದೆ. ಈ ದೇವಾಲಯವನ್ನು ಗಮನಿಸಿದರೆ 
ಚೋಳರ ಕಾಲಕ್ಕೆ ಸೇರಿಸಬಹುದಾಗಿದೆ. ನಂತರ ಕಾಲದಲ್ಲಿ ಈ ದೇವಾಲಯ ವಿಜಯನಗರ 
ಅರಸರ ಕಾಲದಲ್ಲಿ ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಯಾಗಿದೆ. ಈ ಊರಿನಲ್ಲಿ ಚೋಳರು 
ಆಡಳಿತ ನಡೆಸಿರುವುದು ತಿಳಿದುಬರುತ್ತದೆ. ಚೋಳರ ಕಾಲಕ್ಕೆ ಇದೊಂದು ಪ್ರಮುಖ 


ಪಟ್ಟಣವಾಗಿತ್ತೆಂದು ಹೇಳಬಹುದಾಗಿದೆ." 


ಅವನಿ:- ಕೋಲಾರ ಜಿಲ್ಲೆಯಲ್ಲಿ ಅವನಿ ಗ್ರಾಮ ಅತ್ಯಂತ ಪ್ರಾಚೀನವಾದ ನೆಲೆ. ಇಂದಿಗೂ 
ಅವನಿ ಕ್ಷೇತ್ರ ಒಂದು ಧಾರ್ಮಿಕ ನೆಲೆಯಾಗಿದೆ. ಭಾರತದಲ್ಲಿರುವ ಹಿಂದೂ ಧಾರ್ಮಿಕ 
ಕ್ಷೇತ್ರಗಳಲ್ಲಿ ಅವನಿಯನ್ನು ಅವಂತಿಸಾ ಕ್ಷೇತ್ರವೆಂದು ಕರೆಯಲಾಗಿದೆ. ಈ ಊರಿನ ಅನೇಕ 
ಶಿಲಾಶಾಸನಗಳಲ್ಲಿ ಅವನಿಸ್ಥಾನ, ಅವನಿಸ್ಥಳ ಇನ್ನೂ ಮೊದಲಾದ ಹೆಸರುಗಳಿಂದ ಕರೆಯುವ 
ವಾಡಿಕೆ ಇದೆ. ಕ್ರಿ.ಶ.೨970 ರ ಕಾಲಕ್ಕೆ ಈ ತಪೋಭೂಮಿಯನ್ನು ಅವನಿಯೆಂದು ಕರೆದಿರುವುದು 
ತ್ರಿಭುವನ ಕಾರ್ತಾರ ದೇವನು ಈ ಊರನ್ನು ಆಡಳಿತ ನಡೆಸಿರುವುದು ತಿಳಿದುಬರುತ್ತದೆ. 
ಅವನಿಯಿಂದ ಸ್ಪಲ್ಪ ದೂರದಲ್ಲಿ ಬೆಟ್ಟದ ಮೇಲೆ ಗವಿ ಇದೆ. ಈ ಗವಿಯಲ್ಲಿ ಚೋಳರ ಕಾಲಕ್ಕೆ 
ಪುರಕವಾಗಿ ಜೋಳ ಮಾದರಿಯ ಅತ್ಯಂತ ಪ್ರಾಚೀನ ದೇವಸ್ಥಾನ ಇದೆ. ಈ ದೇವಸ್ಥಾನದ 
ಒಳೆಗೆ ಐದು ಶಿವಲಿಂಗಗಳಿವೆ. ಈ ದೇವಾಲಯವನ್ನು ಸೂಕ್ಷ ವಾಗಿ ಗಮನಿಸಿದರೆ, ದಕ್ಷಿಣ 
ಕರ್ನಾಟಕದಲ್ಲಿ ಚೋಳರ ಆಳಿಕೆ ನಡೆಸಿದ ಕುರುಹು, ಇದೊಂದು ಚಿಕ್ಕ 
ದೇವಾಲಯವಾಗಿದ್ದರೂ ಸಹ ಚಿಕ್ಕದಾದ ಗರ್ಭಗೃಹ, ಶುಕನಾಸ, ನವರಂಗವನ್ನು ಹೊಂದಿದೆ. 
ಇದನ್ನು ಏಕಾಂತ ರಾಮೇಶ್ವರ ದೇವಸ್ಥಾನವೆಂದೂ ಸಹ ಕರೆಯುವ ಪರಿಪಾಠ ಇದೆ. 


ಕ್ರಿಶ.1229 ರಲ್ಲಿ ಪರಿಯ ಉದ್ಯೆಯಾನ್‌ನ ಮಗನಾದ ಸೂರ್ಯಂದನ್‌ ಎಂಬ 
ಅಧಿಕಾರಿಯು ಜಯಗೊಂಡ ಚೋಳ ಇಳವಂಜಯರಾಯನ ಆಳ್ಳಿಕೆಯ ಕಾಲದಲ್ಲಿ ಈ 
ದೇವಸ್ಥಾನದಲ್ಲಿ ನಿರಂತರವಾಗಿ ಪೂಜೆ ಪುರಸ್ಕಾರಗಳು ಅಲ್ಲದೆ ಇನ್ನಿತರ ಪೂಜಾ 
ಕೈಂಕರ್ಯಗಳನ್ನು ನಡೆಸುತ್ತಿದ್ದರು ಎ೦ಬ ಅಭಿಪ್ರಾಯ ಇದೆ. ಈ ಊರು ಚೋಳರ ಕಾಲದಲ್ಲಿ 
ಒಂದು ಉತ್ತಮವಾದ ರಾಜಕೀಯ ಕೇಂದ್ರವಾಗಿತ್ತೆಂದು ಸ್ಥಳೀಯರ ಅಭಿಪ್ರಾಯವೂ ಸಹ 
ಇದೆ. ಆದಕಾರಣ ಕೋಲಾರ ಜಿಲ್ಲೆಯ ಅವನಿ ಕ್ಷೇತ್ರ ಒಂದು ಧಾರ್ಮಿಕ ಕೇಂದ್ರವಾಗಿ ಅಲ್ಲದೆ 


ರಾಜಕೀಯ ಹಿನ್ನೆಲೆಯನ್ನು ಹೊಂದಿರುವ ಒಂದು ಪ್ರಾಚೀನ ಊರು ಅವನಿಯಾಗಿದೆ."” 


103 


ಕಳವರನಾಡು:- ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲ್ಲೂಕಿನ ನಂದಿಗಾಮದಲ್ಲಿ 
ಕಂಡುಬರುವ ಹಲವಾರು ಶಾಸನಗಳಲ್ಲಿ ಕಳವರ ನಾಡಿನ ವಿಚಾರದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 
ಕಳವರನಾಡಿನಲ್ಲಿ ಮೊದಲಿಗೆ ಬಾಣರಸರು ನೆಲೆಗೊಂಡಿದ್ದರೂ, ಕ್ರಿಶ. ಸುಮಾರು 4ನೇ 
ಶತಮಾನದಲ್ಲಿ ಗಂಗರು ಇದ್ದರು. ಇದು ಗಂಗವಾಡಿ 96000 ಪ್ರಾಂತ್ಯಕ್ಕೆ ಸೇರಿತ್ತು ಗಂಗರ 
ಅಸಾಸಿರ-ಪುಲ್ಪಕಿನಾಡ ಸಾವಿರ ಕುವಳಾಲನಾಡು 300, ಕಯ್ಯರನಾದು ಪುಲಿನಾಡ 60, 
ಅವನಿನಾಡು 30, ನೆಕ್ಕುಂದಿನಾಡು, ಎಳೆಗರ್ನಾಡೆದಿತ್ತು. ಈ ನಾಡುಗಳಲ್ಲಿ ಕೆಲವೊಂದು 
ಪ್ರಾಂತ್ಯ ಬಾದಾಮಿ ಚಾಲುಕ್ಯರು ನಂತರ ರಾಷ್ಟಕೂಟರ ಅಧೀನಕ್ಕೊಳಪಟ್ಟಿರುವುದರ ಬಗ್ಗೆ 
ತಿಳಿದುಬರುತ್ತದೆ. ಇದೇ ಕಾಲಕ್ಕೆ ಕೋಲಾರ ಜಿಲ್ಲೆಯ ಗಂಗವಾಡಿ ಪ್ರದೇಶಗಳು ಮತ್ತು 
ನೊಳ೦ಬರ, ಬಾಣರಸರ ಆಕ್ರಮಣಗಳು ಆಗಾಗ್ಗೆ ನಡೆಯುತ್ತಿದ್ದವು. ಆಗಲು ಈ ಮೇಲೆ 
ತಿಳಿಸಲಾಗಿರುವ ನಾಡುಗಲ್ಲದೆ ಪನ್ನೆನಾಡು, ಪೊದಲ್‌ನಾಡು, ಕೀವಿನಾಡು, ಬಾಣರಿಗೂ ಮತ್ತು 
ನೊಳಂಬರಿಗೂ ಸೇರಿತ್ತು. ಇವುಗಳಲ್ಲಿ ಮೇಲೆ ತಿಳಿಸಲಾಗಿರುವ ಅವನಿನಾಡು 30 ಅಥವಾ 
ಅವನ್ಯಸ್ಥಾನವೂ ಸಹ ಆಗಿದೆ. ಈ ನಾಡಿನಲ್ಲಿ ತಂಜಾವೂರಿನ ಚೋಳರು ಆಡಳಿತ ನಡೆಸಿ 
ದೇವಸ್ಥಾನಗಳನ್ನು ಕಟ್ಟಸಿ ಕೆಲವೊಂದು ಹಳೆಯ ದೇವಸ್ಥಾನಗಳನ್ನು ಜೀರ್ಣೋದ್ದಾರ 
ಮಾಡಿಸಿದ್ದಾರೆ. ಎಂದು ತಿಳಿದುಬರುತ್ತದೆ. 


ಪುನ್ನಾಡು:- ಮೈಸೂರು ಜಿಲ್ಲ ಹೆಗ್ಗಡದೇವನಕೋಟೆ ತಾಲ್ಲೂಕಿನಲ್ಲಿರುವ ಒಂದು ಪ್ರಾಚೀನ 
ಊರು ಪುನ್ನಾಡು. ಮೊದಲಿಗೆ ಪುನ್ನಾಟದ ಅರಸರು ಅಧಿಕಾರ ನಡೆಸುತ್ತಿದ್ದರು ಎಂಬುದು 
ತಿಳಿದುಬರುತ್ತದೆ.” ಇದು ಗಂಗರ ಆಡಳಿತಕ್ಕೂ ಸೇರಿದ ನಾಡಾಗಿತ್ತು ಹಿಂದೆ ಕಾವೇರಿ, 
ಕಪಿಲಾ ನದಿಗಳ ನಡುವಿನ ಪ್ರದೇಶವನ್ನು ಪುಂರಾಷ್ಟ, ಪುನ್ನಾತ, ಪುನ್ನಾಡು ಎಂಬೆಲ್ಲಾ 
ಹೆಸರುಗಳಿಂದ ಕರೆಯಲಾಗಿದೆ." ಕಿ.ಶ.4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಈ 
ಪ್ರದೇಶವನ್ನು ಪುನ್ನಾಟದ ಅರಸು ಮನೆತನದವರು ಆಳ್ಗಿಕೆ ನಡೆಸುತ್ತಿದ್ದರು. ಈ ಪ್ರಾಂತ್ಯವನ್ನು 
ಪುನ್ನಾಟ 6000 ಪ್ರಾಂತ್ಯ ಎಂದು ಕರೆಯಲಾಗಿದೆ. ನಂತರ ಕಾಲಕ್ಕೆ ಈ ಪ್ರಾಂತ್ಯ 
ಕೀರ್ತಿಪುರವಾಯಿತು, ಇದು ಹೆಗ್ಗದೇವನ ಕಾಲದಲ್ಲಿ ರಾಜಧಾನಿಯೂ ಸಹ ಆಗಿತ್ತೆಂದು 
ತಿಳಿದುಬರುತ್ತದೆ." 


ಪುನ್ನಾಟದ ಅರಸರ ನಂತರ ತಲಕಾಡಿನ ಗಂಗರ ಆಳಿಕೆ ಈ ಪ್ರಾಂತ್ಯಕ್ಕೆ ಸೇರಿತ್ತು. 
ಗಂಗರ ನಂತರ ಚೋಳರು ಈ ಪ್ರಾಂತ್ಯವನ್ನು ಆಳ್ಸಿಕೆ ನಡೆಸಿರುತ್ತಾರೆ. ಈ ಊರಿಗೆ ಪುನ್ನಾಡು, 
ಕೀರ್ತಿಪುರ, ಕಿತ್ತೂರು ಈಗ  ತೆರಣಿಮುಂಟಿಯಾಗಿದೆ. ಇಲ್ಲಿರುವ ರಾಮಲಿಂಗೇಶ್ವರ 
ದೇವಾಲಯವು ಗಂಗರ ಕಾಲಕ್ಕೆ ಹಾಗೂ ಚೋಳ ಕಾಲಕ್ಕೆ ಸೇರಿದೆ. ಚೋಳರ ಕಾಲದಲ್ಲಿ 


104 


ಇದೊಂದು ಪ್ರಮುಖ ಧಾರ್ಮಿಕ ಕೇಂದವಾಗಿ, ಈ ಭಾಗದ ಆಡಳಿತದ ಕೇಂದಬಿಂದು ಸಹ 


ಆಗಿತ್ತು" 


ಮಳೂರು ಪಟ್ಟಣ:- ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಮಳೂರು ಪಟ್ಟಣ ಒಂದು ಐತಿಹಾಸಿಕ ನೆಲೆ. 
ಇಲ್ಲಿ ಕಣ್ಣ ನದಿಯ ದಂಡೆಯ ಮೇಲೆ ಮಳೂರು ಪಟ್ಟಣ ಇದೆ. ಇದೊಂದು ಅಗ್ರಹಾರ 
ವಾಗಿತ್ತು, ಚೋಳರ ಕಾಲದಲ್ಲಿ ಚತುರ್ಮೇದಿ ಮಂಗಲಪುರ ಎಂಬ ಹೆಸರು ತಮಿಳು ಭಾಷೆಯ 
ಶಾಸನದಿಂದ ತಿಳಿದುಬರುತ್ತದೆ. ಇದರ ಬಗ್ಗೆ ಕ್ರಿಶ1(04 ರ ಪ್ರಕಾರವಾಗಿ 
ಶ್ರೀನಾರಾಯಣಸ್ವಾಮಿ ದೇವಾಲಯದಲ್ಲಿ ಮಾಹಿತಿ ಇದೆ. ದೇವಾಲಯದ ಪಕ್ಕದಲ್ಲಿ 
ಹಲವಾರು ವೀರಗಲ್ಲುಗಳಿವೆ. ಈ ಊರಿನಲ್ಲಿ ಅಮೃತೇಶ್ವರ, ವರದರಾಜ, ಚೌಡೇಶ್ವರಿ 
ದೇವಾಲಯಗಳಿವೆ. ಅವುಗಳಲ್ಲಿ ಅಮೃತೇಶ್ವರ ದೇವಸ್ಥಾನ ಶಿವ ದೇವಾಲಯವಾಗಿದ್ದು, 
ಮೊದಲಿಗೆ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿ ನಂತರ ಚೋಳರ ಕಾಲದಲ್ಲಿ ಸಾಕಷ್ಟು 
ಬೆಳವಣಿಗೆಯಾಗಿದೆ. 


ಈ ದೇವಾಲಯವನ್ನು ಜೋಳರ ಕಾಲದ ದಾಖಲೆಗಳ ಹಿನ್ನೆಲೆಯಲ್ಲಿ 
ಮಾಳೇದೇಶ್ವರಂ ಎಂದು ತಿಳಿದುಬರುತ್ತದೆ. ಆರು ಮಾಳೆಂಬರ ಉದಯನ್‌ ಎಂದು ನಂತರ 
ಸ್ಥಳೀಯರ ಬಾಯಿಂದ ಅಮೃತೇಶ್ವರ ಎಂದು ಕರೆಯಲು ಪ್ರಾರಂಭಿಸಿದ್ದರೆಂದು 
ತಿಳಿದುಬರುತ್ತದೆ. ಈ ಅಮೃತೇಶ್ವರದ ಪಕ್ಕದಲ್ಲಿ ಕ್ರಿಶ.900 ರ ಕಾಲಕ್ಕೆ ಸೇರಿದ ಕನ್ನಡ 
ಶಾಸನವಿದೆ. ನಾರಾಯಣಸ್ವಾಮಿ (ವರದರಾಜ) ಸ್ವಾಮಿ ದೇವಾಲಯದ ಬಗ್ಗೆ ತಮಿಳು ಶಾಸನ 
ಇದೆ. ಈ ಶಾಸನದ ಪ್ರಕಾರ ಕ್ರಿ.ಶ.1007 ರಲ್ಲಿ ರಾಜರಾಜಚೋಳನು ದೇವಾಲಯದ 
ನಿರ್ವಹಣೆಗೆ ಅಗತ್ಯವಾದ ಪೂಜೆಯ ವೆಚ್ಚಕ್ಕೆ ಬೇಕಾದ ಎಲ್ಲಾ ರೀತಿಯ ಸವಲತ್ತಿನ ಬಗ್ಗೆ 
ತಿಳಿದುಬರುತ್ತದೆ. ಅದು ಅಲ್ಲದೆ ಹೊಯ್ದಳ ದೊರೆ ಎರಡನೇ ಬಲ್ಲಾಳನ ಕಾಲಕ್ಕೆ ಸೇರಿದ 
ಕ್ರಿ.ಶ.1180 ರ ಶಾಸನ ಇದೆ. ಚೌಡೇಶ್ವರಿ ದೇವಾಲಯವು ವಿಜಯನಗರ ಅರಸರ ಕಾಲಕ್ಕೆ 
ಸೇರಿದೆ ಈ ಎಲ್ಲಾ ಬೆಳವಣಿಗೆಯನ್ನು ನೋಡಿದರೆ ಮಳೂರು ಪಟ್ಟಣ ಆಯಾ ರಾಜರುಗಳ 
ಕಾಲಕ್ಕೆ ಬೆಳವಣಿಗೆಯಾಗಿದೆ. ಅಲ್ಲದೆ ಚೋಳರ ಕಾಲಕ್ಕೆ ಒಂದು ಚತುರ್ವೇದಿ 
ಮಂಗಲವಾಗಿತ್ತೆಂದು ತಿಳಿದುಬರುತ್ತದೆ. 


ಕೂಡ್ಡೂರು- ಚನ್ನಪಟ್ಟಣ ತಾಲ್ಲೂಕು ಕೂಡ್ಲೂರು ಗ್ರಾಮದಲ್ಲಿ ಚೋಳರ ಕಾಲಕ್ಕೆ ಸೇರಿದ 
ಅನೇಕ ಮಾಹಿತಿಗಳಿವೆ. ಕೂಡ್ಲೂರು ಗಂಗ-ಚೋಳ-ವಿಜಯನಗರ ಅರಸರ ಕಾಲದಲ್ಲಿ ಒಂದು 
ಐತಿಹಾಸಿಕ ಅಗ್ರಹಾರವಾಗಿ ಹೆಸರುಗಳಿಸಿತ್ತು ಈ ಊರಿನಲ್ಲಿರುವ ಚೋಳರ ಕಾಲದ ಶಾಸನದ 
ಪ್ರಕಾರ ಕೂಡ್ಲೂರು ಗ್ರಾಮಕ್ಕೆ ಮೊದಲಿಗೆ ಇದ್ದ ಹೆಸರು ರಾಜರಾಜ ಚತುರ್ಮೇದಿ ಮಂಗಲಂ 


105 


ಅಗಹಾರ ಎಂದು ಹೆಸರಿತ್ತು ಈ ಊರಿನಲ್ಲಿ ಸುಮಾರು 25ಕ್ಕೂ ಹೆಚ್ಚು ದೇವಾಲಯಗಳಿವೆ. 
ಪ್ರಮುಖವಾಗಿ ಶ್ರೀ ಮಂಗಳೇಶ್ವರ, ಶ್ರೀ ಪಾತಾಳೇಶ್ವರ, ಶ್ರೀ ಮಹಾಬಲೇಶ್ವರ, ಶ್ರೀ 
ವೈದ್ಯನಾಥೇಶ್ವರ, ಶ್ರೀ ಮರುಳೇಶ್ವ್ಷರ ಎಂಬ ಪಂಚಲಿಂಗ ಶಿವ ದೇವಾಲಯಗಳಿವೆ. 
ಇವುಗಳೆಲ್ಲವೂ ಚೋಳರ ಕಾಲದಲ್ಲಿಯೇ ನಿರ್ಮಾಣಗೊಂಡಿವೆ. ಈ ಒಂದು ಶೈವ 
ಪರಂಪರೆಯನ್ನು ತಲಕಾಡಿನ ಪಂಚಲಿಂಗಗಳು ಜ್ಞಾಪಕಕ್ಕೆ ಬರುತ್ತವೆ. ತಲಕಾಡಿನ 
ಪಂಚಲಿಂಗಗಳು ಸಹ ಗಂಗ-ಚೋಳರ ಕೊಡುಗೆಗಳೇ ಆಗಿವೆ. ಕೂಡ್ಲೂರು ದೇವಾಲಯಗಳ 
ಪಕ್ಕದಲ್ಲಿಯೇ ಒಂದು ಪ್ರಾಚೀನ ಕಾಲದ ಕೊಳ ಇದೆ. ಈ ದೇವಾಲಯಗಳಿಗೆ 
ದಾನದತ್ತಿಗಳನ್ನು ನೀಡಿದ ಬಗ್ಗೆ ಕ್ರಿಶ.1200 ರ ಕಾಲಕ್ಕೆ ಸೇರಿದ ಚೋಳರ ದಾಖಲೆಗಳು 
ತಿಳಿಸುತ್ತವೆ. ಅದು ಅಲ್ಲದೆ ಕ್ರಿಶ13055 ರ ಒಂದು ಶಾಸನದಲ್ಲಿ ಹೊಯ್ದಳರು ಸಹ 
ದೇವಾಲಯಕ್ಕೆ ಹಲವು ರೀತಿಯ ದಾನ ದತ್ತಿಗಳನ್ನು ನೀಡಿರುವುದು ತಿಳಿದುಬರುತ್ತದೆ. ಪ್ರಸ್ತುತ 
ದೇವಾಲಯವು ಮುಜರಾಯಿ ಇಲಾಖೆಯ ಆಳ್ಗಿಕೆಗೆ ಒಳಪಟ್ಟಿದೆ. ಮೊದಲಿಗೆ ಈ ಊರಿನಲ್ಲಿದ್ದ 
ಕೆಲವು ಪ್ರಾಚೀನ ವಿಗ್ರಹಗಳಾದ ನಟರಾಜ, ಶಿವ, ಪಾರ್ವತಿಯ ಪಂಚಲೋಹದ ಶಿಲ್ಪಗಳು 
ಪ್ರಾಚ್ಯವಸ್ತು ಮತ್ತು ಪುರಾತತ್ವ ಇಲಾಖೆಯ ವಶದಲ್ಲಿದೆ ಎಂಬ ಮಾಹಿತಿ ಇದೆ. ಕೂಡ್ಲೂರು 
ಚೋಳರ ಕಾಲಕ್ಕೆ ಒಂದು ಪ್ರಮುಖ ರಾಜಕೀಯ ಹಿನ್ನೆಲೆಯನ್ನು ಹೊಂದಿರುವ ಒಂದು 
ರಾಜರಾಜ ಚತುರ್ವೇದಿ ಮಂಗಲವಾಗಿತ್ತೆಂದು ತಿಳಿದುಬರುತ್ತದೆ. 


ಹೊಂಗನೂರು:- ಚನ್ನಪಟ್ಟಣ ತಾಲ್ಲೂಕು ಹೊಂಗನೂರು ಒಂದು ಐತಿಹಾಸಿಕ ನೆಲೆ. ಈ 
ಊರಿಗೆ ಹಿಂದೆ ಪುಂಗನೂರು, ಹೊಂಗನೂರು ಎಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ 
ಊರು ಚೋಳರ ಕಾಲದಲ್ಲಿ ಒಂದು ಅಗಹಾರವಾಗಿತ್ತೆಂದೂ ಅಲ್ಲದೆ, ಇದಕ್ಕೆ ಇನ್ನೊಂದು 
ಹೆಸರು ತಿಲೋಕ್ಯ್ಕಮಾದೇವಿ ಚತುರ್ವೇದಿ ಮಂಗಲಂ ಎಂದು ತದನಂತರ ಕ್ರಿಶ.1296 ರ 
ಹೊಯ್ಸಳರ ಕಾಲದ ಶಾಸನದ ಪ್ರಕಾರ ಹೊಂಗನೂರು ಆಗಿದೆ. ಗಂಗರ ಕಾಲಕ್ಕೆ ಈ ಊರು 
ಒಂದು ಚಿಕ್ಕ ಗಂಗವಾಡಿ ಪ್ರಾಂತ್ಯದ ಭಾಗವಾಗಿತ್ತೆಂದೂ ಅದು ಮುಂದೆ ಚೋಳರ ಕಾಲಕ್ಕೆ 
ಒಂದು ಪ್ರಮುಖ ಆಡಳಿತ ಕೇಂದವಾಗಿ ಮತ್ತು ಅಗಹಾರವು ಕೂಡ ಆಗಿತು. ಚೋಳರ 
ರಾಜನಾದ ರಾಜೇಂದ್ರಚೋಳನು ಕ್ರಿ.ಶ.1081 ರ ಶಾಸನದ ಪ್ರಕಾರವಾಗಿಉಡ್ಡ್ಗೆಯ ವ್ಯಾಕದಂತೆ 
ಪುಂಗನೂರು ತ್ರೈಲೋಕ್ಯ ಮಾದೇವಿ ಚತುರ್ವೇದಿ ಮಂಗಳಂ ಕಳಲೈನಾಡುವಿನಲ್ಲಿ 
ಮುಡಿಗೊಂಡ ಚೋಳ ಮಂಡಲದಲ್ಲಿದೆ ಎಂದಿದೆ. ಈ ಶಾಸನದ ಮೊದಲಾರ್ಧದಲ್ಲಿ 
ದೇವಕುಂಡೈವನ್ನಾಗರ ಆಳ್ದಾರ್‌ಗೆ ಕೊಟ್ಟ ದತ್ತಿಯ ವಿಚಾರ ತಿಳಿದುಬರುತ್ತದೆ. ಇಲ್ಲಿರುವ 
ಹೊನ್ನಾಳೇಶ್ವರ ದೇವಾಲಯವು ಚೋಳರಸರ ಮತ್ತೊಂದು ಕೊಡುಗೆಯಾಗಿದೆ. ಈ 


106 


ಹಿನ್ನೆಲೆಯಿಂದ ಈ: ಊರು ಅನೇಕ ದೇವಾಲಯಗಳನ್ನು ಹೊಂದಿರುವ ಒಂದು 
ಅಗಹಾರವಾಗಿತ್ತೆಂದು ತಿಳಿಯಬಹುದಾಗಿದೆ.” 


ದೊಡ್ಡ (ಹಿರಿಯ) ಅರಸನಕೆರೆ:- ಮಳವಳ್ಳಿ ಪಕ್ಕದಲ್ಲಿ ದೊಡ್ಡ ಅರಸನಕೆರೆ ಎಂಬ ಊರಿದೆ. 
ಈ ಊರಿನಲ್ಲಿ ಹೊಯ್ದಳ ಅರಸ ಮುಮ್ಮಡಿ ವೀರನರಸಿಂಹನ ಕಾಲದ ಕ್ರಿಶ.1276 ರಲ್ಲಿ 
ಹಾಕಿಸಲಾಗಿರುವ ಶಿಲಾಶಾಸನದಲ್ಲಿ ಶ್ರೀಮದನಾರಿಯಗ್ರಹಾರ೦ ಮುಮ್ಮಡಿಚೋಳ ಚತುರ್ವೇದಿ 
ಮಂಗಲವಾದ ಹಿರಿಯ ಆರ್ಕನಕೆರೆಯ ಮಹಾಜನರುಗಳು ನಂಬಿಪಿಳ್ಳೆ (ಗುತ್ತಲ ಕೇಶವ 
ದೇವರ ಸ್ಥಾನಿಕ) ನೀಡಿದ ದಾನಕ್ಕೆ ಸಾಕ್ಷಿಗಳಾಗಿದ್ದರೆಂದು ತಿಳಿದುಬರುತ್ತದೆ. ಇದನ್ನು 
ಗಮನಿಸಿದರೆ ಹೊಯ್ದಳರ ಆಡಳಿತ ಕಾಲಕ್ಕೂ ಸಹ ಚೋಳರ ಹೆಸರಿನ ಚತುರ್ವೇದಿ 
ಮಂಗಲದ ಬಗ್ಗೆ ತಿಳಿದುಬರುತ್ತದೆ. 


ಮದ್ದೂರು ಅಥವಾ ಮರಂದೂರು:- ಮದ್ದೂರು ಅಥವಾ ಮರಂದೂರು ಹೊಯ್ದಳರ 
ಕಾಲದಲ್ಲಿಯೂ ಒಂದು ಅನಾದಿಕಾಲದ ಅಗಹಾರ, ನರಸಿಂಹ ಚತುರ್ಮೇದಿ ಮಂಗಲ ಎಂಬ 
ಹೆಸರಿನ ಅಗ್ರಹಾರವಾಗಿತ್ತು ಕಾಲನಂತರ ಶಿವಪುರವೆಂದು ವೈದ್ಯನಾಥಪುರವೆಂದು 
ಕರೆಯಲಾಗುತ್ತಿತ್ತೆಂದು ತಿಳಿದುಬರುತ್ತದೆ.” ಈ ಹಿನ್ನೆಲೆಯಿಂದ ಈ ಊರಿನಲ್ಲಿಯೂ ಚೋಳರ 
ಹೆಸರಿನಲ್ಲಿ ಚತುರ್ಮೇದಿ ಮಂಗಲವನ್ನು ನಿರ್ಮಿಸಿರುವುದು ತಿಳಿದುಬರುತ್ತದೆ. 


ಬೆಳಗೊಳ:- ಬೆಳಗೊಳದ ಪಕ್ಕದಲ್ಲಿ ಬಲಮುರಿ ಎಂಬ ಕ್ಷೇತ್ರವಿದೆ. ಕ್ರಿಶ.13338 ರ ಕಾಲಕ್ಕೆ 
ಸೇರಿದ ಹೊಯ್ದಳರ ಶಾಸನದ ಪ್ರಕಾರ ಕೊಂಗುಕೊಂಡ ಶ್ರೀ ವಿಷ್ಣುವರ್ಧನ ಪೋಸಳದೇವ 
ಚತುರ್ಮೇದಿಮಂಗಲ ಎಂದು ಕರೆಯಲಾಗಿದೆ. ಯಗ್‌ ಯಜುನ್ಯಾಮಧರ್ವಣದೇವಗಳಲ್ಲಿ 
ಪಾರಂಗತವಾದ ಬ್ರಾಹ್ಮಣರಿಗೆ ಮಂಗಳವಾಗಲಿಂದು ನೀಡುವ ದಾನಗ್ರಾಮಗಳಲ್ಲಿ ಚತುರ್ವೇದಿ 
ಮಂಗಲ ಅಗ್ರಹಾರಗಳು ಕಾಣಬರುತ್ತವೆ. ಅಂದರೆ ಹೊಯ್ದಳರು-ಚೋಳರ ಕಾಲದಲ್ಲಿಯೇ 
ಅಗ್ರಹಾರ ಮತ್ತು ಚತುರ್ವೇದಿ ಮಂಗಲವನ್ನು ಸ್ಥಾಪಿಸಿರುವುದು ಕಾಣಬರುತ್ತದೆ. ಈ ಎಲ್ಲಾ 
ಬೆಳವಣಿಗೆಯನ್ನು ಗಮನಿಸಿದರೆ, ತಂಜಾವೂರಿನ ಚೋಳರು ಕ್ರಿ.ಶ.9-10ನೇ ಶತಮಾನದಲ್ಲಿ 
ಹಾಗೂ ಕ್ರಿ.ಶ.11ನೇ ಶತಮಾನದಲ್ಲಿ ದಕ್ಷಿಣ ಕರ್ನಾಟಕದ ನಾನಾ ಭಾಗಗಳಲ್ಲಿ ತಮ್ಮದೇ ಆದ 
ಅನೇಕ ಪ್ರಾದೇಶಿಕ ನೆಲೆಗಳನ್ನು ಸ್ಥಾಪಿಸಿಕೊಂಡು ರಾಜಕೀಯವಾಗಿ ಆಡಳಿತ ನಡೆಸಿರುವುದು 
ದಾಖಲೆ ಸಹಿತ ಗೋಚರವಾಗಿರುವುದು ತಿಳಿದುಬರುತ್ತದೆ. 


ಹೀಗೆ ಚೋಳರ ಕಾಲದ ಆರ್ಥಿಕ ಚಟುವಟಿಕೆಗಳು, ಧಾರ್ಮಿಕ ಆಚರಣೆಗಳು ಮತ್ತು 
ಪರಂಪರಾನುಗತ ಸತ್ನಂಪ್ರದಾಯಗಳ ಹಿನ್ನೆಲೆಯಲ್ಲಿ ಅಂದಿನ ಸಾಮಾಜಿಕ ವ್ಯವಸ್ಥೆಯು 


107 


ಸಹಿಷ್ಣುತೆ, ಸಹಬಾಳ್ತ, ಸೌಹಾರ್ದತೆ, ಸೋದರತ್ವ ಮೊದಲಾದ ಅಡಿಪಾಯಗಳ ಮೇಲೆ 
ಆಧಾರಿತಗೊಂಡಿತ್ತು. ಸರ್ವಧರ್ಮ ಸಹಿಷ್ಣುಗಳಾಗಿದ್ದ ಚೋಳರಸರು ಧಾರ್ಮಿಕ ಸೌಹಾರ್ದತೆ 
ಹಾಗೂ ಸಾಮಾಜಿಕ ಐಕ್ಕತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದರು. ಆದುದರಿಂದಲೇ ವಿವಿಧ 
ಜಾತಿ, ಜನಾಂಗ, ಸಮುದಾಯ, ವರ್ಗ, ಪಂಥ ಮೊದಲಾದ ಗುಂಪು ಹಾಗೂ ಪಂಗಡಗಳಿಗೆ 
ಸೇರಿದ ಜನರನ್ನು ರಾಜಕೀಯ ಪರಮಾಧಿಕಾರ ಹಾಗೂ ಸಾಂಸ್ಕೃಶಿಕ ಪರಂಪರೆಗಳ 
ಹಿನ್ನೆಲೆಯಲ್ಲಿ ಐಕ್ಕತೆಗೊಳಿಸುವುದರಲ್ಲಿ ಯಶಸ್ವಿಯಾದರು. ಯಾವುದೇ ಧಾರ್ಮಿಕ ಹಾಗೂ 
ಸಾಮಾಜಿಕ ಅಡೆತಡೆಗಳಿಗೆ ಅವಕಾಶ ನೀಡಿರಲಿಲ್ಲ. ಸತ್ಯಂ, ಶಿವಂ, ಸುಂದರಂ ಅಂದರೆ ಸತ್ಯ, 
ನ್ಯಾಯ, ನೀತಿ ಮತ್ತು ಸೌಂದರ್ಯಗಳನ್ನೊಳಗೊಂಡ ಸಾರ್ವತಿಕ ಸತ್ಯಾಸತ್ಯತೆಯನ್ನು ತಮ್ಮ 
ಆಳ್ಗಿಕೆಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಭಾರತ ವಿಶೇಷವಾಗಿ ದಕ್ಷಿಣ ಭಾರತದ ಸಮಗತೆ 


ಹಾಗೂ ಏಕ್ಕತೆಯನ್ನು ಕಾಪಾಡಿಕೊಂಡು ಉಳಿಸಿಬೆಳೆಸುವುದರಲ್ಲಿ ಯಶಸ್ಸಿಯಾದರು. 


108 


10. 


11. 
12. 
13. 
14. 
J; 
16. 


17. 


ಅಡಿ ಟಿಪ್ಪಣಿಗಳು 


. ಎಂ.ಬಿ.ಕಷ್ಟರಾವ್‌, ಬಿ.ಷೇಕ್‌ ಅಲಿ, ಐ.ಕೆ. ಪರ್ಮ, ದೇವರಕೊಂಡಾರೆಡಿ Excavation 
ಸಿ ! 


of Talkad-1992-93,Vol-1,1996 and Excavation of Talkad-1994-95. 


A .ಎಚ್‌.ಎಂ.ಸದಾಶಿವಯ್ಯ, ಕನ್ನಡ ಅಧ್ಯಯನ ವಿಭಾಗ, 


. ಚಿದಾನಂದಮೂರ್ತಿ ಎಂ. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಮೈಸೂರು 


1979. 


. Nilakanta Shastri K.A. — The Cholas- University of Madras, 1984 & A History 


of South India III Edn, Madras-1970. 


. ಹಾ.ಮ.ನಾಯಕ ಮತ್ತು ಇತರರು ಕನ್ನಡ ಸಾಹಿತ್ಯ ಚರಿತ್ರೆ ಮೈಸೂರು 1981, 


ಪು.202. 


. ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-65 (ಶಾಗ್ಯಂ) 
. ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-67 
. ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-73. 


. ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-102 


ಕೆ.ವಿ. ರಮೇಶ್‌ ಇನ್ಸ್‌ ಕ್ರಿಪ್ಪನ್ನ್‌ ಆಫ್‌ ವೆಸರ್ನ್‌ ಗಂಗಾಸ್‌, ಎ.ಕ.ಸಂಪುಟ-4, 


ಯಳಂದೂರು ತಾಲ್ಲೂಕು ಶಾಸನ ಸಂಖ್ಯೆ-143. 

ನರಸಿಂಹಮೂರ್ತಿ ಎ.ವಿ. ಕರ್ನಾಟಕದ ಸೇವುಣರ ಇತಿಹಾಸ, ಪು.91. 
ಎ.ಕ.ಸಂಪುಟ-3, ಸುತ್ತೂರು, ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-215. 
ಇ.ಅ. ಗಿ 6, (ಪರಿಷ್ಕೃತ) ಶ್ರೀರಂಗಪಟ್ಟಣ ಶಾಸನ ಸಂಖ್ಯೆ-67. 

ಅದೇ ಶಾಸನ. 

ಎ.ಕ.ಸಂಪುಟ-5, ತಿರುಮಕೂಡಲು ನರಸೀಪುರ ತಾಲ್ಲೂಕು, ಶಾಸನ ಸಂಖ್ಯೆ-239. 
ತಿ.ನರಸೀಪುರ ತಾಲ್ಲೂಕು ಗ್ಯಾಸೆಟಿಯರ್‌, ಕರ್ನಾಟಕ ಸರ್ಕಾರ, ಬೆಂಗಳೂರು-201, 

ಪು.210. 

ಶ್ರೀರಾಮಾನುಜ ಚಕ್ರವರ್ತಿ ದುರ್ಗಾ ಅಗಹಾರ ಕೈಪಿಡಿ ಗಂಥ, ಮೈಸೂರು 


ಎ.ಕ.ಸಂಪುಟ-4, ಅಗರ ಗ್ರಾಮದ ಶಾಸನಗಳು. 


109 


18. ಎ.ಕ.ಸಂಪುಟ-5 ನರಸೀಪುರ ತಾಲ್ಲೂಕು ಶಾಸನ ಸಂಖ್ಯೆ-'. 

19. ಕರ್ನಾಟಕ ಸ್ಪೇಟ್‌ ಗ್ಯಾಸೆಟಿಯರ್‌ -ಮೈಸೂರು ಡಿಸ್ಪಿಕ್ಸ್‌ ಬೆಂಗಳುರು-1988, ಪು.836. 

20. ಅದೇ ಪು.222. 

21. ರಾಜೇಗೌಡ ಹಕ. ಮೂಗೂರು ತಿಬ್ಬಾದೇವಿ ಜರಿದು ಅಧ್ಯಯನ ಜನಪದ 
ಶೋಧ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-1994, ಪು.187. 

22. ದೇವರಕೊಂಡಾರೆಡ್ಡಿ ತಲಕಾಡಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-1994, ಪು.194 


23. ಬಿ.ಬಸವರಾಜು ಮೂಗೂರು ಮತ್ತು ತರಪುರದ ಸಾಂಸ್ಕೃತಿಕ ಇತಿಹಾಸ- 


ಮೃ 


24. ಕರ್ನಾಟಕರಾಜ್ಯಗೇಜೆಟಿಯರ್‌ -ಮೈಸೂರುಜಿಲ್ಲ,ಸೂರ್ಯನಾಥಕಾಮತ್‌ಬೆಂಗಳೂರು- 


ಸೂರು-2010, ಪು.ಹು. 9-11. 


2011 ಹು.ಸ೦920. 


25. ಆರ್‌. ಗೋಪಾಲ್‌ ೩&೩ ಬಿ.ಆರ್‌.ಭಾರತಿ-ತಲಕಾಡು ಐತಿಹ್ಯ ಪುರಾಣ ಮತ್ತು 
ಇತಿಹಾಸ ಮೈಸೂರು-2010. ಪು.437. 

26. ಕೆ.ವಿ ರಮೇಶ್‌, ಇನಿಕ್ರಿಪನ್‌ ಆಪ್‌ ವೆಸ್ತ್ರನ್‌ ಗಂಗ ನಂ.134 ಪು.ಸ೦-401. 

27. ಅದೇ. 

28. ಕನ್ನಡ ವಿಷಯ ವಿಶ್ವಕೋಶ ಇತಿಹಾಸ ಮತ್ತು ಪುರಾತತ್ವ, ಮೈಸೂರು ಪು.440. 

29. ಇತಿಹಾಸ ದರ್ಶನ ಕರ್ನಾಟಕ ಇತಿಹಾಸ ಅಕಾಡೆಮಿ ಸಂಪುಟ-30, 
ಬೆಂಗಳೂರು-2012, ಪು.421. 

30. ಬಿ.ಬಸವರಾಜು ಚೋಳರ ವಾಸ್ತು ಮತ್ತು ಶಿಲ್ಪ 2008, ಮೈಸೂರು. ಪು.198. 

31. ಸ್ಪಡಿ ಇನ್‌ ಕರ್ನಾಟಕ ಇಸ್ಪರಿ ಅಂಡ್‌ ಕಲ್ಪರ್‌ ಪೊಸಿಡಿಂಗ್ಲ್‌-2013, ಪು.-106 

32. ಎ.ಕ.ಸಂಪುಟ-7, ಪಾಂಡವಪುರ ತಾಲ್ಲೂಕು ಶಾಸನ ಸಂಖ್ಯೆ-44, ಪು.297. 

33. ಎ.ಕ.ಸಂಪುಟ-6, ಶ್ರೀರಂಗಪಟ್ಟಣ ತಾಲ್ಲೂಕು ಶಾಸನ ಸಂಖ್ಯೆ-67. 

34. ಮೈಸೂರು ಆರ್ಕಿಯಾಲಜಿ ರಿಪೋರ್ಟ್‌ ಪು.ಪು 39, 40, ಎ.ಕ.ಸಂ-7, ಮಳವಳ್ಳಿ 
ಶಾಸನ ಸಂಖ್ಯೆ-71. 


35. ಎ.ಕ.ಸಂಪುಟ-9, ಹಳೆಯದು ಚನ್ನಪಟ್ಟಣ ಶಾಸನ ಸಂಖ್ಯೆ-122. 


110 


36. ನಾಗರಾಜಶರ್ಮಾ-ಹೊಯ್ದಳ ಶಿಲ್ಪದಲ್ಲಿ ಶಿವ ಮೈಸೂರು-2010, ಪು.79,80. 

37. ಎ.ಕ.ಸಂಪುಟ-14, ಹೊಸಕೋಟೆ ಶಾಸನ ಸಂಖ್ಯೆ-36. 

38. ಕೆ. ಎ. ನರಸಿಂಹಾಚಾರ್‌- ಶಬ್ದವಿಹಾರ, ಪು.55. 

39. ಎಂ. ಚಿದಾನಂದಮೂರ್ತಿ, ಕಶಾಸಾ 6 ಮೈಸೂರು-1966, ಪು.2009. 

40. ಜಿ.ಎಸ್‌. ದಿಕ್ಷೀತ್‌-ಲೋಕಲ್‌ ಸೆಲ್ಫ್‌ ಗೌರ್ಲಮೇಟ್‌ ಇನ್‌ ಮಿಡುವೆಲ್‌ ಕರ್ನಾಟಕ- 
ಹು ಸಂ-121 

41. ರೈಸ್‌ ಬಿ.ಎಲ್‌, ಮೈಸೂರು ಅಂಡ್‌ ಕೂರ್ಗ್‌ ಫ್ರಂ ಇನ್ಸ್‌ಸ್ಕಿಪ್ಪನ್ಸ್‌, ಪು.210 

42. ರೈಸ್‌ ಬಿ.ಎಲ್‌, ಮೈಸೂರು ಅಂಡ್‌ ಕೂರ್ಗ್‌ ಫ್ರಂ ಇನ್ಸ್‌ಸ್ಕಿಪ್ಪನ್ಸ್‌, ಪು.77. 

43. ಎಂ.ಜೆದಾನಂದಮೂರ್ತಿ, ಕ.ಶಾ.ಸಾ. ಮೈಸೂರು 1966, ಪು.224. 

44, ಪುಂಗನೂರು ಶಾಸನ ಕೊಳ್ಳೇಗಾಲ ಶಾಸನ ಸಂಖ್ಯೆ-4, ಪು.398-399. 

45. ರಾಜೇಂದ್ರ ಚೋಳ ಚತುರ್ವೇದಿ ಮಂಗಲ-ಎ.ಕ.ಸಂಪುಟ-5, ಶಾಸನ ಸಂಖ್ಯೆ-190 

46. ರಾಜರಾಜ ಚತುರ್ಮೇದಿ ಮಂಗಲ, ಕಡಲೂರು ಶಾಸನ. 

41. ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-103. 

48. ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-101. 

49. ಅದೇ ಶಾಸನ ಸಂಖ್ಯೆ-112 

50. ಅದೇ ಶಾಸನ ಸಂಖ್ಯೆ-95 

51. ಅದೇ ಶಾಸನ ಸಂಖ್ಯೆ-101 

5೭2. ಅದೇ ಶಾಸನ ಸಂಖ್ಯೆ-112. 


೨3. ಎ.ಕ.ಸಂಪುಟ-4, ಯಳಂದೂರು ತಾಲ್ಲೂಕು ಶಾಸನ ಸಂಖ್ಯೆ-40. ಮೈಸೂರು 


ಜಿಲ್ಲೆ-ಪು.ಪು-.470, 877, 878 
54. ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-2. 
5೨5. ಐ.ಕೆ.ಶರ್ಮ- ಟೆಂಪಲ್ಫ್‌ ಆಫ್‌ ದಿ ಗಂಗಾಸ್‌ ಆಫ್‌ ಕರ್ನಾಟಕ, ಪು.67. 
56. ಎ.ಕ.ಸಂಪುಟ-7, ಮದ್ದೂರು ತಾಲ್ಲೂಕು ಶಾಸನ ಸಂಖ್ಯೆ-65-68 
57. ಐ.ಕೆ.ಶರ್ಮ- ಟೆಂಪಲ್ಫ್‌ ಆಫ್‌ ದಿ ಗಂಗಾಸ್‌ ಆಫ್‌ ಕರ್ನಾಟಕ, ಪು.67. 


58. ಕರ್ನಾಟಕ ರಾಜ್ಯ ಗೇಜೆಟಿಯರ್‌, ಬೆಂಗಳೂರು-1998, ಹು. ಸಂ೦-903 


111 


59. ಮೈಸೂರು ಆರ್ಕಿಯಾಲಜಿ ರಿಪೋರ್ಟ್‌-1937 ಪು ಸಂ-28 

60. ಬಿ.ಬಸವರಾಜು, ಚೋಳರ ವಾಸ್ತು ಮತ್ತು ಶಿಲ್ಪ, ಮೈಸೂರು, ಪು.51. 

61. ಕೋಲಾರ ಜಿಲ್ಲಾ ಗ್ಯಾಸೆಟಿಯರ್‌, 2005, ಪು.843 

62. ಆರ್‌. ಗೋಪಾಲ್‌ ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ 
ಹೊಸಪೇಟೆ-2004, ಪು.198-204. 

63. ಎಂ.ಕಲಬುರ್ಗಿ, ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು, ಹಂಪಿ-1999. 


64. ಆರ್‌. ಗೋಪಾಲ್‌ ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ 
ಪ್ರಾಚ್ಯವಸ್ತು ಮತ್ತು ಸಂಗಹಾಲಯಗಳ ನಿರ್ದೇಶನಾಲಯ, ಹೊಸಪೇಟಿ-2004, 


ಪು.198-204. 


65. ಆರ್‌. ಆರ್‌ ದಿವಾಕರ್‌ - ಕರ್ನಾಟಕ ಥ್ರೋ ದ ಎಜಸ್‌-ದಿ ಗೌರನಮೆಂಟ್‌ ಆಪ್‌ 


ಬೆಂಗಳೂರು. 1968 ಹು ಸಂ. 144 

66. ಪಿ.ವಿ.ಕೃಷ್ಣಮೂರ್ತಿ ಮೈಸೂರು ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಮೈಸೂರು, 
2010, ಪು.181. 

67. ಕರ್ನಾಟಕ ರಾಜ್ಯ ಗೇಜೆಟಿಯರ್‌-ಮೈಸೂರು ಬೆಂಗಳೂರು-1988 ಪು.ಸಂ-59 

68. ಅದೇ 

69. ಇತಿಹಾಸ ದರ್ಶನ-ಸಂಪುಟ-28, ಬೆಂಗಳೂರು 2013, ಪು.ಪು-360 365. 


70. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕು ಶಾಸನಗಳು (1, 45, 74, 75) 


112 


ಅಧ್ಯಾಯ-6 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಲೆ ಮತ್ತು ವಾಸ್ತುಶಿಲ್ಪದ ಉಗಮ ಮತ್ತು ಪ್ರಮುಖ 
ದೇವಾಲಯಗಳು 


ಪಲ್ಲವರ ನಂತರ ತಮಿಳುನಾಡಿನಲ್ಲಿ ಚೋಳರು ಪ್ರವರ್ಧಮಾನವಾಗಿ ಶಕ್ತಿಯುತವಾಗಿ 


ಬುದ್ದಿವಂತಿಕೆಯಿಂದ ಇಡೀ ತಮಿಳುನಾಡಿನ ಮೇಲೆ ತಮ್ಮದೇ ಆದ ಅಧಿಪತ್ಯವನ್ನು 


್ಸಿಪಿಸಿದರು. ಕ್ರಿಶ. ಸುಮಾರು 900ರ ಕಾಲಕ್ಕೆ ಅಧಿಕಾರವನ್ನು ಕಳೆದುಕೊಳ್ಳುತ್ತಿದ್ದ ಪಲ್ಲವರ 


ರಾಜಕೀಯ ಶಕ್ತಿ ಆ ಕಾಲದ ಸಮಯಕ್ಕೆ ದೇವಾಲಯಗಳನ್ನು ನಿರ್ಮಿಸುವ ಮೂಲಕ 


ಫ್ರ 


ಪಲ್ಲವರ ನೆಲೆಯಲ್ಲಿ, ಅಂದರೆ ಪಲ್ಲವರ ಆಡಳಿತಾತ್ಮಕ ರಾಜ್ಯದಲ್ಲಿ ಶುದ್ಧ ದ್ರಾವಿಡ 
ಸಂಪ್ರದಾಯ ಬೆಳೆದಿತ್ತು. ಕರ್ನಾಟಕದಲ್ಲಿ ಅದೇ ಕಾಲಕ್ಕೆ ರಾಷ್ಟ್ರಕೂಟರು, ಗಂಗರು ಇವರುಗಳ 
ಆಡಳಿತದ ಕಾಲದಲ್ಲಿಯೂ ಸಹ ದೇವಾಲಯಗಳು ಪ್ರವರ್ಧಮಾನವಾಗಿ ಬೆಳೆಯುತ್ತಿತ್ತು 
ಎಂಬುದು ತಿಳಿದುಬರುತ್ತದೆ.' ಹೀಗೆ ದಕ್ಷಿಣ ಭಾರತದ ಮಧ್ಯಭಾಗದಲ್ಲಿ ಸುಸ್ಪಷ್ಟವಾದಂತಹ 
ರೂಪುರೇಷೆಗಳೊಂದಿಗೆ ಪ್ರವರ್ಧಮಾನವಾಗಿ ಬೆಳೆದಿದ್ದ ದ್ರಾವಿಡ ವಾಸ್ತು ಸಂಪ್ರದಾಯ ಈ 
ಭಾಗದಲ್ಲಿಯೂ ಸಹ ಇತ್ತು ಎಂಬುದು ಸಷ್ಟವಾಗಿ ತಿಳಿದುಬರುತ್ತದೆ.” ಈ ಭಾಗದ ಸ್ಥಳೀಯ 
ಅಭಿರುಚಿಗಳಿಗೆ ಅನುಗುಣವಾಗಿ ಅಲ್ಲದೆ ಸಾಂಸ್ಕೃತಿಕ ಪ್ರಭೇದಗಳಿಗೆ ಪೂರಕವಾಗಿ ದಕ್ಷಿಣ 
ಕರ್ನಾಟಕದ ವಿಶಾಲವಾದ ಪ್ರಾಂತ್ಯದಲ್ಲಿ ಬೆಳೆದಿರುವಂತಹ ದ್ರಾವಿಡ ಶೈಲಿಯ 
ಉಪಪ್ರಭೇದಗಳು ಸಹ ಅದರ ಜೊತೆಗೆ ಅಲ್ಲಲ್ಲಿ ಕಾಣುತ್ತಿದ್ದವು. ಈ ಮಾದರಿಯಲ್ಲಿ 
ಪ್ರಚಲಿತದಲ್ಲಿದ್ದಂತಹ ಪ್ರಭೇದಗಳಲ್ಲಿ ಒಂದು ಚೋಳರಿಂದ ಪೋಷಿಸಲ್ಲಟ್ಟ ದ್ರಾವಿಡ ಶೈಲಿ, 
ಮೂಲತಃ ದ್ರಾವಿಡ ಶೈಲಿಯಾದರೂ ಕೂಡ ಅಲ್ಪಸ್ವಲ್ಪ ಸ್ಥಳೀಯ ಅಭಿರುಚಿಗೆ ಪೂರಕವಾಗಿ 
ಕೆಲವೊಂದು ಪ್ರಭೇದಗಳಿಂದಾಗಿ ಇದನ್ನು ಪ್ರತ್ಯೇಕ ನಾಮಾಂಕಿತದಿಂದ ಅಂದರೆ ಚೋಳರ 
ಕಾಲದ ಶೈಲಿ ಎಂದು ನಾವು ದಕ್ಷಿಣ ಕರ್ನಾಟಕದಲ್ಲಿ ಕಾಣುತ್ತೇವೆ.' 


ಮೂಲತಃ ಪಲ್ಲವ ದೊರೆಗಳಿಂದ ಬೆಳೆದುಬಂದಂತಹ ದ್ರಾವಿಡ ಶೈಲಿ ಇದಾದರೂ 
ಚೋಳರ ರಾಜಕೀಯ ಆಕಾಂಕ್ಷೆ ಪ್ರಬಲ ರಾಜಕೀಯ ಶಕ್ತಿ ಸಾಮಥಣ್ಯಗಳನ್ನು 
ಸಮರ್ಥವಾದಂತಹ ದೇವಾಲಯಗಳು ಅವರಿಗೆ ಅವಶ್ಯಕವಾಗಿದ್ದವು. ಅದಕ್ಕೆ 
ಸರಿಸಮಾನವಾಗಿ ಚೋಳರ ಪ್ರಾರಂಭದ ಕಾಲಕ್ಕೆ ವಾಸ್ತುಶಿಲ್ಲಗಳಲ್ಲಿ ತಂತ್ರಜ್ಞಾನದಲ್ಲಿ ಹಾಗೂ 
ದೇವಾಲಯಗಳ ನಿರ್ಮಾಣ ಕಾರ್ಯದಲ್ಲಿ ಅಲ್ಲದೆ ನಿರ್ವಹಣೆಯ ತಂತ್ರಜ್ಞಾನದಲ್ಲಿ ಸಾಕಷ್ಟು 


113 


ಪರಿಶ್ರಮವನ್ನು ಚೋಳರ ಕಾಲದ ವಾಸ್ತುಶಿಲ್ಲಗಳು ಪಡೆದುಕೊಂಡಿದ್ದವು ಎಂಬುದನ್ನು ಸಹ 
ತಿಳಿಯಬಹುದಾಗಿದೆ. ಈ ತಾಂತಿಕ ಪ್ರಗತಿಯು ಚೋಳರು ದೇವಾಲಯವನ್ನು ದೊಡ್ಡದಾಗಿ 
ನಿರ್ಮಿಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಿತು. ಇದರಿಂದಾಗಿ ದಕ್ಷಿಣ ಭಾರತದ ಅತ್ಯಂತ 
ಎತ್ತರವಾದ ದ್ರಾವಿಡ ಶೈಲಿಯ ವಿಮಾನಗಳನ್ನು ಚೋಳರ ಕಾಲದ ವಾಸ್ತುಶಿಲ್ಲಗಳು ತುಂಬಾ 
ಸೊಗಸಾಗಿ ಯಶಸ್ವಿಯಾಗಿ ನಿರ್ವಹಿಸಿ, ನೆರವೇರಿಸುವುದರಲ್ಲಿ ಪ್ರಮುಖ ಪಾತ್ರ ಪಡೆದಿದ್ದಾರೆ. 
ವಾಸ್ತು ತಂತ್ರಜ್ಞಾನದಿಂದ ಉಂಟಾದ ಪ್ರಗತಿ, ದೇವಾಲಯದ ಗಾತ್ರ ಆಕಾರ, 
ವಾಸ್ತುವಿನ್ಯಾಸಗಳಲ್ಲಿಯೂ ಸಹ ಸಾಕಷ್ಟು ಬದಲಾವಣೆಗಳನ್ನು ಮಾಡುವುದರ ಮುಖಾಂತರ 
ಚೋಳರ ಕಾಲದ ದೇವಾಲಯಗಳನ್ನು ನಾವು ಬೆಳವಣಿಗೆಯಲ್ಲಿ ಕಾಣುತ್ತೇವೆ." 


ತಂಜಾವೂರಿನ ಚೋಳರ ಕಲೆಯು ಪಲ್ಲವರ ಕಲೆಯ ಮುಂದುವರೆದ ಭಾಗವಾಗಿದೆ. 
ದಕ್ಷಿಣ ಭಾರತದಲ್ಲಿ ಚೋಳರು ತಂಜಾವೂರನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು 
ಸುಮಾರು 300 ವರ್ಷಗಳ ಕಾಲ ಆಡಳಿತ ನಡೆಸಿದರು. ಮೂಲತಃ ಇವರ ವಾಸುಶೈೈಲಿ 
ದ್ರಾವಿಡ ಶೈಲಿಯಲ್ಲಿ ಅನೇಕ ಬದಲಾವಣೆಗಳು ಕಂಡುಬಂದವು. ಬದಲಾವಣೆಯನ್ನು 
ನೋಡಿದಾಗ ಇವರ ಕಲೆ ಸ್ಪಷ್ಟವಾಗುತ್ತದೆ. ಈ ಬದಲಾವಣೆ ಅಥವಾ ವ್ಯತ್ಯಾಸಗಳಂದರೆ: D 
ಕೋಷ್ಟಗಳ ನಿರೂಪಣೆ, 2) ಚಾಚು ಪೀಠಗಳ ಅಲಂಕರಣೆ, 3) ಕೂಡುಗಳ ನಿರೂಪಣೆ, 4) 
ಸ್ತಂಬಗಳ ವಿನ್ಯಾಸ ಈ ನಾಲ್ಕು ಅಂಶಗಳಲ್ಲಿ ಚೋಳರ ಕಲೆಯಲ್ಲಿ ಮುನ್ನಡೆಯನ್ನು 


ಕಾಣುತ್ತೇವೆ. 


ಕೋಷ್ಟಗಳ ನಿರೂಪಣೆ : ಪಲ್ಲವರ ಕೋಷ್ಠಗಳು ಅಗಲವಾಗಿರುತ್ತವೆ. ಆದರೆ 
ಜೋಳರ ಕಾಲದ ಕೋಷ್ಠಗಳು ಕಿರಿದಾಗಿ ಉದ್ದವಾಗಿರುತ್ತವೆ. ಈ ರೀತಿ ಕೋಷ್ಟಗಳು ಬರಲು 
ಕಾರಣವೇನೆಂದರೆ, ಚೋಳರ ದೇವಾಲಯಗಳು ಎತ್ತರವಾಗಿರುತ್ತಿದ್ದವು ಅಥವಾ 
ಉನ್ನತವಾಗಿರುತ್ತಿದ್ದವು ಮತ್ತು ಕಿರಿದಾಗಿರುತ್ತವೆ. ಮಕರ ತೋರಣದಲ್ಲಿ ಕೂಡು ಪಲ್ಲವರ 
ವಾಸುವಿನಲ್ಲಿ ಅರ್ಧವೃತ್ತಾಕಾರವಾಗಿದ್ದರೆ, ಚೋಳರ ವಾಸ್ತುಶಿಲ್ಪದಲ್ಲಿ ಕುದುರೆ 
ಲಾಳಾಕಾರದಲ್ಲಿರುತ್ತವೆ. ಮಕರಗಳ ಬಾಲದ ಕುಚ್ಚು ಪಲ್ಲವರು ವಾಸ್ತುವಿನಲ್ಲಿ ಮೇಲೆ ಇರುತ್ತದೆ. 
ಚೋಳರ ವಾಸ್ತುವಿನಲ್ಲಿ ಜಾಸ್ತಿ ಕೆಳಕ್ಕೆ ಬಂದಿರುತ್ತದೆ. 


ಚಾಚುಪೀಠಗಳ ಅಲಂಕರಣೆ : ಚೋಳರ ಚಾಚುಪೀಠಗಳು ಪಲ್ಲವರ ತರಂಗ 


ಪೋತಕಗಳಂತೆ ಇಕ್ಕೆಲಗಳಲ್ಲಿ (ಎರಡು ಕಡೆಗಳಲ್ಲಿ) ಅಲೆ ಅಲೆಯಾಕಾರದ ಸುರುಳಿಗಳ 
ಅಲಂಕರಣೆಯನ್ನು ಹೊಂದಿರುವುದಿಲ್ಲ. ಬದಲಾಗಿ ಚೌಕಾಕಾರದ ಕಲ್ಲನ್ನು ಅದರ ಕೆಳ 


114 


ಮೂಲೆಗಳಲ್ಲಿ ಕೋನಕ್ಕೆ ಕತ್ತರಿಸಿ ಮಧ್ಯದಲ್ಲಿ ಮಾತ್ರ ಚೌಕಟ್ಟಾಗಿಯೆ ಮುಂದಕ್ಕೆ 
ಚಾಚಿಕೊಂಡಂತೆ ಸ್ಪಲ್ಪ ಭಾಗವನ್ನು ಉಳಿಸಿರುತ್ತಾರೆ. ನಂತರದ ಪಾಂಡ್ಯರ ಕಾಲದಲ್ಲಿ 
ಕಮಲದಂತಿರುವ ಗುಬ್ಬಟ್ಟು ಮಂಟಪಕ್ಕೆ ಬಗ್ಗಿ "ಅರ್ಧ ಎಸ್‌” ಆಕಾರದಲ್ಲಿ ಹೊರಕ್ಕೆ ಚಾಚಿದೆ. 
ಇದೇ ಚಾಚು ಪೀಠವು ವಿಜಯನಗರದ ಕಾಲದಲ್ಲಿ ಕಾಮನಬಿಲ್ಲಿನಾಕಾರದಲ್ಲಿ ಇರುತ್ತದೆ. 


ಸಂಭಗಳ ವನ್ಯಾಸ : ಪಲ್ಲವರ ಕಾಲದ ಸ್ತಂಭಗಳು ಜೋಳರ ಕಾಲದಲ್ಲಿ 


— 


ಸಂಪೂರ್ಣವಾಗಿ ಮಾರ್ಪಾಡುಗೊಂಡವು. ಪಲ್ಲವರ ಲಾಂಛನವಾದ ಸಿಂಹವನ್ನು ತನ್ನ 
ವಾಸ್ತುಶಿಲ್ಲದಲ್ಲಿ ಹೆಚ್ಚಾಗಿ ಉಪಯೋಗ ಮಾಡಿಕೊಂಡರು. ಸಿಂಹ ಪೀಠ ನೋಡಿದ ತಕ್ಷಣ 
ಪಲ್ಲವರ ಕಂಬ ಎನ್ನುವಷ್ಟರ ಮಟ್ಟಿಗೆ ಪಲ್ಲವರು ಸ್ತಂಭಗಳಲ್ಲಿ ಉಪಯೋಗಿಸಿದರು. ಚೋಳರು 
ಪಲ್ಲವರನ್ನು ಸೋಲಿಸಿದ ಕಾರಣ ಪಲ್ಲವರ ವಾಸ್ತುಶಿಲ್ಪ ಲಾಂಛನವಾಗಿದ್ದ ಸಿಂಹ ಅವರಿಗೆ ಸರಿ 
ತೋರಿಸಲಿಲ್ಲ. ಇದರಿಂದಾಗಿ ಸಿಂಹ ಲಾಂಛನ ಬಿಟ್ಟು ಬೇರೆ ರೀತಿಯ ವನ್ಯಾಸ ಹೊಂದಿರುವ 
ಕಂಬಗಳನ್ನು ಬಳಕೆಗೆ ತಂದರು. ಅಲ್ಲದೆ ಸಿಂಹ ರೀತಿಯ ವಿನ್ಯಾಸ ಕಂಬಗಳು ಸಣ್ಣದಾಗಿದ್ದು, 
ಹೆಚ್ಚು ಎತ್ತರವಿಲ್ಲದೆ, ಹಜಾರಗಳಲ್ಲಿ ಸರಿ ಹೊಂದುವಂತಿತ್ತು. ಚೋಳರ ದೇವಾಲಯಗಳು 
ಗಾತ್ರದಲ್ಲಿ ವಿಸ್ಲೀರ್ಣದಲ್ಲಿ ವಿಪರೀತ ದೊಡ್ಡದಾಗಿರುವುದರಿಂದ ಉನ್ನತ ಕಂಬಗಳು 
ಬೇಕಾಗಿದ್ದವು. ಆದ್ದರಿಂದ ಅವರು ತಮ್ಮದೇ ಆದ ರೀತಿಯ ವಿಶೇಷವಾದ ವಿನ್ಯಾಸದ 
ಕಂಬಗಳನ್ನು ರೂಪಿಸಿದರು. ಚೋಳರ ಕಂಬದ ಭಾಗವಿರುವ ಒಂದು ಪೀಠದ ಮೇಲೆ 
ಎತ್ತರವಾದ ದಿಂಡು ದಿಂಬಿನಾಕಾರದ ಬೋದಿಗೆ ಮತ್ತು ಪಲಗೈ ಅಬ್ಯಾಕಸ್‌ ಇವುಗಳಲ್ಲಿ 
ದಿಂಬಿನ ಭಾಗದಲ್ಲಿ ಚೋಳರ ವಶಿಷ್ಟತೆ ಕಾಣಬರುತ್ತದೆ. ಸುಮಾರು 5 ಅಡಿ ಎತ್ತರದವರೆಗೂ 
ದಿಂಡು ಚೌಕಟ್ಟಾಗಿದ್ದು, ಅದರ ಮೇಲ್ಲಡೆ ನೀಳವಾದ ಎತ್ತರವಾದ ಧಾನಿಯಾಕಾರದ ಭಾಗ 
ಸಹ ಸಾಕಷ್ಟು ಅಗಲವಾಗಿ ದುಂಡಾದ ಪಾಶಕ್ವ ಹೊಂದಿರುತ್ತದೆ. ಇದರ ಮೇಲ್ಲಾಗದಲ್ಲಿ 
ಪಲಗೈ ಅಬ್ಯಾಕಸ್‌ ಚೋಳರ ಕಾಲದಲ್ಲಿ ಹಿಂದೆಂದು ಕಾಣದ ದೊಡ್ಡದಾದ ಪಲಗ್ಯೈ 
ಹೊಂದಿರುತ್ತದೆ. ಕೆಲವು ಉದಾಹರಣೆಗಳಲ್ಲಿ ಇದು ನಾಲ್ಕು ಅಡಿಗಳಷ್ಟು ದೊಡ್ಡದಾದ 
ಪಾಶಣ್ವಗಳನ್ನು ಹೊಂದಿರುತ್ತದೆ. ಪಲ್ಲವರ ಕಂಬಗಳು ಚೊಳರ ಸ್ತಂಭಗಳ ಮುಂದೆ ಬಹಳ 
ಡೊಳ್ಳಾಗಿ ಕಾಣಿಸುತ್ತದೆ. 


ಚೋಳರ ಕಾಲದ ಪ್ರಮುಖ ದೇವಾಲಯಗಳು ದೊಡ್ಡ ಸಂಖ್ಯೆಯಲ್ಲಿ 
ತಮಿಳುನಾಡಿನಲ್ಲಿ ಕಾಣಬರುತ್ತವೆ. ಇವುಗಳಲ್ಲಿ ಮುಖ್ಯವಾದ ದೇವಾಲಯಗಳೆಂದರೆ, 
ತಂಜಾವೂರಿನ ಬೃಹದೇಶ್ವರ ದೇವಾಲಯ, ಗಂಗೈಕೊಂಡ ಚೋಳಪುರಂನ ಬೃಹದೇಶ್ವರ 
ದೇವಾಲಯ, ನಲ್ಲೂರಿನ ಕೊರಂಗನಾಥ ದೇವಾಲಯ ಇನ್ನೂ ಮೊದಲಾದ 


115 


ದೇವಾಲಯಗಳನ್ನು ಗುರುತಿಸಬಹುದಾಗಿದೆ. ಚೋಳರು ಶಿಲಾಮೂರ್ತಿ ಶಿಲ್ಪ ನಿರೂಪಣೆಯಲ್ಲಿ 
ಯಾವ ರೀತಿ ಪ್ರಗತಿಯನ್ನು ಪರಿಣತಿಯನ್ನು ಸಾಧಿಸಿದ್ದರೋ ಅದೇ ರೀತಿ ಕಂಚಿನ ಶಿಲ್ಪಗಳ 
ತಯಾರಿಕೆ ಮತ್ತು ವಿನ್ಮಾಸದಲ್ಲಿ ಕೂಡ ಬಹಳ ಉತ್ತಮವಾದ ಪ್ರಗತಿ ಸಾಧಿಸಿದ್ದರು. ಚೋಳರ 
ಕಾಲದ ಕಂಚಿನ ಮೂರ್ತಿಗಳು ವಿಶ್ವಪ್ರಸಿದ್ಧವಾಗಿದ್ದು, ಸಣ್ಣ ಗೇಣು ದೃಢಮೂರ್ತಿಗಳಿಂದ 
ಹಿಡಿದು ನೈಜಾಕಾರದ ಮೂರ್ತಿಗಳವರೆಗೆ ಕಂಚಿನ ಮೂರ್ತಿಗಳನ್ನು ಎರಕ ಹೊಯ್ದು ಕಂಚಿನ 
ಪ್ರತಿಮೆಗಳನ್ನು ಚೋಳರು ಮಾಡಿಸುತ್ತಿದ್ದ ರೀತಿ ಮಧುಚಿತ್ತ ವಿಧಾನ ಅಂದರೆ ಜೇನು 
ಮೇಣದಿಂದ ಸುಂದರ ಮೂರ್ತಿಯನ್ನು ತಯಾರಿಸಿ ಅದನು 


ವಿ 
ಜೇಡಿಮಣ್ಣಿನಿಂದ ಮುಚ್ಚಿ ಒಣಗಿಸುತ್ತಿದರು. ನಂತರ ಈ ಮಣ್ಣಿನ ಮುದ್ದೆಯನ್ನು ಬೆಂಕಿಯಲ್ಲಿ 


ಸಂಪೂರ್ಣವಾಗಿ ಕಲೆಸಿದ 


ಕಾಯಿಸುತ್ತಿದ್ದರು. ಇದರಿಂದಾಗಿ ಬಳಸಿರುವ ಮೇಣವು ಸಂಪೂರ್ಣವಾಗಿ ಕರಗಿ ಹೊರಕ್ಕೆ 
ಬರುತ್ತಿತ್ತು ಮೇಣವನ್ನು ಖಾಲಿ ಮಾಡಿದ ಜಾಗದಲ್ಲಿ ಕಂಚಿನ ಎರಕವನ್ನು ಹೊಯ್ದ ನಂತರ 
ಮಣ್ಣನ್ನು 
ಮೂರ್ತಿಯೊಂದು ರೂಪುಗೊಳ್ಳುತ್ತಿತ್ತು ಮಧುವನ್ನು ಕರಗಿಸಿ ಹೊರಕ್ಕೆ ತೆಗೆಯುತ್ತಿದ್ದ ಈ 


ಒಡೆದು ತೆಗೆಯುತ್ತಿದ್ದರು. ಇದರಿಂದಾಗಿ ಮೇಣದ ಮೂರ್ತಿಯಾಕಾರದಲ್ಲಿ ಕಂಚಿನ 


ವಿಧಾನವನ್ನು ಮಧುಚಿತ್ತ ವಿಧಾನವೆಂದು ಶಾಸ್ತ್ರ ಗಂಥಗಳಲ್ಲಿ ಕರೆಯಲಾಗಿದೆ. ಕಂಚಿನ ಈ 
ಮೂರ್ತಿಗಳಿಗೆ ಹೊಳಪನ್ನು ಮತ್ತು ಅಂತಿಮ ರೂಪವನ್ನು ಕೊಡುತ್ತಿದ್ದರು. ಈ ರೀತಿಯ 
ಮೂರ್ತಿಗಳನ್ನು ದೇವಾಲಯಗಳಲ್ಲಿ ದೇವತಾಮೂರ್ತಿಗಳನ್ನಾಗಿ ಬಳಸುತ್ತಿದ್ದರು. 


ಚೋಳರ ಕಾಲದ ಕಂಚಿನ ಮೂರ್ತಿಗಳು ಸೌಂದರ್ಯಕ್ಕೆ ಅಲಂಕರಣಕ್ಕೆ, 
ಆಕರ್ಷಣೆಗೆ ಮತ್ತು ತಾಂತ್ರಿಕ ಕೌಶಲ್ಯಕ್ಕೆ ಸಾಕ್ಷಿಯಾಗಿವೆ. ಹಿಂದೂಗಳ ಎಲ್ಲಾ ಪ್ರಮುಖ 
ದೇವರುಗಳ ವಿಗ್ರಹಗಳು, ಆಳ್ದಾರರು, ನಾಯನ್ಮಾರಗಳ ಮೂರ್ತಿಗಳ ಚಾರಿತ್ರಿಕ ಮತ್ತು 
ಧಾರ್ಮಿಕ ಮಹಾಪುರುಷರ ಮೂರ್ತಿಗಳ ವಾನಮೂರ್ತಿಗಳು, ಆಯುಧ ಮೂರ್ತಿಗಳು, 
ಭಕ್ತರು ಇತ್ಯಾದಿಯಾಗಿ ಸಕಲ ವಿವಿಧ ಮೂರ್ತಿಗಳು ಚೋಳರ ಕಾಲದಲ್ಲಿ 
ನಿರೂಪಿತಗೊಂಡಿವೆ. 


ಚೋಳರ ಕಾಲವು ಭಾರತೀಯ ಚಿತ್ರಕಲೆಯ ದೃಷ್ಟಿಯಿಂದ ಒಂದು ಮಹತ್ವದ 
ಕಾಲವಾಗಿದೆ. ಸುಂದರವಾದ ಪೌರಣಿಕ ಸಾಮಾಜಿಕ, ಚಾರಿತ್ರಿಕ, ಘಟನೆಗಳು, ಸನ್ನಿವೇಶಗಳು 
ಇತ್ಯಾದಿ ದೇವಾಲಯದ ಗೋಡೆಗಳ ವರ್ಣಗಳ ಮೂಲಕ ದೇವಾಲಯದ ಗೋಡೆಗಳಲ್ಲಿ 
ನಿರೂಪಿಸಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಚೋಳರ ಕಾಲಕ್ಕೆ ಸೇರಿರುವ ನೂರಾರು ಸಂಖ್ಯೆಯ 


ದೇವಾಲಯಗಳಿವೆ. ಅವುಗಳನ್ನು ತಿಳಿಸುವುದೆ ಈ ಸಂಶೋಧನೆಯ ಪ್ರಮುಖ 


ಉದ್ದೇಶವಾಗಿದೆ." ಭಾರತೀಯ ವಾಸ್ತುಕಲಾ ಇತಿಹಾಸದಲ್ಲಿ ರಾಜಕೀಯ ಮತ್ತು ಸಾಂಸ್ಕೃತಿಕ 


116 


ಕ್ಷೇತ್ರಗಳಲ್ಲಿ ತಂಜಾವೂರಿನ ಚೋಳರದು ಪ್ರಮುಖ ಪಾತ್ರವಿದೆ ಆ ಕಾಲದ 
ಇತಿಹಾಸದ್ಯೋತಕವಾಗಿ ಇಂದಿಗೂ ಉಳಿದುಕೊಂಡು ಬಂದಿದೆ. ಕರ್ನಾಟಕದಲ್ಲಿ ಅದರಲ್ಲೂ 
ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಚೋಳರ ಆಳ್ಗಿಕೆಯ ಕಾಲ ವಿವಿಧ ಚಟುವಟಿಕೆಗಳ 
ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಕಾಲ ಈ ಮೇಲಿನ ವಿಚಾರವೇ ಪ್ರಸ್ತುತ ದಕ್ಷಿಣ 
ಕರ್ನಾಟಕದಲ್ಲಿರುವ ವಾಸ್ತು ಪರಂಪರೆಯ ವಿಚಾರವಾಗಿದೆ.” ದಕ್ಷಿಣ ಕರ್ನಾಟಕಕ್ಕೆ 
ಸೀಮಿತವಾದಂತೆ ಚೋಳರ ವಾಸ್ತು ಮತ್ತು ಶಿಲ್ಪ ಕಲೆಯ ಬೆಳವಣಿಗೆಯೆ ಅಧ್ಯಯನದ 
ವಿಷಯವಾಗಿದೆ. ಭೌಗೋಳಿಕವಾಗಿ ಚೋಳರು ಇಡೀ ದಕ್ಷಿಣ ಕರ್ನಾಟಕವನ್ನು ಆಳಿದರು. ಈ 
ಭಾಗದಲ್ಲಿ ತಮ್ಮ ಭಾಷೆಯ ಸಂಸ್ಕೃತಿ ಹಾಗೂ ವಾಸ್ತು ಶಿಲ್ಪ ಶೈಲಿಯ ಗಾಢ ಪ್ರಭಾವವನ್ನು 
ಬಿಟ್ಟು ಹೋದರು. ಇದರ ಫಲವಾಗಿ ಈ ಭಾಗಗಳಲ್ಲಿ ಕನ್ನಡದ ರಾಜರು ಆಡಳಿತ 
ನಡೆಸುತ್ತಿದ್ದಾಗಲೂ ತಮಿಳು ಗಂಥಲಿಪಿಗಳಲ್ಲಿನ ಶಾಸನಗಳನ್ನು ಹಾಕಿಸುವುದು ಅಲ್ಲದೆ ಚೋಳ 
ಪ್ರಭಾವದಿಂದ ಒಳಗೊಂಡ ದೇವಾಲಯಗಳು ನಿರ್ಮಾಣಗಳು ಪುನರುಜ್ಜೀವನಗೊಂಡ ಬಗ್ಗೆ 
ತಿಳಿದುಬರುತ್ತದೆ. ' 


ಚೋಳರು ಗಂಗವಾಡಿಯಲ್ಲಿ ಅಂದು ಪ್ರಚಲಿತದಲ್ಲಿದ್ದ ಸಾಮಾಜಿಕ, ಸಾಂಸ್ಕೃತಿಕ 
ಮತ್ತು ಧಾರ್ಮಿಕ ಸಂವೇದನೆಗಳಿಗೆ ತೀವ್ರವಾಗಿ ಸಂದಿಸಿದಂತೆ ತೋರುತ್ತದೆ. ಪ್ರಾಯಶಃ 
ತಮಿಳುನಾಡಿನಲ್ಲಿ ಅಂದರೆ ತಮ್ಮ ತವರು ರಾಜ್ಯದಲ್ಲೂ ಕೂಡ ಅಂದು ಪ್ರಚಲಿತದಲ್ಲಿದ್ದ 
ಧಾರ್ಮಿಕ ಸಂವೇದನೆಗಳನ್ನು ಗಂಗವಾಡಿಯ ಸಂವೇದನೆಗಳೊಂದಿಗೆ ಸಮೀಕರಿಸಿ ಈ 
ಭಾಗದಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಂಬುದು ಕಂಡುಬರುತ್ತದೆ. 
ಚೋಳರು ಮೂಲತಃ ಶೈವ ದೇವಾಲಯಗಳನ್ನು ನಿರ್ಮಾಣ ಮಾಡಿರುವುದು 
ಕಂಡುಬರುತ್ತದೆ. ಅದರಂತೆಯೆ ಗಂಗವಾಡಿ ಮತ್ತು ನೊಳಂಬವಾಡಿಗಳಲ್ಲಿಯೂ ಕೂಡ 
ಹಲವಾರು ಶೈವ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಆದರೆ ವಿಶೇಷವಾಗಿ ಈ ಭಾಗದಲ್ಲಿ 
ವಿಷ್ಣುವಿಗಾಗಿಯೇ ಅನೇಕ ವೈಷ್ಣವ ದೇವಾಲಯಗಳನ್ನು ನಿರ್ಮಿಸಿರುವುದು ನಮಗೆ 
ತಿಳಿದುಬರುತ್ತದೆ. ಉದಾಹರಣೆಗೆ ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರ 
ತಾಲ್ಲೂಕಿನ ತಡಿಮಾಲಂಗಿಯಲ್ಲಿ ಜನಾರ್ಧನ ದೇವಾಲಯ, ಕೊಳ್ಳೇಗಾಲ ತಾಲ್ಲೂಕಿನ 
ಮುಡಿಗುಂಡದಲ್ಲಿ ಲಕ್ಷ್ಮೀನರಸಿಂಹ ದೇವಾಲಯ, ಯಳಂದೂರು ತಾಲ್ಲೂಕು ಅಗರ 
ಗಾಮದಲ್ಲಿ ಲಕ್ಷ್ಮೀನರಸಿಂಹ ಹಾಗೂ ವರದರಾಜಸ್ಥಾಮಿ ದೇವಾಲಯ, ಗಣಗನೂರಿನ 
ವರದರಾಜಸ್ವಾಮಿ, ಸತ್ತೇಗಾಲದ ವರದರಾಜಸ್ವಾಮಿ, ಸಿಂಗನಲ್ಲೂರು ಗ್ರಾಮದ 


ವರದರಾಜಸ್ವಾಮಿ, ಮಂಡ್ಯ ಜಿಲ್ಲೆ ಮಾರೇಹಳ್ಳಿಯ ಲಕ್ಷ್ಮೀನರಸಿಂಹಸ್ತಾಮಿ ದೇವಾಲಯ, 


117 


ಮೂಗೂರಿನ ನಾರಾಯಣ ಸ್ಪಾಮಿ ದೇವಾಲಯ ಹೀಗೆ ಹಲವಾರು ವೈಷ್ಣವ 


ದೇವಾಲಯಗಳು ದಕ್ಷಿಣ ಕರ್ನಾಟಕದ ನಾನಾ ಭಾಗಗಳಲ್ಲಿ ಕಾಣಬರುತ್ತವೆ. 


ದಕ್ಷಿಣ ಕರ್ನಾಟಕದಲ್ಲಿ ಮಧ್ಯಕಾಲೀನ ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲದ 
ಇತಿಹಾಸದಲ್ಲಿ ಚೋಳ ರಾಜರ ಕಾಲವನ್ನು ಶೈವ ಸಂಸ್ಕೃತಿಯ ಒಂದು 
ಸುವರ್ಣಯುಗವೆಂದು ಕರೆಯಬಹುದು. ಕ್ರಿ.ಶ.8850 ರಿಂದ ಕ್ರಿ.ಶ.1275 ರವರೆಗೆ ಸುಮಾರು 
400 ಕ್ಕೂ ಹೆಚ್ಚು ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ ಚೋಳರು ತಮಿಳುನಾಡಿನಲ್ಲಿ 
ನಿರ್ಮಿಸಿದ ಶಿವ ದೇವಾಲಯಗಳು ನೂರಾರು ಸಂಖ್ಯೆಯಲ್ಲಿ ಇಂದಿಗೂ ಉಳಿದುಕೊಂಡು 
ಬಂದಿವೆ. ಶಿವನ ಶಿಲ್ಪ ಹಾಗೂ ಶಿವ ದೇವಾಲಯಗಳನ್ನು ಪಲ್ಲವರ ಕಾಲದಲ್ಲೇ ಅಂದಿನ 
ರಾಜರು ನಿರ್ಮಿಸಲು ಆರಂಭಿಸಿದರು. ಶೈವ ಶಿಲ್ಲ ಹಾಗೂ ಶೈವ ದೇವಾಲಯಗಳು 
ಪರಿಪಕ್ನತೆಯನ್ನು ಪಡೆದುದು ಚೋಳ ಅರಸರ ಕಾಲದಲ್ಲಿಯೆ ಎಂಬುದು ತಿಳಿದುಬರುತ್ತದೆ. 
ಚೋಳರು ಕೇವಲ ಶೈವ ಭಕ್ತರಾಗಿದ್ದು, ವೈಷ್ಣವ ಧರ್ಮವನ್ನು ದ್ವೇಷಿಸುತ್ತಿದ್ದರು ಎಂಬುದು 
ಶುದ್ಧ ಸುಳ್ಳು. ಏಕೆಂದರೆ ಕರ್ನಾಟಕದ ಹಲವಾರು ನೆಲೆಗಳಲ್ಲಿ ವೈಷ್ಣವ ದೇವಾಲಯಗಳು 
ನಿರ್ಮಾಣವಾಗಿರುವುದನ್ನು ಈಗಾಗಲೇ ತಿಳಿಸಿದ್ದೇವೆ. ಏಕೆಂದರೆ ಶೀರಾಮಾನುಜಾಚಾರ್ಯರಿಗೆ 
ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳಿವೆ." ಆದರೆ ಚೋಳರು ಸಂಕುಚಿತ ಮನಸಿನ 
ಪಂಧಥೀಯವಾದಿಗಳಾಗಿರದೆ, ಅನೇಕ ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿದ 
ಶಾಸನಾಧಾರಗಳು ತಮಿಳುನಾಡಿನಲ್ಲಿಯೂ ಸಹ ಕಾಣಬರುತ್ತದೆ. ಚೋಳಪರಾಂತಕನ 
(ಕ್ರಿ.ಶ.907-955) ಕಾಲದ ತಿರುಮರೈಕಾಡುವಿನಲ್ಲಿ ಇರುವ (ವೇದಾರಣ್ಯಂ) ವಿಷ್ಣುವಿನ 
ದೇವಾಲಯವನ್ನು ನಿರ್ಮಿಸಿರುವುದರ ಕುರಿತು ಶಾಸನ ಒಂದರಿಂದ ಮಾಹಿತಿಯು 


ಲಭ್ಯವಾಗುತ್ತದೆ. ಅದನ್ನು ಕೋಯಿಲ್‌ ವಿಷ್ಣು ಕಳ್‌ ಎಂದು ಕರೆಯಲಾಗಿದೆ." 


ಕಿ.ಶ.೪ನೇ ಶತಮಾನದಲ್ಲಿ ಚೋಳನಾಡಿನಲ್ಲಿ ನಿರ್ಮಾಣವಾದ ದೇವಾಲಯಗಳಲ್ಲಿ 
275 ಶಿವಾಲಯಗಳಿವೆ. ಸರಿ ಸುಮಾರು 108 ದೇವಾಲಯಗಳು ವೈಷ್ಣವ ಧರ್ಮಕ್ಕೆ ಸೇರಿದ 
ವಿಷ್ಣು ದೇವಾಲಯಗಳಿವೆ ಎಂದು ವಿದ್ವಾಂಸರು ವ್ಯಕ್ಷಪಡಿಸಿರುತ್ತಾರೆ.” ನಾಯನ್ನಾರರಿಂದ 
ಶ್ರೀಮಂತಗೊಳಿಸಲಾಗಿದ್ದ ಅಪಾರ ಶೈವ ಸಾಹಿತ್ಯ ರಾಶಿಗೆ ಚೋಳರು ತಮ್ಮ ಶಿಲ್ಪ ಮತ್ತು 
ವಾಸ್ತುಗಳ ಮೂಲಕ ಸಾಕಾರ ರೂಪವನ್ನು ನೀಡಿ, ಶೈವ ಧರ್ಮದ ಪ್ರಸಾರದಲ್ಲಿ ಸ್ತುತ್ಯರ್ಹ 
ಪ್ರಯತ್ನವನ್ನು ಮಾಡಿದ್ದಾರೆ. ತಂಜಾವೂರನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ಚೋಳ 
ಸಾಮ್ರಾಜ್ಯದಲ್ಲಿ ಮಾತ್ರವಲ್ಲದೆ ತಾವು ಹೊಸದಾಗಿ ಆಕ್ರಮಿಸಿಕೊಂಡ ಪ್ರದೇಶಗಳಲ್ಲಿಯೂ ಸಹ 
ಅಪಾರವಾಗಿ ಶಿವ ದೇವಾಲಯಗಳನ್ನು ಇವರು ನಿರ್ಮಿಸಿ ಬಿಟ್ಟು ಹೋಗಿದ್ದಾರೆ. ಅದರಂತೆಯೆ 


118 


ಚೋಳರು ಕ್ರಿಶ.9 ರಿಂದ 11ನೇ ಶತಮಾನಗಳಲ್ಲಿ ಕರ್ನಾಟಕದ ನೆಲೆಯಲ್ಲಿ ನಡೆಸಿದ ತಮ್ಮ 
ಆಳ್ಳಿಕೆಯ ಕಾಲದಲ್ಲಿ ನಿರ್ಮಿಸಿದ ನೂರಾರು ದೇವಾಲಯಗಳು ಇಂದಿಗೂ 
ಉಳಿದುಕೊಂಡುಬಂದಿವೆ. ಕರ್ನಾಟಕದ ನೆಲದಲ್ಲಿ ಚೋಳರ ಶಿವ ದೇವಾಲಯಗಳು ಹೆಚ್ಚಾಗಿ 
ಕಾಣಬರುತ್ತವೆ. 


ಜೋಳ ವಂಶದ ಆರಂಭಿಕ ರಾಜನಾದ ವಿಜಯಾಲ ಮತ್ತು ಆದಿತ್ಯರ ಕಾಲದಲ್ಲಿಯೇ 
ನಾವು ಶೈವ ದೇವಾಲಯಗಳ ಹೊಸ ಪರಂಪರೆಯನ್ನು ಕಾಣಬಹುದಾಗಿದೆ. ಈ ಕಾಲವನ್ನು 
ಇತಿಹಾಸ ಸಂಶೋಧಕ ಹಾಗೂ ಹಿರಿಯ ವಿದ್ವಾಂಸರಾದ ಕೆ. ಎ. ನೀಲಕಂಠಶಾಸ್ತಿರವರು 
ಶೈವ ಸಂಸ್ಕೃತಿಯ ಸುವರ್ಣಯುಗ ಎಂದು ಕರೆದಿದ್ದಾರೆ.” ಕಾವೇರಿ ನದಿ ತೀರದಲ್ಲಿ ಅನೇಕ 
ದೇವಾಲಯಗಳು ನಿರ್ಮಾಣಗೊಂಡಿವೆ.” ಚೋಳರ ಕಾಲದಲ್ಲಿ ಕರ್ನಾಟಕದ ನಾನಾ 
ಭಾಗಗಳಲ್ಲಿ ಅನೇಕ ಶಿಲಗಳು, ಲೋಹಶಿಲ್ಲಗಳು ಅದರಲ್ಲಿಯೂ ನಟರಾಜನ ಶಿಲ್ಲಗಳು 
ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಚೋಳರ ಕಾಲದ ನಟರಾಜನ ಮೂರ್ತಿಗಳಿಗೆ 
ಸರಿಸಾಟಿಯಾದ ಲೋಹಶಿಲ್ಲಗಳು ಭಾರತದಲ್ಲಿಯೇ ವಿರಳ ಎನ್ನಬಹುದಾಗಿದೆ. ಭಾರತದಲ್ಲಿ 
ಲೋಹಶಿಲ್ಲಕಲೆ ಬಹಳ ಪ್ರಾಚೀನವಾದದ್ದು, ಕ್ರಿ.ಪೂ.3ನೆಯ ಸಹಸ್ತಮಾನದಲ್ಲಿ ಅಂದರೆ ಹರಪ್ಪಾ 
ಸಂಸ್ಕೃತಿಯಲ್ಲಿ ದೊರೆತಿರುವ ಸಣ್ಣ ಸ್ತ್ರೀ ಮೂರ್ತಿಯ ನಿರೂಪಣೆಯಲ್ಲಿ ಅಸಾಧಾರಣ ಕೌಶಲ್ಯ 
ಮತ್ತು ಚಾತುರ್ಯ ಕಂಡುಬಂದಿದ್ದು ಆ ಸಂಸ್ಕೃತಿ ತನ್ನ ಸಮಕಾಲೀನವಾದ ಇತರ 


ಠಿ" 


b 


ಸಂಸ್ಕೃತಿಗಳಿಗಿಂತಲೂ ಲೋಹ ಶಿಲ್ಪ ಜ್ಞಾನ ಚೆನ್ನಾಗಿ ಬೆಳೆದುಬಂದಿತ್ತು ಯಜುರ್ವೇದವು 
ಲೋಹ ಶಿಲ್ಲವನ್ನು ಸೃಷ್ಠಿಕರ್ತನೆಂದೇ ತಿಳಿದುಬರುತ್ತದೆ.” ರಾಮಾಯಣ ಮಹಾಭಾರತಗಳ 
ಕಾಲದಲ್ಲಿ ಲೋಹಶಿಲ್ಲಕಲೆ ಬಹಳ ಉಪಯೋಗದಲ್ಲಿದ್ದುದಕ್ಕೆ ಸಾಕಷ್ಟು ಮಾಹಿತಿಗಳಿವೆ. 
ಪ್ರಾಚೀನ ಸಾಹಿತ್ಯಗಳಿಂದ ಭಾರತದಲ್ಲಿ ಲೋಹಶಿಲ್ಲ ಕಲೆ ಸಾಕಷ್ಟು ಪ್ರವರ್ಧಮಾನವಾಗಿ 
ಬೆಳೆದಿತ್ತು ಎಂಬ ವಿಚಾರ ಸ್ಪಷ್ಟವಾದರೂ ಸಹ ಲೋಹ ಶಿಲ್ಲಗಳ ಉದಾಹರಣೆಗಳು 
ದೊರೆತಿರುವುದು ಮಾತ್ರ ತುಂಬಾ ಕಡಿಮೆ. ಇದಕ್ಕೆ ಕಾರಣ ಲೋಹ ಅಮೂಲ್ಯ ವಸ್ತುವಾಗಿತ್ತು. 
ನಮ್ಮ ಪೂರ್ವಜರು ಲೋಹವನ್ನು ಮತ್ತೆ ಮತ್ತೆ ಕರಗಿಸಿ ಉಪಯೋಗಿಸುತ್ತಿದ್ದುದರಿಂದ ಹಳೆಯ 


ಲೋಹದ ವಸ್ತುಗಳು ದೊರೆಯುವುದು ಕಡಿಮೆ. 


ದಕ್ಷಿಣ ಭಾರತದಲ್ಲಿಯೂ ಲೋಹ ಕಲೆ ಸಾಕಷ್ಟು ಪ್ರವರ್ಧಮಾನವಾಗಿ ಬೆಳೆದಿತ್ತು 
ತಮಿಳುನಾಡಿನ ಆದಿಚ್ಛ್ಚನಲ್ಲೂರು ಉತ್ಸನನಗಳಲ್ಲಿ ದೊರೆತಿರುವ ಕ್ರಿಪೂ. ಸುಮಾರು 1000 
ವರ್ಷದಷ್ಟು ಹಳೆಯದಾದ ಮಾತೃದೇವತೆಯ ಲೋಹಮೂರ್ತಿ ಶಿಲಸೌಂದರ್ಯದ 


ದೃಷ್ಟಿಯಿಂದ ಕಳಪೆ ಎನಿಸಿದರೂ ಕೂಡ ಲೋಹಕಲೆಯ ದೃಷ್ಟಿಯಿಂದ ಅಮೂಲ್ಯವಾದದ್ದು, 


119 


ಈರೋಡ್‌ ಬಳಿ ಇರುವ ಕೋಡುಮನಾಳ್‌ ಎಂಬಲ್ಲಿ ದೊರೆತಿದೆ. ಇತ್ತೀಚಿನ ಉತ್ಸನನಗಳಲ್ಲಿ 
ಬೃಹತ್‌ ಶಿಲಾ ಸಂಸ್ಕೃತಿಗೆ ಸೇರಿದ ಒಂದು ಸಣ್ಣ ಕಂಚಿನ ಹುಲಿಯ ಮೂರ್ತಿ ಸಿಕ್ಕಿದೆ. 
ಮೂರ್ತಿ ಚಿಕ್ಕದಾದರೂ ಸಹ ಸುಂದರವಾಗಿದೆ. ಈ ಶಿಲ್ಲದ ಒಂದು ವೈಶಿಷ್ಟ್ಯವೆಂದರೆ ಇದರ 
ಮೈಮೇಲೆ ಅರೆ ಅಮೂಲ್ಯವಾದ ಕಲ್ಲುಗಳನ್ನು ಮೆಟ್ಟಿ ಅಲಂಕರಿಸಲಾಗಿದೆ." ಕರ್ನಾಟಕದಲ್ಲಿ 
ಲೋಹಶಿಲ್ಲಕಲೆ ತಾಮಶಿಲ್ಲ ಯುಗದಿಂದ ಪ್ರಾರಂಭವಾಗುತ್ತದೆ. ಕ್ರಿಪೂ.1000 ಕ್ಕೆ 


ಸೇರಿದುದೆಂದು ನಿರ್ಧರಿಸಲಾಗಿದೆ. ಈ ಸಂಸ್ಕೃತಿ ನಿರ್ದೇಶನಗಳಾದ ಹಳ್ಳೂರು ಮತ್ತು 


ಲ 
ತೆಕ್ಕಲುಕೋಟೆಗಳಲ್ಲಿ ಕಂಚಿನ ವಸ್ತುಗಳು ಬಳಕೆಯಲ್ಲಿದುದ್ದಕ್ಕೆ ಆಧಾರಗಳು ದೊರೆತಿವೆ. ಆದರೆ 
ಕಲಾಕೃತಿಗಳೆಂದು ಹೇಳಬಹುದಾದ ವಸ್ತುಗಳಾವುವೂ ದೊರೆಶಿಲ್ಲ. ಕ್ರಿಶ.10ನೇ ಶತಮಾನದ 


ಉತ್ತರಾರ್ಧದಲ್ಲಿ ಕರ್ನಾಟಕದ ಆಗ್ನೇಯ ಭಾಗಗಳು ಚೋಳರ ದಾಳಿಗೆ ಒಳಗಾದವು. 


ಚೋಳರ ಕಂಚು ಶಿಲ್ಲಕಲೆ ಶೈಲಿಯ ಪ್ರಭಾವವನ್ನು ಹೊಂದಿರುವ ಅನೇಕ ಕಂಚಿನ 
ಮೂರ್ತಿಗಳು ಆಗ್ನೇಯ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಂಡುಬಂದಿವೆ. ಕೋಲಾರ 
ಜಿಲ್ಲೆಯ ನರಸಮಂಗಲ ನಟರಾಜ (133 ಸೆಂ.ಮೀ) ಮತ್ತು ಶಿವಕಾಮ ಸುಂದರಿ (85 ಸೆಂ. 
ಮೀ.) ಕಂಚಿನ ಶಿಲ್ಲಗಳು ಭವ್ಯಮೂರ್ತಿಗಳಾಗಿದ್ದು, ನಟರಾಜ ಮೂರ್ತಿಯು ಕರ್ನಾಟಕದಲ್ಲಿ 
ಇದುವರೆಗೆ ದೊರೆತಿರುವುದರಗಳಲ್ಲೆ ಅತ್ಯಂತ ದೊಡ್ಡದಾಗಿದೆ. ಚತುರ್ಬಾಹುಗಳಿಂದ ಕೂಡಿದ 
ಶಿವನು ಅಗ್ಲಿ ಡಮರುಗಳನ್ನು ಹಿಡಿದು ಅಭಯ ಮತ್ತು ಲಂಬ ಹಸ್ತಗಳಲ್ಲಿ ಅಪಸ್ಥಾರ 
ಪುರುಷಾ ಮೇಲೆ ನರ್ತಿಸುತ್ತಿದ್ದಾನೆ. ವಿಶಾಲವಾದ ಪ್ರಭಾವಳಿಯೊಂದು ವಿಗಹದ ಸುತ್ತಲೂ 
ಇದೆ. ನಿರೂಪಣೆ, ಮೈಮಾಟ, ಅಲಂಕರಣೆ ಮತ್ತು ಗಾತ್ರದಲ್ಲಿ ಈ ವಿಗಹವು ಇದೇ ರೀತಿಯ 
ಕ್ರಿ.ಶ.1000 ದಲ್ಲಿ ರಾಜರಾಜಚೋಳನು ತಂಜಾವೂರಿನ ಬೃಹದೀಶ್ವರ ದೇವಾಲಯಕ್ಕೆ ನೀಡಿದ 
ನಟರಾಜನ ಶಿಲ್ಪಕ್ಕೆ ಸಮನಾಗಿದೆ. ನರಸಮಂಗಲದ ನಟರಾಜನ ಶಿಲ್ಲವೂ ಪ್ರಾಯಶಃ 
ರಾಜರಾಜಚೋಳನು ನೊಳಂಬವಾಡಿಯನ್ನು ಆಕ್ರಮಿಸಿಕೊಂಡ ಸಮಯದಲ್ಲಿ (ಕಿ.ಶ.1000) 
ರಚಿಸಲಾದ ವಿಗಹವಿರಬಹುದು. ನರಸಮಂಗಲದ ಸಮೀಪದಲ್ಲಿಯೇ ಇರುವ ಬೆಳ್ಳೂರಿನಲ್ಲಿ 
ಕೆಲವು ಕಂಚಿನ ಶಿಲ್ಪಗಳಿವೆ. ಅವುಗಳಲ್ಲಿ ಸೋಮಸ್ಯಂದ (50 ಸೆಂ.ಮೀ) ವಿಗಹವು ಬಹಳ 
ಮುಖ್ಯವಾದದ್ದು, ಚೋಳರ ಕಾಲದ ಮತ್ತು ಅವರ ಶಿಲ್ಲಶೈಲಿಯ ಪ್ರಭಾವವನ್ನು ಹೊಂದಿರುವ 
ಇನ್ನೂ ಅನೇಕ ಮೂರ್ತಿಗಳು ನಮಗೆ ಕಾಣಬರುತ್ತವೆ. 


ತೆರಕಣಾಂಬಿಯಲ್ಲಿನ ಶಿವಗಂಗೆ, ಗೌರಿ, ರಾಮ, ಸೀತೆಯರ ಕಂಚುಶಿಲ್ಲಗಳು, 
ನಂಜನಗೂಡಿನ ಶಿವ, ಪಾರ್ವತಿಯರ ಉತ್ಸವ ಮೂರ್ತಿಗಳು ಕೂಡಲೂರು ಬಳಿ ದೊರೆತ 


ನಟರಾಜ, ಪಾರ್ವತಿ ಶಿಲ್ಲಗಳು ಅಗರ ಗ್ರಾಮದಲ್ಲಿ ನಟರಾಜ ದೇವಿಶಿಲ್ಲ ವಿಷ್ಣುಶಿಲ್ಲ 


ಣನ ಊ 


120 


ಬಸ್ಪಿಪುರದಲ್ಲಿ ಜೈನಮೂರ್ತಿ ಶಿಲ್ಪ ಹೀಗೆ ಅನೇಕ ಕಡೆ ಚೋಳರ ಕಾಲಕ್ಕೆ ಸೇರಿದ ಲೋಹದ 
ಕಂಚು ಶಿಲ್ಪಗಳು ದೊರೆತಿವೆ. ಕರ್ನಾಟಕದ ದಕ್ಷಿಣ ಭಾಗ ಅಂದರೆ ಹಳೆಯ ಮೈಸೂರು 
ರಾಜ್ಯ ಪ್ರಾಂತ್ಯದಲ್ಲಿ ಚೋಳರ ಕಾಲಕ್ಕೆ ಸೇರಿದೆ. ಕಂಚು ಶಿಲ್ಲಗಳು ಹೇರಳವಾಗಿ 
ದೊರೆಯುತ್ತದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಕಂಚುಶಿಲ್ಲಗಳು ಬಹಳ ಕಡಿಮೆ. ಆದರೆ 
ದಕ್ಷೀಂ ಕರ್ನಾಟಕದಲ್ಲಿ ಮೊದಲಿನಿಂದಲೂ ತಮಿಳು ಸಂಸ್ಕೃತಿಯೊಂದಿಗೆ ಸಂಪರ್ಕವನ್ನು 
ಹೊಂದಿದ್ದುದರಿಂದ ಈ ಭಾಗದಲ್ಲಿ ಚೋಳರ ಕಾಲದಿಂದಲು ಕಂಚು ಶಿಲಗಳ ಸಂಖ್ಯೆಯೂ 
ಹೆಚ್ಚಾಗಿ ಕಾಣಬರುವುದಕ್ಕೆ ಕಾರಣವಾಯಿತು. ಕರ್ನಾಟಕದ ಉಳಿದ ಭಾಗಗಳಲ್ಲಿ 
ಉತ್ಸವಮೂರ್ತಿ ಸಂಪ್ರದಾಯಗಳು ಪ್ರಚಲಿತದಲ್ಲಿದ್ದರೂ ತೀವ್ರವಾಗಿರಲಿಲ್ಲವಾದ ಕಾರಣ 
ಕರ್ನಾಟಕದಲ್ಲಿ ಚೋಳರ ಕಾಲಕ್ಕೆ ಹೆಚ್ಚು ಹೆಚ್ಚು ಕಂಚುಶಿಲ್ಲಗಳು ಬೆಳೆಯುವುದಕ್ಕೆ 


ಕಾರಣವಾಗಿದೆ.” 


ಚೋಳರ ರಾಜಕೀಯ ಪ್ರಭಾವದಿಂದ ಹಾಗೂ ಸಂಸ್ಕೃತಿಯ ಬೆಳವಣಿಗೆಯಿಂದ, 
ವಿಕಾಸದಿಂದ, ಆವಿಷ್ಠಾರದಿಂದ, ನಡೆದಂತಹ ಬೆಳವಣಿಗೆ ಇವು ಚೋಳರ ಕಾಲದಲ್ಲಿ 
ಆದ್ದರಿಂದ ಈ ಬೆಳವಣಿಗೆ, ಬದಲಾವಣೆಗಳಿಗೆ ಚೋಳರ ಹೆಸರನ್ನು ನೀಡಿದ್ದೇವೆ. ಆದರೆ ಈ 
ಒಂದು ವಾಸ್ತು ಪರಂಪರೆ ಪಲ್ಲವರ ಕಾಲದಿಂದ ಪ್ರಾರಂಭವಾದ ದ್ರಾವಿಡ ಶಿಲ್ಲಕಲಾ 
ಪರಂಪರೆಯೇ ಆಗಿದೆ. ಚೋಳರ ಕಾಲದ ದೇವಾಲಯಗಳಲ್ಲಿ ಕೋಷ್ಟಗಳ ನಿರೂಪಣೆ, 
ಚಾಚುಪೀಠ ನಿರೂಪಣೆ ಕೂಡುಗಳ ನಿರೂಪಣೆ, ಸ್ತಂಭಗಳ ವಿನ್ಯಾಸಗಳಿಂದ 
ಗುರುತಿಸಬಹುದಾಗಿದೆ. ಏರುವಿನ್ಯಾಸ, ಕಪೋತ, ಹಾರ, ಶಿಖರ ಅಥವಾ ವಿಮಾನ, ಗೀವ 
ಮತ್ತು ಸ್ತೂಪಿ ಇವುಗಳಿಂದ ಚೋಳರ ದೇವಾಲಯಗಳನ್ನು ಗುರುತಿಸಬಹುದಾಗಿದೆ. 


ಒಟ್ಟಾರೆ ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವ ಚೋಳರ ಕಾಲದ ವಾಸ್ತುಶೈಲಿಯ 
ಸ್ವರೂಪ ಹಾಗೂ ಪ್ರಮುಖ ದೇವಾಲಯಗಳ ಮೂಲಕ ಅವರ ಕಾಲದ ಧರ್ಮ, ಸಮಾಜ, 
ಅರ್ಥವ್ಯವಸ್ಥೆ ಮುಂತಾದವುಗಳನ್ನು ಸಹ ಗುರುತಿಸಲಾಗಿದೆ. ಚೋಳರ ಕಾಲಕ್ಕೆ ಸೇರಿದ ಶೈವ, 
ವೈಷ್ಣವ, ಹಾಗೂ ಶಕ್ತಿ ಪ್ರಧಾನವಾದ ದೇವಾಲಯಗಳು ಹಾಗೂ ಶಿಲ್ಪಗಳನ್ನು ಗುರುತಿಸಿ 
ಅವುಗಳನ್ನು ಪ್ರಸ್ತುತ ಸಂಶೋಧನೆಯಲ್ಲಿ ಪ್ರಧಾನವಾಗಿ ಅಧ್ಯಯನ ನಡೆಸಲಾಗಿದೆ. "' 


121 


ಚೋಳರ ದೇವಾಲಯಗಳನ್ನು ಪ್ರಧಾನವಾಗಿ ನಾಲು ಗುಂಪುಗಳಾಗಿ 


ವಿಂಗಡಿಸಬಹುದು. 


1. ಶೈವ ದೇವಾಲಯಗಳು 

2. ಶಕ್ತಿ ಪ್ರಧಾನವಾದ ಸ್ತೀ ದೇವಾಲಯಗಳು 
3. ವೈಷ್ಣವ ದೇವಾಲಯಗಳು 

4. ಜೈನ ಬಸದಿಗಳು 


ಚೋಳರ ಕಾಲದ ಶೈವ ದೇವಾಲಯಗಳ ಪಟ್ಟಿ 


I. 


pA 


3, 


4. 


ಪ್ರೀ 
6. 


ವೈದ್ಯೇಶ್ನರ ದೇವಾಲಯ - ತಲಕಾಡು 

ಪಾತಾಳೇಶ್ವರ ಮತ್ತು ಮರುಳೇಶ್ವರ ದೇವಾಲಯ - ತಲಕಾಡು 
ಮಲ್ಲಿಕಾರ್ಜುನ ದೇವಾಲಯ ಮುಡುಕುತೊರೆ 

ಅರ್ಕೇಶ್ವರ ದೇವಾಲಯ ವಿಜಯಪುರ 

ಅರ್ಕೇಶ್ವರ ದೇವಾಲಯ ಕೃಷ್ಣರಾಜನಗರ 

ಕೈಲಾಸೇಶ್ವರ ಅಥವಾ ಕರಿಬಸಪ್ಪ ದೇವಾಲಯ-ಬನ್ನೂರು 
ಹನುಮಂತೇಶ್ವರ ದೇವಾಲಯ - ಬನ್ನೂರು 
ಬೋಗೇಶ್ವರ ದೇವಾಲಯ - ಹಳೇ ಬೋಗಾದಿ 
ಸೋಮೇಶ್ವರ ದೇವಾಲಯ - ಸರಗೂರು 


. ಅರ್ಜುನೇಶ್ನರ ದೇವಾಲಯ ರಾವಂದೂರು 

. ರಾಮೇಶ್ವರ ದೇವಾಲಯ ಮಟಚಟಕೆರೆ 

. ಸಿದ್ದೇಶ್ವರ ದೇವಾಲಯ ಅಂಬಳೆ 

. ಕಪಿಲೇಶ್ವರ ದೇವಾಲಯ ಅಂಬಳೆ 

. ವೈದ್ಯೇಶ್ವರ ದೇವಾಲಯ ಮಾಂಬಳ್ಳಿ 

. ರಾಮೇಶ್ವರ ಮತ್ತು ಸೋಮೇಶ್ವರ ದೇವಾಲಯ ಅಗರ 
. ಅರ್ಕೇಶ್ವರ ದೇವಾಲಯ - ಹೊಂಗನೂರು 

. ರಾಮೇಶ್ವರ ದೇವಾಲಯ - ನರಸಮಂಗಲ 


ಮಹಾಲಿಂಗೇಶ್ವರ ದೇವಾಲಯ ಕುಂತೂರು 


Y ದೇಸೇಶ್ವರ ದೇವಾಲಯ ಆಲೂರು 


20. ಅರ್ಕೇಶ್ವರ ದೇವಾಲಯ ಆಲೂರು 


122 


21. ಈಶ್ವರ ದೇವಾಲಯ ಆಲೂರು 
22.ಮಲ್ಲಿಕಾರ್ಜುನ ದೇವಾಲಯ ಗಣಿಗನೂರು 
23. ರಾಮೇಶ್ವರ ದೇವಾಲಯ ದೇಬೂರು 
24.ಶ್ರೀಕಂಠೇಶ್ವರ ದೇವಾಲಯ - ನಂಜನಗೂಡು 
25. ಮೂಲಸ್ಥಾನೇಶ್ವರ ದೇವಾಲಯ ತಗಡೂರು 
26.ದೇಶೇಶ್ವರ ದೇವಾಲಯ ಮದ್ದೂರು 

27. ಮಲ್ಲಿಕಾರ್ಜುನ ದೇವಾಲಯ ಅಮಚವಾಡಿ 
28. ದಿವ್ಯಲಿಂಗೇಶ್ವರ ದೇವಾಲಯ - ಹರದನಹಳ್ಳಿ 
29. ಈಶ್ವರ ದೇವಾಲಯ ಕೆಂಪನಪುರ 

30. ಆಂಜನೇಯ ದೇವಾಲಯ ಮರೂರು 

31. ಬಾಣೇಶ್ವರ ದೇವಾಲಯ - ಬೆಳತ್ತೂರು ಕೆ. 

32. ಈಶ್ವರ ದೇವಾಲಯ ಕೋಳಗಾಲ 

33. ರಾಮೇಶ್ವರ ದೇವಾಲಯ ಎಣ್‌ಗುಂಬ 

34. ಬೋಗೇಶ್ನರ ದೇವಾಲಯ ಕಿರುಗುಂದ 

35. ಸೋಮೇಶ್ವರ ದೇವಾಲಯ ಏಚಗನಹಳ್ಳಿ 
36. ಮುಡಿಗುಂಡೇಶ್ವರ ದೇವಾಲಯ ಮುಡಿಗುಂಡ 
37. ಹನುಮಂತೇಶ್ವರ ದೇವಾಲಯ ತಿ.ನರಸೀಪುರ 
38. ಅಗಸ್ನೇಶ್ವರ ದೇವಾಲಯ ತಿ.ನರಸೀಪುರ 


ಟು 


9. ಅಮೃತೇಶ್ವರ ದೇವಾಲಯ  ಮಾರೇಹಳ್ಳಿ 

40. ಈಶ್ವರ ದೇವಾಲಯ ಮಾರೇಹಳ್ಳಿ 

41. ಕಣ್ಣೇಶ್ಚ್ತರ ದೇವಾಲಯ ಕನ್ನಂಬಾಡಿ (ಕೃಷ್ಣ ರಾಜ ಸಾಗರ) 
42.ಗಂಗಾಧರೇಶ್ವರ ದೇವಾಲಯ ದೊಡ್ಡಶಿವಾರ 

43. ಅರ್ಕೇಶ್ವರ ದೇವಾಲಯ - ಬೇತಮಂಗಲ 

44. ಸೋಮೇಶ್ವರ ದೇವಾಲಯ - ಶಿವಾರಪಟ್ಟಣ 

45. ಸೋಮೇಶ್ವರ ದೇವಾಲಯ - ಹುನ್ಮುಂದ 

46.ಯೋಗನಂದೀಶ್ವರ ದೇವಾಲಯ - ನಂದಿಬೆಟ್ಟ 

47. ಬೋಗನಂದೀಶ್ನರ ಮತ್ತು ಅರುಣಾಚಲೇಶ್ವರ ದೇವಾಲಯ - ನಂದಿಗ್ರಾಮ 
48. ಶೈವ ದೇವಾಲಯಗಳು ಅವನಿ 


123 


49. ಮೂಗೂರಿನ ದೇಶೇಶ್ವರ 

50. ಶ್ರೀ ಸೋಮೇಶ್ವರ ದೇವಾಲಯ ಶಿವನ ಸಮುದ್ರ 

51. ಈಶ್ವರ ದೇವಾಲಯ ಸತ್ತೇಗಾಲ 

52. ಮರುಳೇಶ್ವರ ದೇವಾಲಯ ಸತ್ತೇಗಾಲ 

53. ಅಗಸ್ತ್ಯೇಶ್ವರ ದೇವಾಲಯ ಟಿ. ನರಸೀಪುರ 

54. ರಾಮೇಶ್ವರ ದೇವಾಲಯ ದೇಬೂರು 

55. ನೀಲಕಂಠೇಶ್ವರ ದೇವಾಲಯ ಗಣಿಗನೂರು 

56. ಮಹಾಬಲೇಶ್ವರ ದೇವಾಲಯ ಚಾಮುಂಡಿಬೆಟ್ಟ 

57. ಚಾಮುಂಡೇಶ್ವರಿ ದೇವಾಲಯ ಚಾಮುಂಡಿಬೆಟ್ಟ 

58. ಅಂಕನಾಥೇಶ್ವರ ತಗಡೂರು 

59. ಸೋಮೇಶ್ವರ ದೇವಾಲಯ ಕಲ್ಕುಂದ 

60. ನಾಗರೇಶ್ವ್ಷರ ದೇವಾಲಯ ಬೇಗೂರು (ಬೆಂಗಳೂರು) 
61. ಕಾಳಿಕಾಮಟೇಶ್ವರ ದೇವಾಲಯ ಬೇಗೂರು (ಬೆಂಗಳೂರು) 
62.ಚೋಳೇಶ್ವರ ದೇವಾಲಯ ಬೇಗೂರು (ಬೆಂಗಳೂರು) 
63. ಕರ್ಣೇಶ್ವರ ದೇವಾಲಯ ಬೇಗೂರು (ಬೆಂಗಳೂರು) 


ವೈದ್ಯೇಶ್ವರ ದೇವಾಲಯ - ತಲಕಾಡು 


ವೈದೇಶ್ವರ ದೇವಾಲಯ ಗಂಗರ ರಾಜಧಾನಿ ತಲಕಾಡಿನ ದೇವಾಲಯಗಳಲ್ಲಿ 
ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿದೆ. ಪ್ರಾಯಶಃ ಇದು ಗಂಗರ ಕಾಲದಲ್ಲಿಯೇ ಕೆಲವೊಂದು 
ಬದಲಾವಣೆಯಾಗಿದೆ. ಚೋಳರ ಕಾಲಕ್ಕೆ ಪೂರಕವಾಗಿ ಹಲವಾರು ಶಾಸನಗಳು ಇಲ್ಲಿ 
ಕಂಡುಬರುತ್ತದೆ." ಚೋಳರ ಕಾಲದಲ್ಲಿ ಹಾಗೂ ಚೋಳರ ನಂತರ ಕಾಲದಲ್ಲಿಯೂ 
ವೈದ್ಯೇಶ್ನರ ದೇವಾಲಯ ಸಾಕಷ್ಟು ಬದಲಾವಣೆಯಾಗಿದೆ. ವೈದ್ಯೇಶ್ನರ ಲಿಂಗಕ್ಕೆ 
"'ರಾಜರಾಜೇಶ್ವ್ಷರ ಉದಯರ್‌' ಎಂಬ ಹೆಸರನ್ನು ಇಟ್ಟಿರುವುದನ್ನು ನೋಡಿದರೆ, ಪ್ರಾಯಶಃ 
ತಲಕಾಡನ್ನು "ರಾಜರಾಜಪುರ' ಎಂದು ಅಲ್ಲದೆ ವೈದ್ಯೇಶ್ವರ ಶಿವಲಿಂಗವನ್ನು ಈ ಮೇಲೆ 
ತಿಳಿಸಿರುವ ನಾಮಾಂಕಿತದಿಂದಲೇ ಕರೆದಿರಬಹುದು ಎಂಬುದು ನನ್ನ ಅಭಿಪ್ರಾಯ. 
ರಾಜರಾಜಚೋಳನ ನಂತರ ಆಳಿಕೆ ನಡೆಸಿದ ರಾಜಾಧಿರಾಜ ಮತ್ತು ಕುಲೋತ್ತುಂಗ ಚೋಳನ 
ಕಾಲದಲ್ಲಿ ಈ ದೇವಾಲಯಕ್ಕೆ ಹಾಗೂ ಇನ್ನಿತರ ತಲಕಾಡಿನ ದೇವಾಲಯಕ್ಕೆ ಹಲವಾರು ರೀತಿ 
ದಾನದತ್ತಿಗಳನ್ನು ಕೊಟ್ಟಿರುವ ವಿಚಾರಗಳು ಶಾಸನಗಳಿಂದ ವ್ಯಕ್ತಪಡಿಸುತ್ತದೆ.” ಇದರಿಂದ 


124 


ವೈದ್ಯೇಶ್ವರ ದೇವಸ್ಥಾನದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನಾವು ಪಸ್ತುತ 


po) 


ದಿನಗಳಲ್ಲಿಯೂ ಸಹ ಕಾಣಬಹುದಾಗಿದೆ. 


ವೈದ್ಯೇಶ್ತರ ದೇವಾಲಯವು ಸರಳವಾದ ಗೀಕ್‌ ಕ್ರಾಸ್‌ ಮಾದರಿಯಲ್ಲಿ ಆಕಾರವನ್ನು 
ಹೊಂದಿದ್ದು, ಗರ್ಭಗೃಹ, ಶುಕನಾಸಿ, ನವರಂಗವನ್ನು ನಂತರ ಕಾಲದಲ್ಲಿ 
ಮಹಾಮಂಟಪವನ್ನು ನಿರ್ಮಿಸಲಾಗಿದೆ. (ಚಿತ್ರ 1-2) ಅಲ್ಲದೆ ದಾರ ಮಂಟಪ ಕೂಡ ಇದೆ. 
ಈ ದೇವಾಲಯ ಹೊಯ್ಸಳರ ದೇವಾಲಯಗಳ ಮಾದರಿಯಲ್ಲಿ ಚಿಕ್ಕದಾದ ಜಗತಿಯ ಮೇಲೆ 
ಇದೆ. ಮಹಾಮಂಟಪಕ್ಕೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿಗೆ ಎರಡು ದ್ದಾರಗಳಿವೆ. 
ಮುಖಮಂಟಪದ ಕಂಬಗಳ ಮೇಲೆ ಹಲವಾರು ಉಬ್ಬು ಶಿಲ್ಲಗಳಿವೆ. ಆದರೆ ಇವು ಚೋಳರ 
ಕಲಾಶೈಲಿಯನ್ನು ಹೊಂದಿಲ್ಲ. ಇವುಗಳನ್ನು ಗಮನಿಸಿದರೆ ವಿಜಯನಗರ ಅರಸರ ಕಾಲಕ್ಕೆ 
ರಚನೆಗೊಂಡಂತೆ ಇದೆ. ವೈದ್ಯೇಶ್ವರ ದೇವಾಲಯ ಚೋಳರ ಕಾಲದ ಪ್ರಶಿಷ್ಠೆ ಎಂದು 
ಶಿಲಾಶಾಸನಗಳಿಂದ ತಿಳಿದು ಬಂದರೂ ಕೂಡ ಈ ದೇವಾಲಯವನ್ನು ನೋಡಿದರೆ 
ವಿಜಯನಗರ ಅರಸರ ಕಾಲಕ್ಕೆ ಸಾಕಷ್ಟು ರೀತಿಯಲ್ಲಿ ಜೀರ್ಣೋದ್ದಾರವಾಗಿದೆ ಎಂಬುದು 


ಮಾತ್ರ ಸ್ಪಷ್ಟ 
ಪಾತಾಳೇಶ್ವರ ಮತ್ತು ಮರುಳೇಶ್ವರ — ತಲಕಾಡು 


ಈ ಮೇಲಿನ ಎರಡು ದೇವಾಲಯಗಳು ಸಹ ಚೋಳರು ಕಾಲದ ದೇವಾಲಯಗಳಾಗಿವೆ. 
ಎರಡು ಮರಳು ದಿಣ್ಣೆಗಳಲ್ಲಿವೆ. ಈ ಎರಡು ದೇವಾಲಯಗಳು ತಳವಿನ್ಯಾಸದಲ್ಲಿ ಒಂದೇ ರೀತಿ 
ಕಾಣಬರುತ್ತದೆ. ಚೋಳರ ದೊರೆ ರಾಜಾಧಿರಾಜ ಮತ್ತು ಕುಲೋತ್ತುಂಗ ಚೋಳನ ಕಾಲಕ್ಕೆ 
ಸೇರಿದ ಶಾಸನಗಳಿವೆ.” ಈ ಎರಡು ದೇವಾಲಯಗಳು ಸರಳವಾಗಿವೆ. ಎರಡು ಸಹ 
ಪೂರ್ವಾಭಿಮುಖವಾಗಿದೆ. ಒಳಗಡೆ ಚೋಳ ಶೈಲಿಯ ಕಂಬಗಳಿವೆ. ಎರಡು ದೇವಾಲಯಗಳು 
ಒಂದೇ ಮಾದರಿಯ ಅಧಿಷ್ಠಾನವನ್ನು ಹೊಂದಿದೆ. (ಚಿತ್ರ 3-4) ಅಧಿಷ್ಠಾನದಲ್ಲಿ ಜಗತಿ, 
ಕುಮುದ, ಕಂಪ, ಪ್ರತಿಗಳನ್ನು ಹೊಂದಿದೆ. ತಳವಿನ್ಮಾಸ ಚಿಕ್ಕದಾದ ಗರ್ಭಗೃಹ, ಶುಕನಾಸ, 
ಅಲ್ಲದೆ ನವರಂಗಗಳನ್ನು ಹೊಂದಿದೆ. ಇವೆರಡು ದೇವಾಲಯಗಳ ಕಂಬಗಳು ಚೌಕಾಕಾರದ 
ಪೀಠ, ಚೌಕಾಕಾರದ ತಳ, ಅಷ್ಟಭುಜಾಕೃತಿಯ ದಿಂಡು, ಇದರ ಮೇಲೆ ವೃತ್ತಾಕಾರದ ದಿಂಡು 
ಇದ್ದು, ಮಧ್ಯಭಾಗದಲ್ಲಿ ಮಣಿಮಾಲೆ ಆಕಾರದಿಂದ ಆವೃತಗೊಂಡಿದೆ. ಮರುಳೇಶ್ವರ 
ದೇವಾಲಯದ ನವರಂಗದಲ್ಲಿ ಮಹಾವಿಷ್ಣು ಸೂರ್ಯ, ದುರ್ಗಾ, ಸ್ಕಂದ, ಗಣಪತಿ 
ಶಿಲಗಳಿವೆ. ಈ ಶಿಲ್ಲಗಳು ಬಹುಶಃ ಶಿವನ ಪರಿವಾರ ದೇವತೆಗಳಾಗಿರಬಹುದು. ಅಲ್ಲದೆ 
ಮಹಿಷಮರ್ದಿನಿ ಶಿಲ್ಪ ಅತ್ಯಂತ ಸುಂದರ  ಶಿಲ್ಲವಾಗಿದೆ. ದೇವಿಯು ನಿಂತಿರುವ 


125 


ಕಾವ್ಯಮಯವಾದ ಮತ್ತು ಲಾಲಿತ್ಯ ಪೂರ್ಣವಾದ ತ್ರಿಭಂಗ ಶಿಲವನ್ನು ಸೌಂದರ್ಯದ 
ದೃಷ್ಟಿಯಲ್ಲಿ ಇಲ್ಲಿ ಕಡೆಯಲಾಗಿದೆ. ಈ ಶಿಲವೂ ಚೋಳರ ಕಾಲದ ಮಧ್ಯಭಾಗದಲ್ಲಿ 
ಆಗಿರಬಹುದೆಂದು ಅಭಿಪ್ರಾಯಪಡಲಾಗಿದೆ. ಇಲ್ಲಿರುವ ಸೂರ್ಯ, ಬಹ್ಮ ಗಣಪತಿ 


ಒಂದೊಂದು ಕೂಡ ಸುಂದರವಾಗಿ ಮೂಡಿಬಂದಿದೆ. 
ಮಲ್ಲಿಕಾರ್ಜುನ ದೇವಾಲಯ - ಮುಡುಕುತೊರೆ 


ಮುಡುಕುತೊರೆ ತಲಕಾಡಿಗೆ ಸುಮಾರು ನಾಲ್ಕು ಕಿಲೋಮೀಟರ್‌ ದೂರದಲ್ಲಿದೆ. 
ಕಾವೇರಿ ನದಿ ಎಡದಂಡೆ ಚಿಕ್ಕದಾದ ಒಂದು ಬೆಟ್ಟದ ಮೇಲೆ ಪಶ್ಚಿಮಾಭಿಮುಖವಾಗಿ 
ನಿರ್ಮಾಣಗೊಂಡಿದೆ. ಇಲ್ಲಿ ಮಲ್ಲಿಕಾರ್ಜುನಸ್ತಾಮಿ ದೇವಾಲಯವನ್ನು ತಲಕಾಡಿನ 
ಪಂಚಲಿಂಗಗಳಲ್ಲಿ ಒಂದು ಎಂಬುದು ತಿಳಿದುಬರುತ್ತದೆ. (ಚಿತ್ರ-5) ಮಲ್ಲಿಕಾರ್ಜುನ 
ದೇವಾಲಯವನ್ನು ಕುರಿತು ನಿಖರವಾದ ಆಧಾರಗಳಿಲ್ಲ. ಆದರೆ ದೇವಾಲಯದ ಒಳಗೆ 
ನವರಂಗದಲ್ಲಿ ಹಾಗೂ ಹೊರಭಾಗದ ಮಂಟಪದಲ್ಲಿರುವ ಕಂಬಗಳನ್ನು ಗಮನಿಸಿದರೆ, ಇದು 
ಪ್ರಾಚೀನ ಚೋಳರ ಕಾಲದ ಹಾಗೂ ಗಂಗರ ಕಾಲದ ದೇವಾಲಯವೆಂದು 
ಪರಿಗಣಿಸಬಹುದಾಗಿದೆ. ದೇವಾಲಯದ ಅಧಿಷ್ಠಾನದಲ್ಲಿ ತಮಿಳು ಭಾಷೆಯಿಂದ ಕೂಡಿದ 
ಅಕ್ಷರಗಳಿವೆ. ಕ್ರಿ.ಶ.12-13ನೇ ಶತಮಾನಕ್ಕೆ ಸೇರಿದ ಹೊಯ್ದಳರ ಕಾಲದ ಶಾಸನವಿದೆ. ಇದನ್ನು 
ಸೂಕ್ಷ್ಮವಾಗಿ ಗಮನಿಸಿದರೆ, ಮುಡುಕುತೊರೆಯ ಮಲ್ಲಿಕಾರ್ಜುನ ದೇವಾಲಯ ಪ್ರಾಯಶಃ 
ಚೋಳರ ಕಾಲದ ದೇವಾಲಯವೇ ಆಗಿದೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಅನುಮಾನ 
ಬೇಡ.” ಈ ದೇವಾಲಯ ಗರ್ಭಗೃಹ, ಶುಕನಾಸ, ನವರಂಗಗಳನ್ನು ಹೊಂದಿದೆ. 
ದೇವಸ್ಥಾನದ ಸುತ್ತಲೂ ಹೊರಗೋಡೆ ಪುನರ್‌ ನಿರ್ಮಾಣವಾಗಿದೆ. ಏಕೆಂದರೆ ಅಧಿಷ್ಠಾನದಲ್ಲಿ 
ಕಂಡುಬರುವ ಯಾವುದೇ ರೀತಿಯ ಕುರುಹು ಈಗ ಕಾಣುವುದಿಲ್ಲ. ಆದರೆ ಒಂದು 
ವಿಶೇಷವೇನೆಂದರೆ ಅಧಿಷ್ಠಾನದ ಭಾಗದ ಕೆಲವೊಂದು ಕಡೆ ವ್ಯಾಳವಾರಿಗಳು ಕಂಡುಬಂದಿವೆ. 
ಈ ಹಿನ್ನೆಲೆಯಿಂದ ಮಲ್ಲಿಕಾರ್ಜುನ ದೇವಾಲಯ ಚೊಳರ ಕಾಲದಲ್ಲಿಯೇ ಆಗಿದೆ ಎಂದು 
ನಿಖರವಾಗಿ ಹೇಳಬಹುದಾಗಿದೆ. 


ಅರ್ಕೇಶ್ವರ ದೇವಾಲಯ - ವಿಜಯಪುರ 


ವಿಜಯಪುರ ತಲಕಾಡಿಗೆ ಪೂರ್ವಾಭಿಮುಖವಾಗಿ ಇದೆ. ವಿಜಯಪುರದ ಊರಿನ 
ಹೊರವಲಯದಲ್ಲಿ ಅರ್ಕೇಶ್ವರ ದೇವಾಲಯವಿದೆ. ಇದನ್ನು ಗಮನಿಸಿದರೆ, ಚೋಳರ 
ಕಾಲದಲ್ಲಿಯೇ ಆಗಿದೆ ಎಂಬುದು ತಿಳಿದುಬರುತ್ತದೆ. (ಚಿತ್ರ-6) ಆದರೆ ಈಗ ಈ ಅರ್ಕೇಶ್ವರ 


126 


ಶಿವಾಲಯ ಸಂಪೂರ್ಣವಾಗಿ ತನ್ನ ವಾಸುಶೈಲಿಯನ್ನೇ ಕಳೆದುಕೊಂಡು ಹೊಸದಾಗಿ 
ನಿರ್ಮಾಣವಾಗಿದೆ. ದೇವಾಲಯದ ಪಕ್ಕದಲ್ಲಿ ಒಂದು ಚಿಕ್ಕದಾದ ಗುಡಿ ಇದೆ. ಈ 
ಗುಡಿಯಲ್ಲಿರುವ ಕಂಬಗಳನ್ನು ಗಮನಿಸಿದರೆ ಚೋಳರ ಕಾಲಕ್ಕೆ ಸೇರಿಸಬಹುದಾಗಿದೆ. ಈ 
ಗುಡಿಯಲ್ಲಿ ಒಂದು ಸೂರ್ಯನ ಶಿಲ್ಪ ಇದೆ. ಈ ಸೂರ್ಯ ಶಿಲ್ಲವಲ್ಲದೆ ನಾಲ್ಕು ಶಿವಲಿಂಗಗಳು 
ಸಹ ಇದೆ.” ಈ ದೇವಾಲಯ ಕುರಿತು ಹೆಚ್ಚಿನ ವಿಚಾರವಿಲ್ಲ, ಏಕೆಂದರೆ ಸಂಪುರ್ಣವಾಗಿ 
ಹಳೆಯ ವಾಸ್ತುವನ್ನು ಕಳದುಕೊಂಡಿದೆ. ಈ ದೇವಾಲಯ ಹೆಸರೇ ಸೂಚಿಸಿರುವಂತೆ ಇಲ್ಲಿ 
ಕೇಳಿ ಬಂದಿರುವ ಪುರಾಣದಂತೆ ಸೂರ್ಯನು ಶಿವನನ್ನು ಕುರಿತು ತಪಸ್ಸು ಮಾಡಿದನೆಂದು 
ತಿಳಿದುಬರುತ್ತದೆ.” ಇದಕ್ಕಾಗಿಯೇ ಈ ಶಿವಲಿಂಗಕ್ಕೆ ಅರ್ಕೇಶ್ವರ ಎಂಬುದಾಗಿ ಕರೆಯಲಾಗಿದೆ. 
ಪ್ರಾಯಶಃ ಈ ಹಿನ್ನೆಲೆಯಿಂದಲೇ ಈ ಒಂದು ಚಿಕ್ಕ ಗುಡಿಯಲ್ಲಿ ಸೂರ್ಯನ ಶಿಲ್ಲವನ್ನು 


ಇರಿಸಿರಬೇಕು. 


ಅರ್ಕೇಶ್ವರ ದೇವಾಲಯದ ಸೂರ್ಯ ಶಿಲ್ಲವಿರುವ ಮಂಟಪ ಪಕ್ಕದಲ್ಲಿರುವ ಚಪ್ಪಡಿ 
ಮೇಲೆ ರಾಜೇಂದ್ರಚೋಳನ ಕಾಲಕ್ಕೆ ಸೇರಿದ ತಮಿಳು ಭಾಷೆಯಲ್ಲಿ ಬರೆಯಲಾಗಿರುವ ಒಂದು 
ಶಾಸನ ಇದೆ." ಇದರ ಕಾಲ ಕ್ರಿಶ.1017-18 ಈ ಶಾಸನದ ಪ್ರಕಾರ ಬೀದಿಯಣ್ಣ 
ಎಂಬುವವನು ಹೂದೋಟವನ್ನು ನಿರ್ಮಿಸುವ ಉದ್ದೇಶವನ್ನು ತಿಳಿಸಿ, ಈ ಹೂದೋಟಕ್ಕೆ 
ದಾನ ನೀಡಿದ ವಿಚಾರವು ಸಹ ಇದೆ. ಅಲ್ಲದೆ ಹೊಯ್ದಳರ ಕಾಲಕ್ಕೆ ಸೇರಿದ ಒಂದು 
ಶಾಸನವಿದೆ.” ಈ ಎರಡು ಶಾಸನಗಳನ್ನು ಗಮನಿಸಿದಾಗ ವಿಜಯಪುರ ಮೊದಲಿಗೆ ಗಂಗರ 
ಕಾಲದಲ್ಲಿಯೇ ರಾಜ್ಯವನ್ನು ಹೊಂದಿದ ನೆಲೆಯಾಗಿ ಇದೊಂದು ಶೈವ ಧಾರ್ಮಿಕ ಕೇಂದವಾಗಿ 
ಹೆಸರು ಮಾಡಿತ್ತು ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದ್ದ, ಈ ದೇವಾಲಯ ಚೋಳರ 
ಕಾಲದಲ್ಲಿ ಮತ್ತು ಹೊಯ್ದಳ ಕಾಲಕ್ಕೆ ಕೆಲವೊಂದು ಬದಲಾವಣೆಗಳಾಗಿರಬಹುದು. ಆದರೂ 
ಕೂಡ ಅರ್ಕೇಶ್ವರ ದೇವಾಲಯ ಚೋಳರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಪಡೆದಿದೆ. 
ಇದರಿಂದ ಅರ್ಕೇಶ್ರರ ದೇವಾಲಯ ಚೋಳರ ಕಾಲಕ್ಕೆ ಸೇರಿಸಬಹುದೆಂದು 
ಹೇಳಬಹುದಾಗಿದೆ. 


ಅರ್ಕೇಶ್ವರ ದೇವಾಲಯ - ದೊಡ್ಡಬಾಗಿಲು 


ತಿರುಮಕೂಡಲು ನರಸೀಪುರದಿಂದ ತಲಕಾಡು ಪುರಿಗಾಲಿಗೆ ಹೋಗುವ ಮಾರ್ಗದಲ್ಲಿ 
ದೊಡ್ಡಬಾಗಿಲು ಎಂಬ ಗ್ರಾಮವಿದ್ದು, ಈ ಗ್ರಾಮ ಹೊರ ಭಾಗದಲ್ಲಿ ಗದ್ದೆಗಳ ಮಧ್ಯದಲ್ಲಿ 
ಪ್ರಾಚೀನ ಕಾಲದ ಅರ್ಕೇಶ್ವರ ದೇವಾಲಯವಿದೆ. ಈ ದೇವಾಲಯವು ಗರ್ಭಗೃಹ, ಶುಕನಾಸ, 
ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿದೆ. ದೇವಾಲಯದ ಬಹುತೇಕ ಭಾಗ 


127 


ಜೀರ್ಣಾವಸ್ಥೆಯಲ್ಲಿದ್ದು ಈ ದೇವಾಲಯದ ನವರಂಗದ ಭಾಗ ಮತ್ತು ದೇವಾಲಯದ ಮತ್ತು 
ದೇವಾಲಯದ ಮೇಲಿನ ವಿಮಾನ ಭಾಗ ಜೀರ್ಣೋದ್ದಾರಗೊಂಡಿದೆ. ಇದೊಂದು 
ಸಮತಟ್ಟಾದ ಯಾವುದೇ ತರಹದ ಅಲಂಕಾರವನ್ನು ಕಾಣದೆ. ನಿರಾಡಂಬರ 
ದೇವಾಲಯವಾಗಿದೆ. ಗರ್ಭಗೃಹ, ಶುಕನಾಸ ನವರಂಗದಲ್ಲಿ ಹೊರಭಾಗದ ಭಿತ್ತಿಯಲ್ಲಿಯೂ 
ಕೂಡ ಅರೆಕಂಗವಾಗಲಿ, ಕೋಷ್ಟಮಂಟಪವಾಗಲಿ ಇರುವುದಿಲ್ಲ. ಆದರೆ ಕಪೋತ ಭಾಗದಲ್ಲಿ 
ಅಲ್ಲಲ್ಲಿ ಸಣ್ಣ ರೀತಿಯ ಕೂಡುಗಳಿವೆ. ಮೂಲಗರ್ಭಗೃಹದಲ್ಲಿ ಶಿವಲಿಂಗವನ್ನು ಇರಿಸಲಾಗಿದೆ. 
ನವರಂಗದ ಕಂಬಗಳು ಪೀಠಭಾಗದಲ್ಲಿ ಜಚೌಕಾಕಾರವಾಗಿದೆ. ಮೂಲೆಗಳಲ್ಲಿ ಗಾಗಷಹೆಡೆ 
ಮಾದರಿಯಲ್ಲಿ ಅಲಂಕಾರಿಕ ಕೆತ್ತನೆ ಇದೆ. ಕಂಬದ ದಿಂಡು ಕೆಳಭಾಗದಲ್ಲಿ ಅಗಲವನ್ನು 
ಹೊಂದಿದ್ದು, ಮೇಲೆ ಹೋದಂತೆ ಚಿಕ್ಕದಾಗಿದೆ. ಅಲ್ಲಲ್ಲಿ ದಿಂಡು ಸುಮಾರು 16 ಮುಖಗಳನ್ನು 
ಉಳ್ಳದ್ದಾಗಿದೆ. ಕಂಬಗಳು ಶೈಲಿಯ ದೃಷ್ಟಿಯಿಂದ ಕ್ರಿಶ.14-15ನೇ ಶತಮಾನಕ್ಕೆ ಸೇರುತ್ತದೆ. 
ಇದರಿಂದ ದೊಡ್ಡಬಾಗಿಲಿನ ಅರ್ಕೇಶ್ವರ ದೇವಾಲಯ ಬಹುಶಃ ಹಲವಾರು ಕಾಲಘಟ್ಟಗಳಲ್ಲಿ 
ಬದಲಾವಣೆಯಾಗಿರುವ ಸಾಧ್ಯತೆ ಇದೆ. 


ಈ ದೇವಾಲಯದಲ್ಲಿ ಕ್ರಿಶ.10-11ನೇ ಶತಮಾನಕ್ಕೆ ಸೇರಿಸಬಹುದಾದ ಸೂರ್ಯ, 
ಕೇಶವ, ವಿಷ್ಣು ಶಿಲ್ಲಗೈವೆ. ಈ ಶಿಲ್ಪಗಳು ಚಿಕ್ಕದಾಗಿದ್ದರೂ ಕೂಡ ಶೈಲಿಯಲ್ಲಿ ಸುಂದರವಾಗಿದೆ. 
ಈ ಶಿಲ್ಪಗಳನ್ನು ಸೂಕ್ಷ ವಾಗಿ ಗಮನಿಸಿದರೆ, ಇವುಗಳು ವಿಜಯಪುರದಲ್ಲಿರುವ ಅರ್ಕೇಶ್ವರ 
ದೇವಾಲಯದಲ್ಲಿ ಕಂಡುಬರುವ ಸೂರ್ಯನ ಶಿಲ್ಲವನ್ನು ಹೋಲುತ್ತದೆ. ಆದಕಾರಣ ಇವೆರಡು 
ದೇವಾಲಯಗಳು ಒಂದೇ ಕಾಲಮಾನದಲ್ಲಿ ಆಗಿವೆ. ಆದರೆ ವಿಜಯಪುರದ ಅರ್ಕೇಶ್ವರ 
ದೇವಾಲಯ ಸಂಪೂರ್ಣವಾಗಿ ನಾಶವಾಗಿದೆ. ಇಲ್ಲಿರುವ ಅರ್ಕೇಶ್ವರ ದೇವಾಲಯ, 
ಅರ್ಧಭಾಗ ನಾಶವಾಗಿದೆ.” ಈ ಅರ್ಕೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಎರಡು 
ಶಾಸನಗಳಿವೆ. ಒಂದು ತಲಕಾಡಿನ ಗಂಗರ ಶಾಸನ,'' ಇನ್ನೊಂದು ಚೋಳ ರಾಜ, 
ಮೊದಲನೆಯ ಕುಲೋತ್ತುಂಗನ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ಈ ಶಿಲಾಶಾಸನವು 
ಮೊದಲನೆಯ ಕುಲೋತ್ತುಂಗ ಚೋಳನ ಪ್ರಶಸ್ತಿಯನ್ನು ತಿಳಿಸುತ್ತದೆ. ಅದು ಅಲ್ಲದೆ ರಾಜನು 
ಮಾಡಿರುವ ಆಡಳಿತದ ಸಾಧನೆಗಳನ್ನು ವ್ಯಕ್ತಪಡಿಸುತ್ತದೆ.” ಈ ಶಿಲಾಶಾಸನಗಳ ಪ್ರಕಾರ 
ದೊಡ್ಡಬಾಗಿಲಿನ ಅರ್ಕೇಶ್ವರ ದೇವಾಲಯವು ಕ್ರಿ.ಶ.9ನೇ ಶತಮಾನಕ್ಕೆ 
ನಿರ್ಮಾಣವಾಗಿರಬಹುದೇ ಎಂಬ ವಿಚಾರ ಮನಸಿಗೆ ಬರುತ್ತದೆ. ಆದರೆ ದೇವಾಲಯವನ್ನು 
ನಿರ್ಮಿಸಿರುವುದು ನಂತರದ ಎರಡು ಶತಮಾನಗಳಲ್ಲಿ ಚೋಳರ ರಾಜ ಕುಲೋತ್ತುಂಗನು 
ಶಾಸನವನ್ನು ಈ ಊರಿನಲ್ಲಿ ಹಾಕಿಸಿದ ಸಮಯದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು 


128 


ಕಂಡಿದೆ. ಆದರೆ ನವರಂಗದಲ್ಲಿ ಗಂಗರ, ಚೋಳರ, ಹೊಯ್ದಳರ ಕಾಲಕ್ಕೆ ಸೇರಿದಂತಹ 
ಯಾವುದೇ ಕಂಬಗಳಿಲ್ಲ. ಆದಕಾರಣ ದೇವಾಲಯವು ಕೂಡ ನಂತರದ ಕಾಲದಲ್ಲಿ 


ಜೀರ್ಣೋದ್ದಾರವಾಗಿರುವುದು ಸಷ್ಟವಾಗಿ ತಿಳಿಯಬಹುದಾಗಿದೆ. 
ಅರ್ಕೇಶ್ವರ ದೇವಾಲಯ - ಕೃಷ್ಣರಾಜನಗರ 


ಕೃಷ್ಣರಾಜನಗರ ಅಥವಾ ಹಳೆಯ ಊರಿನ ಪ್ರಾಚೀನ ನೆಲೆಯೇ ಎಡತೊರೆ. 
ಎಡತೊರೆ ನಾಡು ಕಾವೇರಿ ನದಿಯ ಎಡದಂಡೆಯಲ್ಲಿದೆ. ಆದಕಾರಣ ಈ ಊರಿಗೆ ಪ್ರಾಚೀನ 
ಕಾಲದಿಂದಲೂ ಎಡತೊರೆ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಈ ಭಾಗದ ಕನ್ನಂಬಾಡಿ 
ಅಣೆಕಟ್ಟು ನಿರ್ಮಾಣವಾದ ಮೇಲೆ ಈ ಭಾಗದ ಕೆಲವು ಸ್ಥಳೆಗಳು ಮುಳುಗಡೆಯಾದ ಕಾರಣ. 
1933 ರ ಕಾಲಕ್ಕೆ ಕೃಷ್ಣರಾಜನಗರ ಎಂದು ಕರೆಯಲಾಯಿತು. ಈ ಹಿನ್ನೆಲೆಯಿಂದ ಎಡತೊರೆ 
ಕೃಷ್ಣರಾಜನಗರವಾಗಿ ಬದಲಾಗಿದೆ.” ಈ ನೆಲೆಯು ತಲಕಾಡಿನ ಗಂಗರ ಕಾಲದಿಂದಲೂ 
ಸಾಂಸ್ಕೃತಿಕ ಕೇಂದವಾಗಿತ್ತು ಆದರೆ ನಿಖರವಾದ ದಾಖಲೆಗಳಿಲ್ಲ. ಚೋಳ ರಾಜ 
ಮೊದಲನೆಯ  ಕುಲೋತ್ತುಂಗನ ಶಾಸನ ಈ  ನೆಲೆಯಲ್ಲಿದೆ."”  (ಚಿತ್ರ-7) 
ಅಂಕಕಾರನೆಂಬುವವನು ಅರ್ಕೇಶ್ವರ ಎಂಬ ದೇವಾಲಯವನ್ನು ತೊರೈನಾಡಿನಲ್ಲಿ ನಿರ್ಮಿಸಿ 
ಭೂಮಿಯನ್ನು ದಾನವಾಗಿ ನೀಡಿರುವ ವಿಚಾರ ಸ್ಪಷ್ಟವಾಗುತ್ತದೆ. ಇಲ್ಲಿ ತೊರೈನಾಡ್‌ ಎಂಬ 


wಬ 


ವಿಚಾರ ಬಂದಿರುವುದರಿಂದ ಎಡತೊರೆಯನ್ನು ಸೂಚಿಸುತ್ತದೆ ಎಂದು ಹೇಳಬಹುದಾಗಿದೆ." 


ಎಡತೊರೆಯ ಸ್ಥಳಪುರಾಣದ ಪ್ರಕಾರ ಸೂರ್ಯದೇವನು ಶಿವನನ್ನು ಕುರಿತು ಇಲ್ಲಿ 
ತಪಸ್ತು ಮಾಡಿದನೆಂತಲೂ ನಂತರ ಶಿವನು ಸೂರ್ಯನಿಗೆ ಒಲಿದು ಸ್ವಯಂಭುಲಿಂಗ 
ರೂಪಿಯಲ್ಲಿ ಅರ್ಕೇಶ್ವರ ಎಂಬ ನಾಮಾಂಕಿತದಿಂದ ಎಡತೊರೆಯಲ್ಲಿಯೇ 
ಉಳಿದುಕೊಂಡನೆಂದೂ  ತಿಳಿದುಬರುವುದಲ್ಲದೆ, ಪ್ರತಿವರ್ಷ ಮಹಾಶಿವರಾತ್ರಿ ಅಲ್ಲದೆ, 
ರಥಸಪ್ತಮಿ ಹಬ್ಬದ ದಿನದಂದು ಇಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಉತ್ತವಗಳು 
ನಡೆಯುತ್ತವೆ." ಅರ್ಕೇಶ್ವರ ದೇವಾಲಯವು ಪೂರ್ವಾಭಿಮುಖವಾಗಿದ್ದು, ಗರ್ಭಗೃಹ, 
ಶುಕನಾಸಿ ವಿಶಾಲವಾದ ನವರಂಗವನ್ನು ಹೊಂದಿದ್ದು ಮುಂಭಾಗದಲ್ಲಿ ದ್ಹಾರಮಂಟಪವನ್ನು 
ಹೊಂದಿದೆ. ಸರಳವಾದ ದೇವಾಲಯವಾಗಿದೆ. ಅಧಿಷ್ಠಾನದ ಬಹುತೇಕ ಭಾಗ ನೆಲದಲ್ಲಿ 
ಮುಚ್ಚಿ ಹೋಗಿದೆ. ನವರಂಗದ ಬಾಗಿಲುವಾಡ ಮತ್ತು ಕಂಬಗಳ ದ್ರಾವಿಡ ಶೈಲಿಯಲ್ಲಿದೆ. 
ಅಲ್ಲದೆ ನವರಂಗದ ದ್ಹಾರವು ಆಕರ್ಷಕವಾಗಿ ಕಾಣಬರುತ್ತದೆ. ಲಲಾಟಬಿಂಬದಲ್ಲಿ 
ಲಲಿತಾಸನದಲ್ಲಿ ಕುಳಿತಿರುವ ಗಜಲಕ್ಷ್ಮಿಯ ಶಿಲ್ಪ ಇದೆ. ಗರ್ಭಗೃಹದ ಮೇಲ್ಲಾಗದ ವಿಮಾನವು 
ದ್ರಾವಿಡ ಶೈಲಿಯ ಲಕ್ಷಣವನ್ನು ಹೊಂದಿದೆ. ಪ್ರಾಯಶಃ ಇದನ್ನು ವಿಜಯನಗರದ ಅರಸರ 


129 


ಕಾಲದಲ್ಲಿ ನಿರ್ಮಿಸಲಾಗಿದೆ ಹಾಗೂ ದ್ವಾರಗೋಪುರವೂ ಸಹ ವಿಜಯನಗರ ಅರಸರ 
ಕಾಲದಲ್ಲಿಯೇ ಆಗಿದೆ. ನವರಂಗದಲ್ಲಿ ಎಂಟು ಕಂಬಗಳಿವೆ. ಈ ಕಂಬಗಳನ್ನು ಹಲವಾರು 
ಉಬ್ಬು ಶಿಲ್ಪಗಳಿಂದ ಕಡೆಯಲಾಗಿದೆ. ಚೋಳರ ಕಾಲದ ಅರ್ಕೇಶ್ವರ ದೇವಾಲಯ ಹೊಯ್ದಳರ 
ಹಾಗೂ ವಿಜಯನಗರ ಅರಸರ ಕಾಲಕ್ಕೆ ಸಾಕಷ್ಟು ಬದಲಾವಣೆಯನ್ನು ಪಡೆದುಕೊಂಡಿದೆ. 
ನಂತರ ಕಾಲಕ್ಕೆ ಸೇರಿದ ಉಪದೇವಾಲಯಗಳು ಹಾಗೂ ಮಂಟಪಗಳು ಕಂಡುಬರುತ್ತದೆ. 
ಆದರೆ ಅವುಗಳ ಚರ್ಚೆ ಅಗತ್ಯವಿಲ್ಲ. ಏಕೆಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅಭಿವೃದ್ಧಿಯನ್ನು 
ಹೊಂದಿದೆ. 


ಕೈಲಾಸೇಶ್ವರ ಅಥವಾ ಕರಿಬಸಪ್ಪಸ್ತಾಮಿ ದೇವಾಲಯ - ಬನ್ನೂರು 


ಕೈಲಾಸೇಶ್ವರ ಅಥವಾ ಕರಿಬಸಪ್ಪಸ್ವಾಮಿ ದೇವಾಲಯವು ಬನ್ನೂರಿನಲ್ಲಿದೆ. ಇದು 
ಚೋಳರ ವಾಸುುಶೈಲಿಯನ್ನು ಹೊಂದಿರುವ ದೇವಾಲಯಗಳಿಗೆ ಉತ್ತಮ 
ಉದಾಹರಣೆಯಾಗಿದೆ. (ಚಿತ್ರ-8) ಈ ದೇವಸ್ಥಾನದ ಬಗ್ಗೆ ನಿರ್ಮಾಣದ ಕುರಿತು 
ದಾಖಲೆಗಳೇನು ಇಲ್ಲ. ಆದರೂ ಕೂಡ ಪ್ರಾಯಶಃ ಚೋಳ ಶೈಲಿಯ ಪ್ರಭಾವದಿಂದ ನಂತರ 
ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂದು ಹೇಳಬಹುದಾಗಿದೆ. ಕರಿಬಸಪ್ಪ ದೇವಾಲಯ 
ಗರ್ಭಗೃಹ, ಶುಕನಾಸಿ, ನವರಂಗ, ಮುಖಮಂಟಪ, ಮುಖಮಂಟಪದ ಸುತ್ತಲೂ ಪ್ರಾಕಾರ 
ಮಂಟಪ ಇದೆ. ಮುಖಮಂಟಪದ ಸುತ್ತಲೂ ಕಂಬಗಳ ಕೈಸಾಲ ಇದೆ. ಇದು ಮೂಲಗುಡಿಗೆ 


ಸಮೀಪದಲ್ಲಿದೆ. 


ಅಧಿಷ್ಠಾನದಲ್ಲಿ ಉಪಾನ, ಜಗತಿ. ತ್ರಿಪಟ್ಟ ಕುಮುದ ನಿರಾಲಂಕೃತವಾದ ಪಟ್ಟಿಕೆ, ಕಂಪ, 
ಪ್ರತಿ ಇದೆ. ಭಿತ್ತಿಯ ಸುತ್ತಲೂ ಆನೆಕಂಬಗಳು ದುಃಸ್ಟಿತಿಯಾಗಿದೆ. ಅಲ್ಲದೆ ಭಿತ್ತಿಯಲ್ಲಿ 
ಚಿಕ್ಕದಾದ ಅರೆಕಂಬಗಳಿವೆ. ಪ್ರಾಕಾರದ ಕಂಬಗಳು ಚೋಳ ಮಾದರಿಯ ಕಂಬಗಳಾಗಿದೆ. 
ಶುಕನಾಸದ ಇಕ್ಕೆಲಗಳಲ್ಲಿ ಗೋಡೆಯಲ್ಲಿ ಹೊರಮುಖವು ದಪ್ಪನಾದ ಅರೆಕಂಬವನ್ನು 
ಪಡೆದುಕೊಂಡಿದೆ. ಮುಂಭಾಗದಲ್ಲೂ ಪ್ರಾಕಾರಕ್ಕೆ ಸೇರಿದಂತೆ ಸುಮಾರು 12 ಕಂಬಗಳಿರುವ 
ಮಂಟಪವಿದೆ. ಇದರಲ್ಲಿಯೂ ಕೂಡ ಎಲ್ಲಾ ಕಂಬಗಳು ಚೋಳ ಮಾದರಿಯ 
ವಾಸ್ತುಶೈಲಿಯನ್ನೇ ಹೊಂದಿದೆ. ಕರಿಬಸಪ್ಪ ದೇವಾಲಯವನ್ನು ಸರಿಯಾದ ಕ್ರಮದಿಂದ 
ಮಾಡಿಲ್ಲ. ಏಕೆಂದರೆ ಆಯಾಯ ಕಾಲದಲ್ಲಿ ವಿವಿಧ ಪ್ರಾಕಾರಗಳು ಸೇರ್ಪಡೆಯಾಗಿರುವುದು 
ತಿಳಿದುಬರುತ್ತದೆ. ಕ್ರಿ.ಶ.1192 ರ ಕಾಲಕ್ಕೆ ಸೇರಿದ ಶಾಸನ ಇದೆ. ಆದರೆ ಸ್ಪಷ್ಟವಾದ ವಿಚಾರ 


ತಿಳಿದುಬರುವುದಿಲ್ಲ.” 


130 


ಹನುಮಂತೇಶ್ವರ ದೇವಾಲಯ - ಬನ್ನೂರು 


ಹನುಮಂತೇಶ್ವರ ದೇವಾಲಯ ಚೋಳರ ಕಾಲದ ವಾಸ್ತುಶೈಲಿಗೆ ಒಂದು 
ಉತ್ತಮವಾದ ಉದಾಹರಣೆಯಾಗಿದೆ. ಮೂಲತಃ ಗಂಗರ ದೊರೆ ಶ್ರೀಪುರುಷನ ಕಾಲಕ್ಕೆ 
ಸೇರಿದ ದೇವಾಲಯವೆಂದು ಡಾ. ಐ.ಕೆ. ಶರ್ಮರವರು ತಿಳಿಸಿದ್ದಾರೆ." ಆದರೆ ಗಂಗರ ಕಾಲಕ್ಕೆ 
ಸೇರಿದ ರೀತಿಯಲ್ಲಿ ದೇವಾಲಯದಲ್ಲಿ ವಾಸ್ತುಶೈಲಿ ಪರಂಪರೆಯೇ ಇಲ್ಲ. ಬಹುಶಃ 
ಎರಡನೆಯ ರಾಚಮಲ್ಲನ ಆಳ್ಗಿಕೆ ಕಾಲಕ್ಕೆ ಕೆಲವು ದ್ರಾವಿಡ ಪರಂಪರೆ ಬೆಳೆದಿತ್ತು. ಈ 
ಹಿನ್ನೆಲೆಯಿಂದ ಈ ದೇವಸ್ಥಾನದ ಪ್ರಾರಂಭ ತಲಕಾಡಿನ ಗಂಗರ ಕಾಲಕ್ಕೆ ಒಂದು ವೇಳೆ 
ಸೇರಿದ್ದರೂ ಕೂಡ ಈ ದೇವಾಲಯದ ವಾಸ್ತು ಸಂಪೂರ್ಣ ತಮಿಳು ವಾಸ್ತು ಮಾದರಿಯನ್ನು 
ಹೊಂದಿದೆ. ಈ ಭಾಗದಲ್ಲಿ ಕಂಡುಬರುವ ಚೋಳರ ನಂತರದ ಕಾಲದಲ್ಲಿ ಹಲವಾರು 
ಬದಲಾವಣೆಗಳು ಆಗಿರುವುದನ್ನು ಸಹ ಗಮನಿಸಬಹುದು. ಹನುಮಂತೇಶ್ವರ ದೇವಸ್ಥಾನದ 
ತಳವಿನ್ಯಾಸ ಸರಳವಾಗಿದೆ. ಗರ್ಭಗೃಹ, ಶುಕನಾಸ, ನವರಂಗ ನಂತರ ಮುಖಮಂಟಪವನ್ನು 
ಹೊಂದಿದೆ. ಗರ್ಭಗೃಹ, ಶುಕನಾಸ, ನವರಂಗ ಈ ಮೂರು ಭಾಗಗಳು ಚೋಳರ ಕಾಲದ 
ವಾಸ್ತುಶಿಲಿಯನ್ನು ಹೊಂದಿದೆ. (ಚಿತ್ರ-9) ನಂತರ ಭಾಗವಾದ ಮುಖಮಂಟಪ ಚೋಳರ 
ನಂತರ ಕಾಲದ ಸೇರ್ಪಡೆ ಎಂದು ಹೇಳಬಹುದು. 


ಹನುಮಂತೇಶ್ವರ ದೇವಾಲಯದ ಅಧಿಷ್ಠಾನವು ಉಪಾನ, ಜಗತಿ, ತ್ರಿಪಟ್ಟ ಕುಮುದ, 
ನಿರಾಲಂಕೃತ ಪಟ್ಟಿಕೆ, ಕಂಸ, ಪ್ರತಿ ಇವುಗಳನ್ನು ಕಾಣಬಹುದು. ಮಹಾಮಂಟಪದಲ್ಲಿ ಪೂರ್ವ 
ದಿಕ್ಕಿಗೆ ಮತ್ತು ದಕ್ಷಿಣ ದಿಕ್ಕಿಗೆ ದ್ವಾರಗಳನ್ನು ಮಾಡಲಾಗಿದೆ. ಪ್ರಾಯಶಃ ಇದು ವಿಜಯನಗರ 
ಅರಸರ ಕಾಲದಲ್ಲಿ ಸೇರ್ಪಡೆ ಆಗಿರಬೇಕು. ನವರಂಗದ ಹೊರಭಿತ್ತಿಯ ಭಾಗದಲ್ಲಿ 
ಅರೆಕಂಬಗಳು ಚೋಳ ಶೈಲಿಯಲ್ಲಿ ರಚನೆಯಾಗಿದೆ. ಹನುಮಂತೇಶ್ವರ ದೇವಾಲಯದ 
ಗರ್ಭಗೃಹದ ಮೇಲೆ ಇಟ್ಟಿಗೆಯಿಂದ ಗಾರೆಯಿಂದ ಮಾಡಲಾಗಿರುವ ಶುದ್ಧ ದ್ರಾವಿಡ ಶೈಲಿಯ 
ವಿಮಾನದ ಗೋಪುರವಿದೆ. ಇದೊಂದು ಶುದ್ಧ ಚೋಳರ ಕಾಲಕ್ಕೆ ಸೇರಿರುವ 
ವಾಸ್ತುಶೈಲಿಯನ್ನು ಹೊಂದಿದೆ. ಆದರೆ ಇತಿಹಾಸ ಸಂಶೋಧಕರಾದ ಇ.ಕೆ. ಶರ್ಮರವರು 
ಯಾವ ರೀತಿ ಅಧ್ಯಯನ ಮಾಡಿರುವರೋ ಗೊತ್ತಿಲ್ಲ. ಪ್ರೊ.ಎಂ.ಎಸ್‌.ಕೃಷ್ಣಮೂರ್ತಿ ರವರ 
ಪ್ರಕಾರ ಇದೊಂದು ಚೋಳರ ವಾಸುಶೈಲಿಯಲ್ಲಿರುವ ಈ ಭಾಗದ ಒಂದು ಉತ್ತಮವಾದ 


ದೇವಾಲಯವಾಗಿದೆ. 


131 


ಮಹಾಲಿಂಗೇಶ್ವರ ದೇವಾಲಯ - ವರುಣ 


ಮೃ 


ಸುಮಾರು 10 ಕಿ.ಮೀ. ದೂರದಲ್ಲಿ ವರುಣ ಗ್ರಾಮವಿದೆ. ವರುಣದಲ್ಲಿ ಪ್ರಾಚೀನ ಕಾಲದ 


ಸೂರಿನಿಂದ ತಿರುಮಕೂಡಲು ನರಸೀಪುರಕ್ಕೆ ಹೋಗುವ ಮಾರ್ಗದಲ್ಲಿ ಪೂರ್ವಕ್ಕೆ 


ಮಹಾಲಿಂಗೇಶ್ವರ ದೇವಾಲಯವಿದೆ. (ಚಿತ್ರ-10) ಈ ಊರಿನಲ್ಲಿ ದೊರೆತಿರುವ ಶಾಸನಗಳಲ್ಲಿ 
ಗಂಗರ ರಾಜ ಕೊಂಗುಣಿ ಮಹಾರಾಜ ಶ್ರೀಪುರುಷನ ಕಾಲಕ್ಕೆ ಸೇರಿದ ಒಂದು ಶಾಸನ 
ಇದೆ.'” ಸುಮಾರು 8ನೇ ಶತಮಾನದಲ್ಲಿ ಗಂಗರ ನಂತರ ಇನ್ನಿತರರು ಆಡಳಿತ 
ನಡೆಸಿರುವುದು ತಿಳಿದುಬರುತ್ತದೆ. ಅವರುಗಳಲ್ಲಿ ಚಾಲುಕ್ಯರ ವಂಶಕ್ಕೆ ಸೇರಿದ ಗೊಗ್ಗಿ, ದುರ್ಗಾ, 
ನರಸಿಂಹ ಎಂಬ ಹೆಸರುಗಳು ಸಹ ಕಂಡುಬರುತ್ತವೆ.'' ಹೊಯ್ದಳರು ಅಧಿಕಾರ 
ನಡೆಸಿರುವುದು ತಿಳಿದುಬರುತ್ತದೆ. ವರುಣದ ಮಹಾಲಿಂಗೇಶ್ವರ ದೇವಾಲಯ ಶುದ್ಧ ದ್ರಾವಿಡ 
ಶೈಲಿಯ ದೇವಾಲಯವಾಗಿದೆ. ಈ ದೇವಾಲಯಕ್ಕೆ ಭೂತೇಶ್ವರ ದೇವಾಲಯವೆಂದೂ 
ಕರೆಯುತ್ತಾರೆ. ಗರ್ಭಗೃಹ, ಶುಕನಾಸ, ನವರಂಗವನ್ನು ಹೊಂದಿದೆ. 


ಈ ದೇವಾಲಯದಲ್ಲಿರುವ ಕಥಾನಕ ಶಿಲ್ಲಗಳು ಅಲ್ಲದೆ ದೇವಾಲಯದ ರಚನಾ 
ಶೈಲಿಯು ಸುಂದರವಾಗಿ ಮೂಡಿಬಂದಿದೆ. ಗರ್ಭಗೃಹದ ದ್ವಾರದ ಇಕ್ಕೆಲಗಳಲ್ಲಿ ದ್ಹಾರಪಾಲಕರ 
ಶಿಲ್ಲಗಳಿವೆ. ಅಲ್ಲದೆ ಆಕರ್ಷಕ ಬಳ್ಳಿಸುರುಳಿ ಕೆತ್ತನೆಯಿಂದ ಕಡೆಯಲಾಗಿದೆ. ಈ 
ದೇವಾಲಯವನ್ನು ಗಮನಿಸಿದರೆ ಗಂಗರ ಕಾಲದಲ್ಲಿಯೇ ಚೋಳರ ಸಂಸ್ಕೃತಿಯೊಂದಿಗೆ 
ಸಂಬಂಧವಿತ್ತು ಎಂಬುದನ್ನು ದೃಢಪಡಿಸುತ್ತದೆ. ದೇವಾಲಯದ ಒಳಗೆ ಮತ್ತು ಹೊರಗೆ 
ಹೊರತೊಲೆಗಳ ಮೇಲೆ ಕಥಾನಕ ಶಿಲ್ಲಗಳನ್ನು ಕಡೆಯಲಾಗಿದೆ. ಇದನ್ನು ಗಮನಿಸಿದರೆ 
ಬೌದ್ದಾಲಯಗಳಲ್ಲಿ ಕಂಡುಬರುವಂತೆ ಇದೆ. ದೇವಾಲಯದ ಸುತ್ತಲೂ ಕಪೋತದ ಕೆಳಗೆ 
ಕಂಡುಬರುವ ವಲ್ಲಭಿಯಲ್ಲಿ ರಾಮಾಯಣದ ದೃಶ್ಯಾವಳಿಯನ್ನು ಕಾಣುವ ಉಬ್ಬುಶಿಲ್ಲಗಳಿವೆ. 
ರಾಮಾಯಣಕ್ಕೆ ಸಂಬಂಧಿಸಿದ ಉಬ್ಬುಶಿಲ್ಲಗಳು ಪೂರ್ವಭಾಗದಿಂದ ಪ್ರಾರಂಭಾವಾಗಿದೆ. 
ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಗಂಗ ಮತ್ತು ಚೋಳರ ಕಾಲಕ್ಕೆ ಸೇರಿದ ಶಿಲ್ಪಗಳಿವೆ. 
ಮಹಿಷಾಸುರ ಮರ್ದಿನಿ, ಉಮಾಮಹೇಶ್ವರ ಶಿಲ್ಲಗಳು ಆಕರ್ಷಕವಾಗಿ ಮೂಡಿಬಂದಿವೆ. 


ಬೋಗೇಶ್ವರ ದೇವಾಲಯ - ಹಳೇ ಬೋಗಾದಿ 


ಮೃ 


ಒಂದರಲ್ಲಿ ಭೋಗೇಶ್ವರ ದೇವಾಲಯವಿತ್ತು. ಈಗ ಈ ಪ್ರದೇಶ ನಗರ ಪ್ರದೇಶವಾಗಿದೆ. ಈ 


ಸೂರಿನಲ್ಲಿ ಹಳೇ ಬೋಗಾದಿ ಹಿಂದೆ ಒಂದು ಚಿಕ್ಕ ಗ್ರಾಮವಾಗಿತ್ತು. ಅಲ್ಲಿನ ಹೊಲ 


ದೇವಾಲಯಕ್ಕೆ ಪೂರಕವಾಗಿ ಯಾವುದೇ ಶಾಸನ ದೊರೆಯದೇ ಇದ್ದರೂ, ಕ್ರಿ.ಶ.10ನೇ 


132 


ಶತಮಾನಕ್ಕೆ ಸೇರಿದ ಗಂಗರ ದೊರೆ ಮಾರಸಿಂಗವರ್ಮ ಮತ್ತು ರಾಷ್ಟ್ರಕೂಟರ ದೊರೆಯಾದ 
ಆ ಕಾಲ ವರ್ಷವನ್ನು ತಿಳಿಸುವಂತಹ ಸವೆದು ಹೋಗಿರುವ ಒಂದು ಶಾಸನ ಇದೆ.” 
ಬೋಗೇಶ್ವರ ದೇವಾಲಯವು ಬಹುಶ ಆ ಕಾಲದಲ್ಲಿಯೇ ಆಗಿರುವಂತೆ ಕಂಡುಬರುತ್ತದೆ. 
ಅಲ್ಲದೆ ಕ್ರಿ.ಶ.11ನೇ ಶತಮಾನದ ಲಿಪಿ ಇರುವ ಚೋಳರ ಕಾಲಕ್ಕೆ ಪೂರಕವಾದ ಶಾಸನ 


ಇದೆ 39 


ಚೋಳ-ಗಂಗದೇವನ 13ನೇ ಆಳಿಕೆಯ ವರ್ಷದಲ್ಲಿ ನಾಗವಾಡಿಯ ಗೊಗ್ಗೆ 
ಗಾವುಂಡನು ಗೊಗ್ಗೆ ಆಚಾರಿ ಎಂಬ ಬಿರುದನ್ನು ಬೂವಾಚಾರಿ ಮಗನಿಗೆ ನೀಡಿದೆ. ಅದಕ್ಕೆ 
ಸಾಕ್ಷಿಯಾಗಿ ಕೆಲವು ಕುಲಕಸುಬನ್ನು ವಿವರಿಸುತ್ತಾ ಹೆಸರುಗಳನ್ನು ಶಾಸನ ತಿಳಿಸುತ್ತದೆ. ಈ 
ಶಿಲಾ ಶಾಸನ ಚೋಳರ ಕಾಲದ್ದೇ ಎಂದು ಹೇಳಬಯಸುತ್ತೇನೆ. ಚೋಳ ಗಂಗದೇವನು 
ಕೂಡ ಈ ಬೋಗೇಶ್ವರ ದೇವಾಲಯದ ಅಭಿವೃದ್ದಿಗೆ ಪೂರಕವಾಗಿರುವುದು ಪರೋಕ್ಷವಾಗಿ 
ತಿಳಿದುಬರುತ್ತದೆ."  ಬೋಗೇಶ್ನರ ದೇವಾಲಯ ಗರ್ಭಗೃಹ, ಶುಕನಾಸ, ನವರಂಗವನ್ನು 
ಹೊಂದಿದೆ. (ಚಿತ್ರ-11) ಶಿವಲಿಂಗ, ನಂದಿಶಿಲ್ಪ, ನವರಂಗದಲ್ಲಿ ಚೋಳ ಮಾದರಿಯ ನಾಲ್ಕು 
ಕಂಬಗಳಿವೆ. ಅಲ್ಲದೆ ಪಕ್ಕದಲ್ಲಿಯೇ ಸಪ್ತಮಾತೃಕೆಯರ ಶಿಲ್ಪಗಳಿವೆ. ಇವು 10-11ನೇ 
ಶತಮಾನಕ್ಕೆ ಸೇರಿದ ಶಿಲ್ಲಗಳಾಗಿದ್ದು, ಬಹ್ಮಾಣಿ, ಮಹೇಶ್ವರಿ, ಕೌಮಾರಿ, ವಾರಾಹಿ, ಇಂದ್ರಾಣಿ, 
ಚಾಮುಂಡಿಯರ ಕುಳಿತ ಭಂಗಿಯಲ್ಲಿವೆ. ಈ ಪ್ರಾಚೀನ ಶಿಲ್ಲಗಳನ್ನು ನೋಡಿದರೆ ಅಂದಿನ 
ಕಾಲಕ್ಕೆ ಬೋಗೇಶ್ವರ ದೇವಾಲಯ ಒಂದು ಉತ್ತಮವಾದ ದೇವಾಲಯವಾಗಿರಬೇಕೆಂದು 
ತಿಳಿದುಬರುತ್ತದೆ. 


ಸೋಮೇಶ್ವರ ದೇವಾಲಯ - ಸರಗೂರು 


ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಕಪಿಲಾ ನದಿ ತೀರದಲ್ಲಿ ಇರುವ ಒಂದು ಗ್ರಾಮ. 
ಈಗ ಇದು ಸ್ಥಿತಿಯಲ್ಲಿದೆ. ಪ್ರಾಯಶಃ ಚೋಳರ ಕಾಲದಲ್ಲಿ 
ನಿರ್ಮಾಣಗೊಂಡಿರಬಹುದಾದ ಈ ದೇವಾಲಯ,"' ವಾಸ್ತುಶೈಲಿ ದೃಷ್ಟಿಯಿಂದ ಅಷ್ಟೇನೂ 
ಪ್ರಾಮುಖ್ಯತೆ ಪಡೆದಿಲ್ಲ. ಪ್ರಸ್ತುತ ಈಗ ಅಂದಿನ ಕಾಲದ ಸೂರ್ಯನಾರಾಯಣ, ಗಣೇಶ, 
ಸಪ್ತಮಾತೃಕೆಯರು, ದುರ್ಗಾ, ನಂದಿ ಶಿಲ್ಲಗಳಿದ್ದು, ಇವುಗಳನ್ನು ವಾಸುಪೈಲಿ ದೃಷ್ಟಿಯಿಂದ 
ಗಮನಿಸಿದರೆ,  ಕಕ್ರಿ.ಶ.10-11ನೇ ಶತಮಾನಕ್ಕೆ ಸೇರಿಸಬಹುದಾಗಿದೆ. ಆದಕಾರಣ 
ದೇವಾಲಯವನ್ನು 10ನೇ ಶತಮಾನಕ್ಕೆ ಸೇರಿಸಬಹುದಾಗಿದೆ.” (ಚಿತ್ರ-12) 


133 


ಅರ್ಜುನೇಶ್ವರ ದೇವಾಲಯ - ರಾವಂದೂರು 


ಪಿರಿಯಾಪಟ್ಟಣ ತಾಲ್ಲೂಕು ರಾವಂದೂರು ಗ್ರಾಮದಲ್ಲಿ ಸುಮಾರು 5 
ದೇವಾಲಯಗಲಿವೆ. ಇವು ಬೇರೆ ಬೇರೆ ಕಾಲಕ್ಕೆ ಸೇರಿವೆ. ಆದರೆ ಅರ್ಜುನೇಶ್ವರ ದೇವಾಲಯ 
ಜೋಳರ ವಾಸ್ತುಶೈಲಿಯನ್ನು ಹೊಂದಿದೆ."' ಗರ್ಭಗೃಹದಲ್ಲಿ ಶಿವಲಿಂಗ-ಶುಕನಾಸಿಯಲ್ಲಿ 
ನಂದಿಶಿಲ್ಲ, ನವರಂಗದಲ್ಲಿ ಸರಳವಾದ ಚೋಳ ಶೈಲಿಯ 4 ಕಂಬಗಳು ಹಾಗೂ ಗಣಪತಿ, 
ನಂದಿ ಶಿಲ್ಲಗಳಿವೆ. ಇದೊಂದು ಪ್ರಾಚೀನತೆಯ ವಾಸ್ತುಶೈಲಿಯನ್ನು ಹೊಂದಿರುವ 


ದೇವಾಲಯವಾಗಿದೆ. (ಚಿತ್ರ-13) 
ರಾಮೇಶ್ವರ ದೇವಾಲಯ - ಮಚಟಕೆರೆ 


ಹೆಗ್ಗಡದೇವನಕೋಟೆ ತಾಲ್ಲೂಕಿನಲ್ಲಿರುವ ಒಂದು ಗ್ರಾಮ ಮಟಕೆರೆ. ಕಪಿಲಾ ಮತ್ತು 
ತಾರಕ ನದಿ ಸಂಗಮದಲ್ಲಿದೆ. ಇಲ್ಲಿರುವ ರಾಮೇಶ್ವರ ದೇವಾಲಯ ಚೋಳರ ಕಾಲಕ್ಕೆ 
ಸೇರಿದೆ." ಇದಕ್ಕೆ ಪೂರಕವಾಗಿ ಚೋಳ ದೊರೆ ಕುಲೋತ್ತುಂಗ ಚೋಳನ ಶಾಸನ ಇದೆ." 
ಪ್ರಾಚೀನ ಕಾಲದ ಚೋಳ ದೇವಾಲಯ ಕುಲೋತ್ತುಂಗ ಕಾಲದಲ್ಲಿ ಕಟ್ಟಲಾಗಿದ್ದು, ನಂತರ 
ಕಾಲದಲ್ಲಿ ಹಲವಾರು ರೀತಿಯ  ಮಾರ್ಪಾಡುಗಳಾಗಿವೆ. ಗರ್ಭಗೃಹ, ಶುಕನಾಸ, 
ನವರಂಗಗಳನ್ನು ಹೊಂದಿದೆ. ಈ ದೇವಾಲಯದ ಹೊರಭಾಗದಲ್ಲಿ ಅನೇಕ ಶೈವಪರಂಪರೆಗೆ 
ಸೇರಿದಂತಹ ಬಿಡಿಶಿಲಗಳಿವೆ. (ಚಿತ್ರ-14) 


ಸಿದ್ದೇಶ್ವರ ದೇವಾಲಯ - ಅಂಬಳೆ 


ಯಳಂದೂರು ತಾಲ್ಲೂಕಿನಲ್ಲಿ ಅಂಬಳೆ ಎಂಬ ಗ್ರಾಮವಿದೆ. ಇಲ್ಲಿ ಚೋಳರ ಕಾಲದ 
ದೇವಾಲಯವಿದೆ. ಅದು ಶಈಗ ಸ್ಥಿತಿಯಲ್ಲಿದೆ. ಶಿವಲಿಂಗ ಇದೆ. ಇಲ್ಲಿ ಭೈರವೇಶ್ವರನ ಶಿಲ್ಪ 
ಇದೆ. 


ಕಪಿಲೇಶ್ವರ ದೇವಾಲಯ - ಅಂಬಳೆ 


ಈ ಊರಿನಲ್ಲಿ ಮತ್ತೊಂದು ಪ್ರಮುಖವಾದ ಶಿವದೇವಾಲಯವಿದೆ. ಇದನ್ನು 
ಕಪಿಲೇಶ್ವರ ದೇವಾಲಯ ಎಂದು ಕರೆಯುತ್ತಾರೆ. ಇದೊಂದು ಶುದ್ಧ ದ್ರಾವಿಡ ಶೈಲಿಯ 
ದೇವಾಲಯ. ಕ್ರಿ.ಶ.10-11ನೇ ಶತಮಾನದಲ್ಲಿ ಕಟ್ಟಲಾಗಿರಬೇಕೆಂದು ಈ ದೇವಾಲಯದ 
ವಾಸ್ತುಲಕ್ಷಣದಿಂದ ಇದು ಚೋಳರ ಕಾಲಕ್ಕೆ ಸೇರಿದೆ ಎನ್ನಬಹುದು." ದೇವಾಲಯವು 
ಮೂಲಗರ್ಭಗೃಹ, ಶುಕನಾಸ, ನವರಂಗ ಹಾಗೂ ಅರ್ಧಮಂಟಪಗಳನ್ನು ಒಳಗೊಂಡಿದೆ. 


134 


(ಚಿತ್ರ-15) ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು, ಮೇಲ್ಲಾಗದಲ್ಲಿ ಭುವನೇಶ್ವರಿಯೂ ನಾಭಿಶ್ನಂದ 
ರೂಪದಲ್ಲಿದೆ ಹಾಗೂ ಅರಳಿದ ಕಮಲದ ಕೆತ್ತನೆ ಇದೆ. ದೇವಾಲಯದ ಗರ್ಭಗೃಹದ ಮೇಲೆ 
ದ್ರಾವಿಡ ಶೈಲಿಯ ವಿಮಾನ ಇದೆ. ಇದರಿಂದ ಈ ದೇವಾಲಯ ಹೆಚ್ಚಿನ ಮಹತ್ತ್ವವನ್ನು 
ಪಡೆದುಕೊಂಡಿದೆ. ಇದೊಂದು ಅಪರೂಪ ವಾಸುಶೈಲಿಯನ್ನು ಹೊಂದಿರುವ ಚೋಳರ 


ಕಾಲದ ದೇವಾಲಯವಾಗಿದೆ. 
ವೈದ್ಯನಾಥೇಶ್ವರ ದೇವಾಲಯ - ಮಾಂಬಳ್ಳಿ 


ಯಳಂದೂರು ತಾಲ್ಲೂಕಿಗೆ ಸೇರಿದ ಮಾಂಬಳ್ಳಿ ಅತ್ಯಂತ ಪ್ರಾಚೀನತೆಯನ್ನು 
ಹೊಂದಿರುವ ಊರು."' ಈ ವೈದ್ಯೇಶ್ನರ ದೇವಾಲಯ ಚೋಳರ ಕಾಲಕ್ಕೆ ಸೇರಿದೆ. ಇದೊಂದು 
ಶುದ್ಧ ದ್ರಾವಿಡ ಶೈಲಿಯ ದೇವಾಲಯವಾಗಿದ್ದು, ತಳವಿನ್ಯಾಸದಲ್ಲಿ ಗರ್ಭಗೃಹ, ಶುಕನಾಸ, 
ನವರಂಗ, ಮುಖಮಂಟಪವನ್ನು ಹೊಂದಿದೆ." ಶುಕನಾಸದ ದ್ವಾರದ ಇಕ್ಕೆಲಗಳಲ್ಲಿ ಚೋಳರ 
ಅರೆಕಂಬಗಳಿವೆ. ಗರ್ಭಗೃಹದಲ್ಲಿ ಚೋಳರ ಕಾಲಕ್ಕೆ ಸೇರಿದ ಶಿವಲಿಂಗ ಹಾಗು ನಂದಿ 
ಶಿಲ್ಲವಿದೆ. ನವರಂಗ ನಂತರ ಕಾಲಕ್ಕೆ ಸೇರಿದ್ದು, ಇಲ್ಲಿ ಷಣ್ಮುಗ, ಗಣಪತಿ ಶಿಲ್ಪಗಳಿವೆ. 


ಮೂಲಗುಡಿ ಮತ್ತು ಶುಕನಾಸ ಮೂಲ ಚೋಳರ ಕಾಲಕ್ಕೆ ಸೇರಿದೆ. 
ರಾಮೇಶ್ವರ ದೇವಾಲಯ - ಅಗರ 


ಯಳಂದೂರು ತಾಲ್ಲೂಕು ಅಗರ ಗ್ರಾಮದಲ್ಲಿ ರಾಮೇಶ್ವರ ದೇವಾಲಯ ಚೋಳರ 
ಕಾಲದ ದೇವಾಲಯವಾಗಿದೆ.” ಇದು ಹೊಸದಾಗಿ ನಿರ್ಮಾಣಗೊಂಡಿದೆ. (ಚಿತ್ರ-16) ಆದರೆ 
ಮೂಲಭಾಗಗಳಾದ ಅಧಿಷ್ಠಾನ ಮತ್ತು ಕಂಬಗಳು ಮತ್ತೆ ಬಾಗಿಲುವಾಡಗಳು ಮಾತ್ರ ಇವೆ. 
ಗರ್ಭಗೃಹ, ಶುಕನಾಸ, ನವರಂಗವನ್ನು ಹೊಂದಿದೆ. ನವರಂಗದ ಕಂಬಗಳನ್ನು ಗಮನಿಸಿದರೆ 
ಚೋಳರ ನಂತರ ಕಾಲಕ್ಕೆ ಸೇರಿವೆ. ಮುಖಮಂಟಪ ನಂತರ ಕಾಲಕ್ಕೆ ಸೇರಿದೆ. ರಾಮೇಶ್ವರ 
ದೇವಾಲಯದಲ್ಲಿ ಚೋಳರ ಕಾಲಕ್ಕೆ ಸೇರಿದ 5 ಕಂಚು ಶಿಲ್ಪಗಳಿವೆ. 


ಸೋಮೇಶ್ವರ ದೇವಾಲಯ - ಅಗರ 


ಅಗರದಲ್ಲಿ ಸೋಮೇಶ್ವರ ದೇವಾಲಯವಿದೆ. ದ್ರಾವಿಡ ಶೈಲಿಯ ಚೋಳರ ಕಾಲದ 
ಚಿಕ್ಕ ದೇವಾಲಯ. ಗರ್ಭಗುಡಿ ಮತ್ತು ಶುಕನಾಸವನ್ನು ಮಾತ್ರ ಹೊಂದಿದೆ. ಏರುವಿನ್ಯಾಸದಲ್ಲಿ 


ಭಾಗದಲ್ಲಿ ಅರೆಕಂಬಗಳು ಮತ್ತು ಚೋಳ ಮಾದರಿಯ ಕೋಷ್ಟಗಳಿವೆ. 


135 


ಮೂಲಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಶುಕನಾಸದ ದ್ಹಾರದ ನಿಲುವು ಕಂಬದಲ್ಲಿ ಬಳ್ಳಿ 
ಸುರುಳಿ ಹಾಗೂ ಸಣ್ಣ ಸಣ್ಣ ಎಲೆಗಳನ್ನು ಅಲ್ಲದೆ ರಂಧ್ರದ ಕೆತ್ತನೆ ಇದೆ. (ಚಿತ್ರ-17) 


ಅರ್ಕೇಶ್ವರ ದೇವಾಲಯ - ಹೊಂಗನೂರು 


ಚಾಮರಾಜನಗರ ಜಿಲ್ಲೆ ಅದೇ ತಾಲ್ಲೂಕಿಗೆ ಸೇರಿದ ಊರೇ ಹೊಂಗನೂರು. ಈ 
ಊರಿನಲ್ಲಿ ಅನೇಕ ಶಾಸನಗಳಿವೆ. ಹೊಂಗನೂರು ಗಂಗರ ಕಾಲದಿಂದ ಮೈಸೂರು ಒಡೆಯರ್‌ 
ಕಾಲದವರೆಗೂ ಆಡಳಿತ ನಡೆಸಿರುವ ಬಗ್ಗೆ ತಿಳಿದುಬರುತ್ತದೆ. ಗಂಗದೊರೆ ಕೊಂಗುಣಿವರ್ಮನ 
ಶಾಸನ ಇದೆ.” ಈ ಊರಿನಲ್ಲಿ ಚೋಳರ ಹಾಗೂ ಹೊಯ್ದಳರ ಕಾಲಕ್ಕೆ ಹಾಗೂ 
ವಿಜಯನಗರದ ಅರಸ  ಶ್ರೀಕೃಷ್ಣದೇವರಾಯನು ಸಹ  ಹೊಂಗನೂರಿನಲ್ಲಿ, ಒಂದು 
ಅಗಹಾರವನ್ನಾಗಿ ಮಾಡಿದ ವಿಚಾರ ತಿಳಿದುಬರುತ್ತದೆ. ಅಲ್ಲದೆ ಕಂಠೀರವ ನರಸರಾಜ 
ಒಡೆಯರ ಕಾಲದ ಒಂದು ಶಾಸನ ಸಹ ಇದೆ.” ಇಲ್ಲಿರುವ ಶಾಸನಗಳನ್ನು ಗಮನಿಸಿದರೆ, ಈ 
ಊರಿನ ಅರ್ಕೇಶ್ವರ ದೇವಾಲಯ ಗಂಗರ ಕಾಲಕ್ಕೆ ಕಟ್ಟಲಾಗಿದ್ದರೂ ಕೂಡ ಪ್ರಾಯಶಃ 
ಮೊದಲನೇ ರಾಜರಾಜಚೋಳನ ಆಡಳಿತ ಕಾಲದಲ್ಲಿ ಅನೇಕ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ 
ಎಂಬುದನ್ನು ಸಹ ಗಮನಿಸಬಹುದು.” 


ಹೊಂಗನೂರಿನ ಅರ್ಕೇಶ್ವರ ದೇವಸ್ಥಾನ ಒಂದು ದೊಡ್ಡ ದೇವಸ್ಥಾನವಾಗಿದೆ. 
ತಳವಿನ್ಯಾಸದಲ್ಲಿ ಗರ್ಭಗೃಹ, ಶುಕನಾಸ, ತೆರೆದದುಂಟಪ, ನವರಂಗ ಈ ಭಾಗಗಳು ಮೂಲ 
ದೇವಾಲಯವಾಗಿದೆ. ನಂತರ ನವರಂಗದ ಬಹುಶಃ ತದನಂತರ ಕಾಲದ ಸೇರ್ಪಡೆಯಾಗಿ 
ವಿಶಾಲವಾದ ಮಂಟಪವನ್ನು ಹೊಂದಿದೆ. ಈ ದೇವಾಲಯದ ಕೆಳಭಾಗ ತ್ರಿಪಟ್ಟ ಕುಮುದ, 
ಕಂಸ, ಜಗತಿ, ಉಪಾನ ಇರುವುದು ಕಂಡುಬರುತ್ತದೆ. ಅಲ್ಲದೆ ಸಿಂಹಮುಖ ವ್ಯಾಳವಾರಿಗಳು 
ಸಹ ಕಾಣಬರುತ್ತವೆ. ಭಿತ್ತಿಯಲ್ಲಿ ಅರೆಕಂಬಗಳು, ದೇವಕೋಷ್ನ್ಠಗಳು ಇವೆ. ನವರಂಗದಲ್ಲಿ 
ಗಣಪತಿ, ಸೂರ್ಯ, ಭೈರವ ಶಿಲ್ಪಗಳಿವೆ. ಈ ಎಲ್ಲಾ ಶಿಲ್ಲಗಳು ಕ್ರಿಶ.11-12ನೇ ಶತಮಾನಕ್ಕೆ 
ಚೋಳರ ಶಿಲ್ಪ ಶೈಲಿಯನ್ನು ಹೊಂದಿವೆ. 


ರಾಮೇಶ್ವರ ದೇವಾಲಯ - ನರಸಮಂಗಲ 


ಚಾಮರಾಜನಗರ ಜಿಲ್ಲೆ ಅದೇ ತಾಲ್ಲೂಕು ನರಸಮಂಗಲದ ರಾಮೇಶ್ವರ ಅಥವಾ 
ರಾಮಲಿಂಗೇಶ್ವರ ದೇವಾಲಯ ಇದೆ. ಈ ಊರನ್ನು ಹೊಯ್ದಳರ ಕಾಲಕ್ಕೆ ಸೇರಿದ 
ನರಸಮಂಗಲವನ್ನು ನರಸಿಂಹ ಮಂಗಲವೆಂದು ತಿಳಿದುಬರುತ್ತದೆ.” ಪ್ರಾಚೀನ ಕಾಲದಲ್ಲಿ 


ಒಂದು ಅಗ್ರಹಾರವಾಗಿತ್ತು. ಪ್ರಾಚೀನ ಕಾಲದ ನರಸಿಂಹಮಂಗಲ ಪ್ರಸುತ 


po) 


136 


ನರಸಮಂಗಲವೆಂದು ನಾಮಕರಣವಾಗಿದೆ. ಇದೊಂದು ಇಟ್ಟಿಗೆಯಿಂದ ನಿರ್ಮಿತವಾದ 
ಅಲ್ಲದೆ, ಇಂದಿಗೂ ಕೂಡ ಚೆನ್ನಾಗಿರುವ 7-8ನೇ ಶತಮಾನಕ್ಕೆ ಸೇರಿದ ದೇವಾಲಯವಾಗಿದೆ. 
ಈ ದೇವಾಲಯವನ್ನು ಗಮನಿಸಿದರೆ ಪಲ್ಲವರ ಕಾಲದ ಮಹಾಬಲಿಪುರಂನ 
ಏಕಶಿಲಾರಥದಂತೆ ಇದೆ. ಇದು ಪಲ್ಲವರ ಏಕಶಿಲಾ ರಥವನ್ನು ಅಂದರೆ ಧರ್ಮರಾಯ 
ರಥವನ್ನು ಜ್ಞಾಪಕಕ್ಕೆ ತರುವಂತಹ ದೇವಾಲಯವಾಗಿದೆ. (ಚಿತ್ರ-18) ಈ ಊರಿನಲ್ಲಿ ಮೇಲೆ 
ತಿಳಿಸಿರುವಂತೆ ಹಲವಾರು ರಾಜವಂಶಸ್ಥರು ಆಡಳಿತ ನಡೆಸಿರುವುದು ತಿಳಿದುಬರುತ್ತದೆ. 
ಇದನ್ನು ಮೂಲತಃ ಗಂಗರ ಕಾಲದ ದೇವಾಲಯವೆಂದೂ ನಂತರ ಚೋಳರ ಕಾಲಕ್ಕೆ ಅನೇಕ 
ರೀತಿಯ ಬದಲಾವಣೆಗಳನ್ನು ಹೊಂದಿದೆ. ಇನ್ನೊಂದು ವಿಚಾರವೇನೆಂದರೆ, ಇದನ್ನು ಗಂಗರ 
ಕಾಲದ್ದೆಂದು ಅಥವಾ ಚೋಳರ ಕಾಲದ್ದೆಂದು ತಿಳಿಸುವಂತಹ ಶಾಸನಗಳಿಲ್ಲ. ಆದರೆ ವಾಸ್ತು 


ಶೈಲಿಯ ದೃಷ್ಟಿಯಿಂದ ಈ ದೇವಾಲಯ ನಿರ್ದಿಷ್ಟ ಬೆಳವಣಿಗೆಯನ್ನು ನೋಡಬಹುದು. 


ನರಸಮಂಗಲದ ರಾಮೇಶ್ವರ ದೇವಾಲಯ ಒಂದು ಸುಂದರ ದ್ರಾವಿಡ ಶೈಲಿಯ 
ದೇವಾಲಯ. ಕರ್ನಾಟಕದ ಹಾಗೂ ತಮಿಳುನಾಡಿನ ಮಧ್ಯದ ಭಾಗವಾದ ಕೋಲಾರ ಮತ್ತು 
ಧರ್ಮಪುರಿ ಜಿಲ್ಲೆಗಳಲ್ಲಿ ಕ್ರಿಶ.9-10ನೇ ಶತಮಾನಕ್ಕೆ ಸೇರಿದ ದೇವಾಲಯಗಳಲ್ಲಿ ಈ 
ದೇವಾಲಯದ ಮಾದರಿಯ ವಾಸ್ತು ಪರಂಪರೆಯನ್ನು ಕಾಣುತ್ತೇವೆ. ಉದಾಹರಣೆಗೆ 
ಧರ್ಮಪುರಿ ಜಿಲ್ಲೆಯ ಕಾಮಾಕ್ಷಿಯಮ್ಮ ದೇವಾಲಯದಲ್ಲಿಯೂ ಕಾಣಬಹುದು." ರಾಮೇಶ್ವರ 
ದೇವಾಲಯ ನವರಂಗದ ಕಂಬಗಳು ಚೋಳ ಶೈಲಿಯ ಕಂಬಗಳಾಗಿವೆ. ಇವು ಅರಳುಗುಪ್ಪೆ, 
ಕೋಲಾರಮ್ಮದಲ್ಲಿನ ಗಂಗರ ದೇವಾಲಯಗಳ ಕಂಬಗಳಂತೆ ಚಿಕ್ಕದಾಗಿರದೆ, ಇಲ್ಲಿರುವ 
ಕಂಬಗಳು ಎತ್ತರವಾಗಿದೆ. ನವರಂಗದಲ್ಲಿ ಭುವನೇಶ್ವರಿ ಇದೆ. ಅವರಲ್ಲಿ ಅಂಧಕಾಸುರನ 
ಮೇಲೆ ನರ್ತಿಸುತ್ತಿರುವ ಅಷ್ಟಭುಜ ಶಿವನ ಸುತ್ತಲೂ ಅಷ್ಟದಿಕ್ಲಾಲಕರನ್ನು ಕೆತ್ತಿರುವ 
ಭುವನೇಶ್ವರಿ ಬಹಳ ಗಮನಾರ್ಹವಾದುದು. ನವರಂಗದಲ್ಲಿರುವ ಎಲ್ಲಾ ತೊಲೆಗಳಲ್ಲಿ ಒಳಗೆ 
ಮತ್ತು ಹೊರಗೆ ಸುತ್ತಲೂ ಅನೇಕ ಬಿಡಿ ಉಬ್ಬುಶಿಲ್ಲದ ಕೆತ್ತನೆಗಳಿವೆ. ಆನೆ, ಸಿಂಹ, ಕುಬ್ಬರು, 
ಕಾಮಧೇನು, ಕೃಷ್ಣ ಗಣೇಶ ಪಂಚತಂತ್ರದ ಕಥಾನಕ ಅಶೋಕ ವನದಲ್ಲಿ ಸೀತೆ ಮತ್ತು 
ಗಜಲಕ್ಷಿಿ, ಮೊದಲಾದ ಉಬ್ಬುಶಿಲ್ಲಗಳ ಕೆತ್ತನೆ ಇದೆ. 


ದೇವಾಲಯದ ವಿಮಾನದ ಮೇಲೆ ಅನೇಕ ಗಾರೆ ಶಿಲ್ಪಗಳಿವೆ. ಅವುಗಳಲ್ಲಿ ಶಿವ, ಬಹ್ಮ 
ಚಾಮುಂಡಿ, ಕಾಳಿ, ತ್ರಿವಿಕಮ, ಗರುಡಾರೂಢ ವಿಷ್ಣು, ನರಸಿಂಹ ಇನ್ನೊಂದು ಮುಖ್ಯವಾದ 
ವಿಚಾರವೇನೆಂದರೆ, ವೈಷ್ಣವ ದ್ವಾರಪಾಲಕರ ಶಿಲ್ಪಗಳಿವೆ.” ಡಾ.ಎಂ.ಎಚ್‌.ಕೃಷ್ಣರವರು ಈ 
ದೇವಾಲಯವನ್ನು ಕ್ರಿಶ.800ನೇ ಶತಮಾನಕ್ಕೆ ಸೇರಿದೆ ಎಂದು ತಿಳಿಸಿದ್ದಾರೆ. 


137 


ಡಾ.ಐ.ಕೆ.ಶರ್ಮರವರು ಇದನ್ನು ಎರಡನೇ ರಾಚಮಲ್ಲನ ಆಡಳಿತಕ್ಕೆ ಸೇರಿಸಿರುತ್ತಾರೆ.” ಈ 
ದೇವಾಲಯ ಚೋಳರ ಆಕ್ರಮಣದ ನಂತರ ಕಾಲದ ರಾಜರಾಜ ಚೋಳನ ಕಾಲಕ್ಕೆ 
ಹಲವಾರು ಬದಲಾವಣೆಗಳು ಆಗಿರುವುದನ್ನು ಕಾಣಬಹುದಾಗಿದೆ. ಕ್ರಿ.ಶ.11ನೇ ಶತಮಾನದ 
ಶಿಲ್ಪಗಳಲ್ಲಿ ಕಂಡುಬರುವಂತಹ ವಾಸ್ತುಶೈಲಿಯನ್ನು ಹೊಂದಿದೆ. ಈ ದೇವಾಲಯದ ಕಂಬಗಳು 
ಚೋಳರ ವಾಸ್ತು ಶೈಲಿಯನ್ನು ಹೊಂದಿದೆ. 


ಮಹಾಲಿಂಗೇಶ್ರೇರ ದೇವಾಲಯ - ಕುಂತೂರು 


ಮಹಾಲಿಂಗೇಶ್ವರ ದೇವಾಲಯ ಕೊಳ್ಳೇಗಾಲ ತಾಲ್ಲೂಕು, ಕುಂತೂರು ಗ್ರಾಮದಲ್ಲಿದೆ. 
ಈ ದೇವಾಲಯ ಗಂಗ ಮತ್ತು ಚೋಳರ ಕಾಲದ ವಾಸುಶಿಲ್ಲಕ್ಕೆ ಒಂದು ಉತ್ತಮ 
ಉದಾಹರಣೆಯಾಗಿದೆ. ಕೊಂಗಣಿವರ್ಮ ಮಹಾ ರಾಜಾಧಿರಾಜ ಮತ್ತು ನೀತಿಮಾರ್ಗ 
ಪೆರ್ಮಾನಡಿ ಇವರುಗಳ ಹೆಸರನ್ನು ತಿಳಿಸುವ ಶಾಸನವಿದೆ.” ಈ ಊರನ್ನು ಪೆರಿಯಬ್ದರಸಿ 
ಎಂಬ ರಾಣಿಯು ನೋಡಿಕೊಳ್ಳಲು ಮಹಾದೇವಸ್ಥಾನದ ಪರಮ (ಪತಿ) ಭಟಾರನಿಗೆ ದಾನ 
ನೀಡಿದ ವಿಚಾರವನ್ನು ವಿವರಿಸುವಂತಹ ಶಾಸನ ಇದೆ. ಈ ದೇವಾಲಯ ಕ್ರಿಶ.10ನೇ 
ಶತಮಾನದಲ್ಲಿ ನಿರ್ಮಾಣವಾಗಿದೆ. ಈಗ ಈ ದೇವಾಲಯ ಗರ್ಭಗೃಹ, ಶುಕನಾಸವನ್ನು 
ಹೊಂದಿದೆ. ಇದು ಚೋಳರ ಕಾಲದ ದಾವಿಡ ಭಿತ್ತಿಯುಳ್ಳೆ ಗರ್ಭಗೃಹ, ಶುಕನಾಸಿಯನ್ನು 
ಹೊಂದಿದೆ. ಈ ದೇವಾಲಯದಲ್ಲಿ ಚೋಳರ ಕಾಲದ ನಂದಿ ಗಣಪತಿ ಶಿಲಗಳಿವೆ. 


ದೇಶೇಶ್ವರ ದೇವಾಲಯ - ಆಲೂರು (ಹಳ ಆಲೂರು) 


ಚಾಮರಾಜನಗರ ಜಿಲ್ಲೆ ತಾಲ್ಲೂಕು ಪ್ರಾಚೀನ ಕಾಲದಿಂದಲೂ ಹೆಸರುಗಳಿಸಿರುವ 
ಒಂದು ನೆಲೆ ಈ ಊರಿನಲ್ಲಿ ಅನೇಕ ಶಾಸನಗಳಿವೆ. ಆಲೂರಿನಲ್ಲಿ ಮೂರು ಚೋಳರ 
ಕಾಲಕ್ಕೆ ಸೇರಿದ ದೇವಾಲಯಗಳಿವೆ. ದೇಶೇಶ್ವರ, ಅರ್ಕೇಶ್ವರ, ಈಶ್ವರ, ಶಿವಾಲಯಗಳಿವೆ. 
ದೇಶೇಶ್ವರ ದೇವಾಲಯ ಅತ್ಯಂತ ಪ್ರಾಚೀನವಾದ ದೇವಾಲಯ, ಗಂಗರ ದೊರೆ ಎರಡನೇ 
ರಾಚಮಲ್ಲನ ಕಾಲಕ್ಕೆ ಈ ದೇವಾಲಯ ನಿರ್ಮಾಣವಾಗಿದೆ. (ಚಿತ್ರ-19) ರಾಜೇಂದ್ರ ಚೋಳನ 
ಕಾಲದಲ್ಲಿ (ಕ್ರಿಶ.1058-59) ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಹಲವಾರು ದತ್ತಿಗಳನ್ನು 
ನೀಡಿದ ಉಲ್ಲೇಖಗಳಿವೆ. ಮುಮ್ಮಡಿ ಚೋಳನು ತಿರುಮಲ ಸ್ಥಾನ ಉದಯರ್‌ ದೇವರಿಗೆ 
ಅಂದರೆ ಮೂಲಸ್ಥಾನೇಶ್ವರ ಶಿವನಿಗೆ ದತ್ತಿಗಳನ್ನು ನೀಡಿದ ವಿವರಗಳು ದೊರೆಯುತ್ತವೆ. 
ಇವುಗಳು ಗಂಗ ಮತ್ತು ಚೋಳ ಮಿಶ್ರಣ ಶೈಲಿಯಲ್ಲಿ ಕಂಡುಬರುವ ಶಿಲ್ಲಗಳನ್ನು 
ಕಂಡುಬರುತ್ತದೆ. 


138 


ಅರ್ಕೇಶ್ವರ ದೇವಾಲಯ - ಆಲೂರು (ಹಳೆ ಆಲೂರು) 


ಆಲೂರಿನಲ್ಲಿ ಅರ್ಕೇಶ್ವರ ದೇವಾಲಯ ಬಹುಶಃ ಕ್ರಿಶ.10ನೇ ಶತಮಾನದ 
ಆದಿಭಾಗದಲ್ಲಿ ಕಂಡುಬರುತ್ತದೆ. ಈ ದೇವಾಲಯದ ಅಧಿಷ್ಠಾನದ ಮೇಲೆ ಕಂಡುಬರುವ 
ತಮಿಳು ಗಂಥಲಿಪಿಯಲ್ಲಿನ ಶಾಸನವಿದೆ. ಗರ್ಭಗೃಹ, ಶುಕನಾಸ, ನವರಂಗವನ್ನು ಈ 
ದೇವಾಲಯದ ಅಧಿಷ್ಠಾನದ ದಿಂಡುಗಳು ತ್ರಿಪಟ್ಟ ಕುಮುದವನ್ನು ಹೊಂದಿದೆ. ಮೂಲ 
ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. (ಚಿತ್ರ-20) ನವರಂಗದಲ್ಲಿ ನಂದಿ ಶಿಲ್ಪವಿದೆ. 
ನವರಂಗದಲ್ಲಿರುವ ಕಂಬಗಳಲ್ಲಿ ಸಾಲಂಕೃತವಾದ ಕಥಾನಕ ಶಿಲ್ಪಗಳಿವೆ. ನವರಂಗದ 
ಭುವನೇಶ್ವರಿಯಲ್ಲಿ ಅಷ್ಟದಿಕ್ಲಾಲಕರ ಉಬ್ಬುಶಿಲ್ಲವಿದೆ. ಅದರ ಮಧ್ಯದಲ್ಲಿ ನಟರಾಜನ ಉಬ್ಬು 
ಶಿಲ್ಪವಿದೆ. ಆಲೂರು ಅರ್ಕೇಶ್ವರ ದೇವಾಲಯ ವಾಸ್ತುಗಳಿಗಿಂತ  ಶಿಲ್ಲಾಕೃತಿಯಲ್ಲಿ 
ವಿಶೇಷವಾಗಿದೆ. ಬಾಗಿಲುವಾಡ, ಭುವನೇಶ್ವರಿ ಕಂಬಗಳು ಹಾಗೂ ನಂದಿ ಮಂಟಪದ ನಾಲ್ಕು 
ಕಂಬಗಳು ವಲ್ಲಭಿಯು ಅತ್ಯಂತ ಸುಂದರವಾಗಿ ಅಲಂಕೃತವಾಗಿದೆ. ಹಲವಾರು ವಿದ್ವಾಂಸರು 
ವಿಭಿನ್ನ ಹೇಳಿಕೆಗಳನ್ನು ನೀಡಿದ್ದಾರೆ. ಆರ್‌.ನರಸಿಂಹಾಚಾರ್ಯ ರವರು ರಾಜೇಂದ್ರ ಚೋಳರ 
ಯುದ್ಧದ ವರ್ಣನೆಗಳಿವೆ ಎಂದು ತಿಳಿಸಿದ್ದಾರೆ. ”" 


ಗಂಗ ರಾಷ್ಟ್ರಕೂಟರು, ಚೋಳರ ದೊರೆ ಮೊದಲನೇ ಪರಾಂತಕನೊಂದಿಗೆ 
ಕ್ರಿ.ಶ.949-50 ರಲ್ಲಿ ತೆಕ್ಟೊಲಂ ಎಂಬಲ್ಲಿ ನಡೆದ ಯುದ್ಧದ ಕೆಲವೊಂದು ಸನ್ನಿವೇಶಗಳನ್ನು 
ವ್ಯಕ್ತಪಡಿಸುವ ಶಿಲಗಳಿವೆ. ಅರ್ಕೇಶ್ವರ ದೇವಾಲಯದ ಹೊರಭಾಗದಲ್ಲಿ ಮಹಿಷಶೂರ 
ಮರ್ದಿನಿ ಶಿಲ್ಪ ದುರ್ಗಿ, ಕಾಳಿ ಮೊದಲಾದ ಶಕ್ತಿ ಪ್ರಧಾನವಾದ ಶಿಲ್ಪಗಳಿವೆ. ದೇವಾಲಯದ 
ಮುಂದೆ ಇರುವ ಮಂಟಪ ಅಂದರೆ ನಂದಿ ಮಂಟಪ ಸಹ ಚೆನ್ನಾಗಿದ್ದು, ಕಂಬಗಳ ಮೇಲೆ 


ಉಬ್ಬುಶಿಲ್ಲಗಳಿಂದ ಕೆತ್ತಲಾಗಿದೆ. 
ಈಶ್ವರ ದೇವಾಲಯ - ಆಲೂರು 


ಪ್ರಾಚೀನ ಕಾಲಕ್ಕೆ ಇದು ಸುಂದರ ದೇವಾಲಯವಾಗಿತ್ತು. ಈಗ ದುಃಸ್ಟಿತಿಯಲ್ಲಿದೆ. 
ಆದರೂ ಸಹ ಪ್ರಾಚೀನ ಕಾಲಕ್ಕೆ ಸೇರಿದ ಅವಶೇಷಗಳು ಉಳಿದಿವೆ. ಮೊದಲಿಗೆ ಗರ್ಭಗೃಹ, 
ಶುಕನಾಸ, ನವರಂಗವನ್ನು ಹಾಗೂ ಮುಖಮಂಟಪವನ್ನು ಹೊಂದಿದಂತೆ ಕಾಣಬರುತ್ತದೆ. 
ಕಂಬಗಳು ಚೋಳ ಮಾದರಿಯಂತೆ ಇವೆ. ಆಲೂರಿನಲ್ಲಿ ಮೂರು ಶೈವ ದೇವಾಲಯಗಳಿವೆ 
ಇವುಗಳನ್ನು ಗಮನಿಸಿದರೆ ಗಂಗರ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣ ಪ್ರಾರಂಭವಾಗಿ 
ಚೋಳರ ಕಾಲದ ಅಧಿಕಾರದ ಕೊನೆಯ ಕಾಲದಲ್ಲಿ ಕೆಲವೊಂದು ಕೆಲಸಗಳಾಗಿವೆ. ಚೋಳರು 


139 


ಗಂಗರ ಕಾಲದ ವಾಸುಶೈಲಿಯನ್ನು ಮುಂದುವರೆಸಿಕೊಂಡು ಹೋಗಿರುವುದು ಈ 
ದೇವಾಲಯಗಳಿಂದ ತಿಳಿದುಬರುತ್ತದೆ. (ಚಿತ್ರ-21) 


ಮಲ್ಲಿಕಾರ್ಜುನ ದೇವಾಲಯ - ಗಣಿಗನೂರು 


ಯಳಂದೂರು ತಾಲ್ಲೂಕು ಗಣಿಗನೂರು ಒಂದು ಪ್ರಾಚೀನ ಗ್ರಾಮ. ಈ ಊರಿನಲ್ಲಿ 
ಗಂಗ, ಚೋಳರ, ಹೊಯ್ದಳ, ವಿಜಯನಗರ ಅರಸರ ಕಾಲಕ್ಕೆ ಸೇರಿದ ಶಾಸನಗಳಿವೆ. ಈ 
ಊರಿನಲ್ಲಿ ಮಲ್ಲಿಕಾರ್ಜುನ ಸ್ಥಾಮಿ ದೇವಾಲಯವು ಚೋಳರ ಕಾಲಕ್ಕೆ ಸೇರಿದೆ. ಇದು 
ಹೊನ್ನಹೊಳೆ ಅಥವಾ ಸುವರ್ಣಾವತಿ ನದಿಯ ಪಕ್ಕದಲ್ಲಿದೆ. ಮೊದಲಿಗೆ ಚೋಳರ ಕಾಲದಲ್ಲಿ 
ನಿರ್ಮಾಣವಾಗಿದ್ದು, ಚೋಳೋತ್ತರ ಕಾಲದಲ್ಲಿ ಅದರಲ್ಲೂ ವಿಜಯನಗರ ಅರಸರ ಕಾಲದಲ್ಲಿ 
ಅಂದರೆ ನವರಂಗವು ನಿರ್ಮಾಣವಾದಂತೆ ಕಂಡುಬರುತ್ತದೆ.” ಆದರೆ ಈ ದೇವಾಲಯಕ್ಕೆ 
ಪೂರಕವಾದ ಶಿಲಾಶಾಸನವಿಲ್ಲ. ಆದರೆ ಈ ದೇವಾಲಯದ ಗರ್ಭಗೃಹ ಮತ್ತು ಶುಕನಾಸ 
ಹೊರಭಾಗದ ಗೋಡೆಯಲ್ಲಿರುವ ಅರೆಕಂಬಗಳನ್ನು ನೋಡಿದಾಗ ಚೋಳರ ಕಾಲದ 
ವಾಸ್ತುಶೈಲಿಯನ್ನು ಹೊಂದಿದೆ. ಈ ದೇವಾಲಯವನ್ನು ಗಮನಿಸಿದರೆ ಚಾಮರಾಜನಗರ 
ಜಿಲ್ಲೆಯ ನರಸಮಂಗಲದ ರಾಮೇಶ್ವರ ದೇವಾಲಯದ ವಾಸ್ತುಶೈಲಿಯನ್ನು ಹೊಂದಿದೆ. 
ಕೆಲವೊಂದು ವಾಸ್ತುಶೈಲಿಗಳ ಹಿನ್ನೆಲೆಯಲ್ಲಿ ಇದನ್ನು ಚೋಳರ ಕಾಲಕ್ಕೆ ಸೇರಿದ 
ದೇವಾಲಯವೆಂದು ಹೇಳಬಹುದು. (ಚಿತ್ರ-22) 


ರಾಮೇಶ್ವರ ದೇವಾಲಯ - ದೇಬೂರು 


ದೇಬೂರು ನಂಜನಗೂಡು ತಾಲ್ಲೂಕಿನಲ್ಲಿರುವ ಒಂದು ಗ್ರಾಮ. ಊರಿನಿಂದ ಹೊರಗೆ 
ಗದ್ದೆಗಳ ಪರಿಸರದಲ್ಲಿ ರಾಮೇಶ್ವರನ ದೇವಾಲಯವಿದೆ. ಈ ಊರು ಗಂಗರ ಕಾಲಕ್ಕೆ ಒಂದು 
ಪ್ರಮುಖ ಊರಾಗಿತ್ತು. ಈ ಪ್ರಾಚೀನ ದೇವಾಲಯ ಜೀರ್ಣೋದ್ದಾರವಾಗಿದೆ. ಗರ್ಭಗೃಹ, 
ಶುಕನಾಸವನ್ನು ನವರಂಗವನ್ನು ಹೊಂದಿದೆ. ಮೂಲಗುಡಿಯಲ್ಲಿ ಶಿವಲಿಂಗವಿದೆ. ನಂದಿಶಿಲ್ಲ, 
ಸೂರ್ಯತಶಿಲ್ಲ. ಗಣೇಶ, ಕೇಶವ, ಭೈರವ ಶಿಲ್ಲಗಳನ್ನು ಕಾಣಬಹುದು. ಈ ಶಿಲ್ಪಗಳು ಕ್ರಿ.ಶ.10- 
11ನೇ ಶತಮಾನಕ್ಕೆ ಸೇರಿದ ಶಿಲ್ಲಗಳಾಗಿವೆ. ಈ ಗ್ರಾಮದಲ್ಲಿ ಗಂಗದೊರೆ ಶಿವಮಾರನ ಕಾಲಕ್ಕೆ 
ಸೇರಿದ ಶಾಸನ ಇದೆ." ಮತ್ತೊಂದು ಶಾಸನ ರಾಜಮಲ್ಲ ಪೆರ್ಮಾನಡಿ ಮತ್ತು ಭೂತುಗನನ್ನು 
ಸೂಚಿಸುವ ಶಾಸನ ಇದೆ."' ಅಲ್ಲದೆ ಇನ್ನೊಂದು ಶಾಸನದಲ್ಲಿ ರಾಜರಾಜನ 31ನೇ ಆಳಿಕೆಯ 
ವರ್ಷದಲ್ಲಿ ಹಾಕಿಸಿರುವ ಕ್ರಿಶ.1000-1001 ವರ್ಷಕ್ಕೆ ಸೇರಿದೆ. ಈ ಶಾಸನದ ಪ್ರಕಾರ 


ಕುಲೋತ್ತುಂಗ ಜೋಳನನ್ನು ಕುರಿತು ರಾಜಕೇಸರಿ ಎಂದು ಕರೆಯಲಾಗಿದ್ದು, ಮುಡಿಗೊಂಡ 


140 


ಚೋಳನೆಂದು ಕರೆಯಲಾಗಿದೆ."” ಈ ಶಾಸನದ ಪ್ರಕಾರ ಇದು ಒಂದು ಪ್ರಶಸ್ತಿಯಾಗಿದೆ. 
ಇದರ ಪ್ರಕಾರ ಮುಡಿಗೊಂಡ ಚೋಳ ಎಂಬ ಉಲ್ಲೇಖವಿದೆ. ಈ ರಾಮೇಶ್ವರ 
ದೇವಾಲಯದಲ್ಲಿಯೂ ಕೂಡ ತಮಿಳು ಲಿಪಿಯಲ್ಲಿರುವ ಶಾಸನ ಇದೆ" ಇದರ ಪ್ರಕಾರ 
ಕ್ರಿಶ.11-12ನೇ ಶತಮಾನದ ಕಾಲಕ್ಕೆ ಸೇರಿದೆ. ಅಲ್ಲದೆ ತಿರುರಾಮೇಶ್ವರ ದೇವರಿಗೆ ದಾನವನ್ನು 
ನೀಡಿರುವುದು ತಿಳಿದುಬರುತ್ತದೆ. ದೇಬೂರಿನ ರಾಮೇಶ್ವರ ದೇವಾಲಯಕ್ಕೆ ಗಂಗ, ಚೋಳರ 
ಕಾಲಕ್ಕೆ ಸೇರಿದ ಶಾಸನಗಳಿವೆ. ನೇರವಾಗಿ ರಾಮೇಶ್ವರ ದೇವಾಲಯವನ್ನು ತಿರುರಾಮೇಶ್ವರ 
(ಶ್ರೀರಾಮೇಶ್ವರ) ಎಂಬ ಹೆಸರುಗಳು ಕಂಡುಬಂದಿರುವುದರಿಂದ ಈ ದೇವಾಲಯ ಚೋಳರ 


ಕಾಲಕ್ಕಾಗಲೇ ಕಟ್ಟಲಾಗಿತ್ತೆಂದು ತಿಳಿಯಬಹುದಾಗಿದೆ. 
ಶ್ರೀಕಂಠೇಶ್ವರ ದೇವಾಲಯ - ನಂಜನಗೂಡು 


ನಂಜನಗೂಡು ಕಪಿಲಾನದಿ ಬಲದಂಡೆಯ ಮೇಲೆ ಇದೆ. ಶ್ರೀಕಂಠೇಶ್ವರ ಅಥವಾ 
ನಂಜುಂಡೇಶ್ವರ ದೇವಾಲಯವೆಂದು ಕರೆಯುತ್ತಾರೆ. ಈ ದೇವಾಲಯದ ನಿರ್ಮಾಣವನ್ನು 
ಕುರಿತಂತೆ ಸ್ಪಷ್ಟವಾದ ದಾಖಲೆಗಳಿಲ್ಲ ಈ ದೇವಾಲಯವು ಪ್ರಾರಂಭದಿಂದ ಹಿಡಿದು 
ಮೃ 
ಸೇರ್ಪಡೆಗಳಾಗಿವೆ.*” ಆದಕಾರಣ ಇದರ ಮೂಲಸ್ವರೂಪ ಕಾಣಬರುವುದಿಲ್ಲ." ಶ್ರೀಕಂಠೇಶ್ವರ 


ಸೂರು ಒಡೆಯರ್‌ ಕಾಲದವರೆವಿಗೂ ಆಡಳಿತ ನಡೆಸಿದ ರಾಜಮನೆತನಗಳ ಹೊಸ ಹೊಸ 


ದೇವಾಲಯ ಒಂದೇ ಕಾಲದಲ್ಲಿ ಆಗಿಲ್ಲ. ದೇವಾಲಯದ ಬೆಳವಣಿಗೆಯನ್ನು ಆಯಾ 


ಕಾಲಘಟ್ಟಗಳಲ್ಲಿ ಗುರುತಿಸಬಹುದಾಗಿದೆ. " 


ಈ ದೇವಾಲಯದ ಗರ್ಭಗೃಹದಲ್ಲಿ ಶಿವಲಿಂಗ, ಶುಕನಾಸ, ದಕ್ಷಿಣಪಂಥ ಮತ್ತು 
ಒಳಮಂಟಪ ಭಾಗ ನಂತರ ಕಾಲದ ಪ್ರಾಚೀನ ವಾಸ್ತುಪರಂಪರೆಯನ್ನು ಹೊಂದಿದೆ. (ಚಿತ್ರ- 
23) ಇವು ಗಂಗರ ಮತ್ತು ಚೋಳರ ಕಾಲದಲ್ಲಿ ಕಂಡುಬರುವ ಜಾಲೇಂದಗಳು ಹಾಗೂ 
ದುಂಡು ಕಂಬಗಳನ್ನು ಕಾಣಬಹುದಾಗಿದೆ. ಇದು ಚಿಕ್ಕದಾದ ಭಾಗವಾಗಿದೆ. ಇನ್ನುಳಿದ 


ಬೆಳವಣಿಗೆ ವಿಜಯನಗರ ಮೈಸೂರು ಒಡೆಯರ್‌ ಕಾಲಕ್ಕೆ ಸೇರಿವೆ. 
ಮೂಲಸ್ಥಾನೇಶ್ವರ ದೇವಾಲಯ - ತಗಡೂರು 


ಮೃ 


ಮೂಲಸ್ಥಾನೇಶ್ವರ ದೇವಾಲಯ. ಇದು ಮತ್ತೆ ಮತ್ತೆ ಹೊಸದಾಗಿ ಜೀರ್ಣೋದ್ದಾರವಾಗಿದೆ. 


ಸೂರು ಜಿಲ್ಲೆ ನಂಜನಗೂಡು ತಾಲ್ಲೂಕಿನಲ್ಲಿರುವ ಪ್ರಾಚೀನ ಶಿವಾಲಯ 


ಈ ಹಿನ್ನೆಲೆಯಿಂದ ಮೂಲಸ್ತರೂಪವನ್ನು ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ. ಗರ್ಭಗೃಹ, 
ಶುಕನಾಸ, ನವರಂಗ, ಮಹಾಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದೆ. 


141 


ಶುಕನಾಸದಲ್ಲಿ ನಂದಿಶಿಲ್ಲ ನವರಂಗದಲ್ಲಿ ಚೋಳ ಶೈಲಿಯ ನಾಲ್ಕು ಕಂಬಗಳಿವೆ. ಈ 
ದೇವಾಲಯಕ್ಕೆ ಚೋಳರ ಕಾಲದ ಅಥವಾ ಹೊಯ್ದಳರ ಕಾಲಕ್ಕೆ ಪೂರಕವಾಗಿ ಯಾವುದೇ 
ಶಾಸನಗಳಿಲ್ಲ. ಕೇವಲ ವಾಸ್ತುಶೈಲಿಯ ದೃಷ್ಟಿಯಿಂದ ಮೂಲಸ್ಸಾನೇಶ್ವರ ದೇವಾಲಯ 


ಕ್ರಿಶ.11-12ನೇ ಶತಮಾನಕ್ಕೆ ಸೇರಿಸಬಹುದಾಗಿದೆ. (ಚಿತ್ರ-24) 


ದೇಶೇಶ್ವರ ದೇವಾಲಯ - ಮದ್ದೂರು 


ಯಳಂದೂರು ತಾಲ್ಲೂಕು ಮದ್ದೂರಿನಲ್ಲಿ ದೇಶೇಶ್ವ್ಷರ ದೇವಾಲಯವಿದೆ. ಈ 
ಊರಿನಲ್ಲಿ ಗಂಗರ, ಚೋಳರ, ವಿಜಯನಗರ ಅರಸರ ಕಾಲಕ್ಕೆ ಸೇರಿದ ಶಾಸನಗಳಿವೆ." 
ಆದಕಾರಣ ಮದ್ದೂರು ಗಂಗರ ಕಾಲದಿಂದಲೂ ಪ್ರಮುಖ ನೆಲೆಯಾಗಿತ್ತು ಈ ಊರು 
ಜೋಳರ ಕಾಲದಲ್ಲಿ ಪ್ರಮುಖ ಸ್ಥಾನದಲ್ಲಿತ್ತೆಂದು ತಿಳಿದುಬರುತ್ತದೆ. ಇದನ್ನು ರಾಜೇಂದ್ರ 
ಜೋಳನ ಪತ್ನಿ ಪಂಚಮನ್‌ ಮಾದೇವಿ ಅಗ್ರಹಾರವನ್ನಾಗಿ ಮಾಡಿಕೊಂಡಿದ್ದಳಂದು ಅಲ್ಲದೆ 
ಇದೊಂದು ಚತುರ್ಮೇದಿ ಮಂಗಲವಾಗಿತ್ತೆಂದು ಚೋಳರ ಕಾಲದ ಶಾಸನದಿಂದ 
ತಿಳಿದುಬರುತ್ತದೆ. (ಚಿತ್ರ-25) ಇದರಿಂದ ಈ ದೇಶೇಶ್ವರ ದೇವಾಲಯ ಗಂಗರ ಕಾಲದಲ್ಲಿ 
ಕಟ್ಟಲಾಗಿದ್ದು, ನಂತರ  ಜೋಳರ ಕಾಲದಲ್ಲಿ ಮತ್ತೆ ಜೀರ್ಣೋದ್ದಾರವಾಗಿತ್ತೆಂದು 
ತಿಳಿದುಬರುತ್ತದೆ." ಈ ದೇವಾಲಯ ಈಗ ಮೂಲಸ್ವರೂಪವನ್ನು ಕಳೆದುಕೊಂಡಿದೆ. 
ದೇಶೇಶ್ವರ ದೇವಾಲಯದ ನವರಂಗದ ಭುವನೇಶ್ವರಿಯಲ್ಲಿ ನಾಟ್ಯ ಮಾಡುತ್ತಿರುವ ನಟರಾಜನ 
ಶಿಲ್ಲವಿದೆ. ಅದರ ಸುತ್ತಲೂ ವರುಣ, ಅಗ್ನಿ ಕುಬೇರ, ಈಶಾನ, ಇಂದ್ರ ಯಮ, ನೈರುತ್ಯ 
ಉಬ್ಬುಶಿಲ್ಲಗಳಿವೆ. ಇವರು ಸ್ಪಪತ್ನಿಯರಾಗಿ ತಮ್ಮ ತಮ್ಮ ವಾಹನಗಳ ಮೇಲೆ ಕೂಳಿತಿರುವ 
ನವಗಹಗಳ ಶಿಲ್ಪಗಳಿವೆ. ಈ ರೀತಿಯ ಭುವನೇಶ್ವರಿಯನ್ನು ಆಲೂರು, ನರಸಮಂಗಲದ 
ದೇವಾಲಯಗಳಲ್ಲಿ ಕಾಣಬಹುದು. ಅದು ಅಲ್ಲದೆ ದೇವಾಲಯದ ಮುಂದೆ ಒಂದು ನಂದಿ 
ಮಂಟಪ ಇದೆ. ಇದು ಸಹ ಆಲೂರಿನ ಅರ್ಕೇಶ್ವರ ದೇವಾಲಯದ ಮುಂದೆ ಇರುವಂತೆ 
ಕಾಣಬರುತ್ತದೆ. ಈ ದೇವಾಲಯವು 11ನೇ ಶತಮಾನಕ್ಕೆ ಸೇರಿದೆ." 


ಮಲ್ಲಿಕಾರ್ಜುನ ದೇವಾಲಯ - ಅಮಚವಾಡಿ 


ಈ ಊರು ಚಾಮರಾಜನಗರ ಜಿಲ್ಲೆಗೆ ಮತ್ತು ತಾಲ್ಲೂಕಿಗೆ ಸೇರಿದೆ. ಅಲ್ಲದೆ 
ಹರದನಹಳ್ಳಿ ಹೋಬಳಿಗೆ ಸೇರಿದೆ. ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯವಿದೆ. ಗಂಗರ ಕಾಲಕ್ಕೆ 
ಸೇರಿರಬಹುದಾದ ಗಂಗರ ದೊರೆ ನೀತಿಮಾರ್ಗ ಪೆರ್ಮಾನಡಿಯ ಕಾಲದ ವೀರಗಲ್ಲಿನ 
ಮೇಲೆ ಶಾಸನ ಇದೆ.” ಈ ವೀರಗಲ್ಲು ವೇಳೆಯ ಪುಣಸುಂಗ ಎಂಬುವವನು ವೀರ ಮರಣ 
ಹೊಂದಿದ ವಿಚಾರ ಈ ಶಾಸನದಿಂದ ತಿಳಿದುಬರುತ್ತದೆ. ಗರ್ಭಗೃಹ, ಶುಕನಾಸ, ನವರಂಗ 


142 


ಮುಖಮಂಟಪವನ್ನು ಹೊಂದಿದೆ. ಶಿವಲಿಂಗವಿದೆ. ನಂದಿಶಿಲ್ಲ ಹಾಗೂ ಇನ್ನಿತರ 
ಬಿಡಿಶಿಲ್ಲಗಳಾದ ಗಣಪತಿ, ವೀರಭದ್ರ, ಸಿದ್ದೇಶ್ವರ, ಸರ್ಪಕಲ್ಲು ನಂದಿ ಶಿಲಗಳಿವೆ. ಗರ್ಭಗೃಹದ 
ಸುತ್ತಲೂ ಚೋಳರ ಶೈಲಿಯ ಅರೆಕಂಬಗಳಿವೆ. 


ದಿವ್ಯಲಿಂಗೇಶ್ವರ ದೇವಾಲಯ - ಹರದನಹಳ್ಳಿ 


ಹರದನಹಳ್ಳಿಯಲ್ಲಿ ದಿವ್ಯಲಿಂಗೇಶ್ವರ ದೇವಾಲಯವಿದೆ. ಈ ಊರಿಗೆ ಪ್ರಾಚೀನ ಹೆಸರು 
ವಾಣಿಜ್ಯಪುರ. ಅಲ್ಲದೆ ಹಿಂದೆಯೇ ಈ ಊರು ಪಾಳೆಯ ಪಟ್ಟಣ ಕೇಂದವಾಗಿತ್ತು.'' ಈ 
ದೇವಾಲಯಕ್ಕೆ ಪೂರಕವಾಗಿ ಚೋಳರ ಕಾಲದ ವಾಸ್ತು ಬೆಳವಣಿಗೆಯನ್ನು ಕಾಣುತ್ತೇವೆ. 
ಆದಕಾರಣ ಇದೊಂದು ಚೋಳರ ದೇವಾಲಯವೆಂದೇ ಹೇಳಬಹುದಾಗಿದೆ. (ಚಿತ್ರ-26) 
ಏಕೆಂದರೆ ತಡಿಮಾಲಂಗಿಯಲ್ಲಿರುವ ಮಹಾಲಿಂಗೇಶ್ತರ ದೇವಾಲಯದ ಮಾದರಿಯಲ್ಲಿಯೇ 
ಇದೆ. 


ಈಶ್ತರ ಶಿವಾಲಯ - ಕೆಂಪನಪುರ 


ಕೆಂಪನಪುರ ಚಾಮರಾಜನಗರ ಜಿಲ್ಲೆ ಹಾಗೂ ಅದೇ ತಾಲ್ಲೂಕಿಗೆ ಸೇರಿದೆ. ಚೋಳರ 
ಕಾಲಕ್ಕೆ ಸೇರಿದ ಶಾಸನ ಇದೆ. ಇದು ಚೋಳರ ದೊರೆ ಮೊದಲನೆಯ ರಾಜಾಧಿರಾಜನ 
ವಿಚಾರವನ್ನು ತಿಳಿಸುವಂತಹ ಶಾಸನವಾಗಿದೆ. ಇದರ ಕಾಲ ಕ್ರಿಶ.1018 ರಿಂದ 1054. 
ರಾಜಾಧಿರಾಜನು ಗಂಗೈಕೊಂಡ ಚೋಳ ಒಳನಾಡಿನಲ್ಲಿ ಪಂಡಿನಾಡ ಭಾಗದಲ್ಲಿರುವ 
ನೆಲ್ಲೂರು ಎಂಬ ಗ್ರಾಮವನ್ನು ಅಗ್ರಹಾರವನ್ನಾಗಿ ಪರಿವರ್ತಿಸಿ ಈ ಊರಿಗೆ ರಾಜಧಿರಾಜ 
ಚತುರ್ವೇದಿ ಮಂಗಲವೆಂಬ ಹೆಸರಿನಿಂದ ಕರೆಯಲಾಗಿದೆ. ಈ ಎಲ್ಲಾ ಭಾಗಗಳು 
ಮುಡಿಗೊಂಡ ಚೋಳ ಮಂಡಲದಲ್ಲಿದ್ದು, ಇದನ್ನು ಪ್ರಮುಕ ವ್ಯಾಪಾರ ಕೇಂದವನ್ನಾಗಿ 
ಮಾಡಿಕೊಂಡಿದ್ದರು.” ಈ ದೇವಾಲಯ ಈಗ ದುಃಸ್ಥಿಶಿಯಲ್ಲಿದೆ. (ಚಿತ್ರ-27) 


ಆಂಜನೇಯ ದೇವಾಲಯ - ಮರೂರು 


ಹುಣಸೂರು ತಾಲ್ಲೂಕು ಮರೂರು ಗಾಮದಲ್ಲಿ ಆಂಜನೇಯಸ್ವಾಮಿ 
ದೇವಾಲಯವಿದೆ. ಇದು ಚೋಳರ ಕಾಲಕ್ಕೆ ಸೇರಿದೆ. ಚೋಳ ದೊರೆ ಮೊದಲನೆಯ 
ರಾಜೇಂದ್ರ ಚೋಳನ 9ನೇ ಆಳ್ಗಿಕೆ ವರ್ಷ ಅಂದರೆ ಕ್ರಿಶ.1015-32 ರಲ್ಲಿ ಶಾಸನದಲ್ಲಿ 
ಕಾಣಬರುತ್ತದೆ. ಇದೊಂದು ವೀರಗಲ್ಲು. ಇದರಲ್ಲಿ ಮರೂರಿನ ವರಲಕ್ಷ ಗಾಮುಂಡನ ಮಗ 
ರಾಜೇಂದ್ರ ಚೋಳ ಶೆಟ್ಟಿ ಎಂಬುವವನ ವೀರಮರಣ ಹೊಂದಿರುವ ಬಗ್ಗೆ ತಿಳಿದುಬರುತ್ತದೆ.” 


143 


ಬಾಣೇಶ್ವರ ದೇವಾಲಯ - ಬೆಳತ್ತೂರು ಫೆ. 


ಹೆಗ್ಗಡದೇವನ ಕೋಟೆ ತಾಲ್ಲೂಕಿನಲ್ಲಿರುವ ಒಂದು ಊರು. ಇಲ್ಲಿ ಚೋಳರ ಕಾಲದ 
ದೇವಾಲಯವಿದೆ. ಆದರೆ ಸಾಕಷ್ಟು ಬಾರಿ ಜೀರ್ಣೋದ್ದಾರವಾಗಿ ಈ ದೇವಾಲಯಕ್ಕೆ 
ಪೂರಕವಾಗಿ ಕ್ರಿಶ.1020 ರ ಕಾಲಕ್ಕೆ ಸೇರಿದ ಶಾಸನ ಇದೆ. ಈ ಶಾಸನದ ಪಾಠದಿಂದ 
ಇದೊಂದು ತಮಿಳು ಶಾಸನ'” ಲಿಂಗವನ್ನು ಮತ್ತೆ ನಿರ್ಮಿಸಿ ಸಾವಿರಾರು ಜನರಿಗೆ 
ಭಿಕ್ಷಹೋಜನ ನೀಡಿರುವುದು ತಿಳಿದುಬರುತ್ತದೆ. (ಚಿತ್ರ-28) 


ಈಶ್ವರ ಶಿವಾಲಯ -  ಕೋಳಗಾಲ 


ಹೆಗ್ಗಡದೇವನ ಕೋಟೆ ತಾಲ್ಲೂಕು ಕೋಳಗಾಲದಲ್ಲಿ ಈಗ ಶಿವದೇವಾಲಯ ಇಲ್ಲ. 
ಆದರೆ ಚೋಳರ ಕಾಲಕ್ಕೆ ಸೇರಿದ ಶಾಸನ ಇದೆ. ಈ ಶಾಸನವು ರಾಜಾಧಿರಾಜ ಚೋಳನ 
8ನೇ ಆಡಳಿತದ ಕಾಲಕ್ಕೆ ಅಂದರೆ ಕ್ರಿಶ.1053 ಕ್ಕೆ ಸೇರಿದೆ. ಈ ಶಾಸನದ ಪ್ರಕಾರ ಗಂಗೇಶ್ವರ 
ದೇವಾಲಯವನ್ನು ನಿರ್ಮಿಸಿರುವುದು ತಿಳಿದುಬರುತ್ತದೆ.” 


ರಾಮೇಶ್ವರ ದೇವಾಲಯ - ಎಣ್‌ಗುಂಬ 


ಚಾಮರಾಜನಗರ ಜಿಲ್ಲೆ. ಅದೇ ತಾಲ್ಲೂಕಿಗೆ ಸೇರಿದ ಗ್ರಾಮ ಎಣ್‌ಗುಂಬ. ಇಲ್ಲಿ 
ಚೋಳರ ದೊರೆ ಕುಲೋತ್ತುಂಗ ಚೋಳನ ಕಾಲಕ್ಕೆ ಸೇರಿದ ಒಂದು ಶಾಸನ ಇದೆ. ಇದರ 
ಪ್ರಕಾರ ರಾಮೇಶ್ವರ ದೇವಾಲಯವನ್ನು ನಿರ್ಮಿಸಿರುವ ಬಗ್ಗೆ ತಿಳಿದುಬರುತ್ತದೆ.” 


ಬೋಗೇಶ್ವರ ದೇವಾಲಯ - ಕಿರುಗುಂದ 


ನಂಜನಗೂಡು ತಾಲ್ಲೂಕಿನಲ್ಲಿ ಕಿರುಗುಂದದಲ್ಲಿ ಚೋಳರ ಕಾಲದ ಶಾಸನದ ಪ್ರಕಾರ 
ಬೋಗೇಶ್ವರ ದೇವಾಲಯ ಇರಬೇಕು. ಆದರೆ ಈಗ ಈ ದೇವಾಲಯವಿಲ್ಲ.'' 


ಸೋಮೇಶ್ವರ ದೇವಾಲಯ - ಏಚಗನಹಳ್ಳಿ 


ನಂಜನಗೂಡು ತಾಲ್ಲೂಕು ಏಚಗನಹಳ್ಳಿಯಲ್ಲಿ ಕುಲೋತ್ತುಂಗ ಚೋಳನ ಕಾಲದ 
ಕ್ರಿಶ.11॥14 ರ ಒಂದು ಶಾಸನ ಇದೆ. ಇದರ ಪ್ರಕಾರ ಏಚಗನಹಳ್ಳಿಯಲ್ಲಿ ಸೋಮೇಶ್ನರ 


ದೇವಾಲಯ ಇರಬೇಕು. ಆದರೆ ಈಗ ಸಂಪೂರ್ಣ ಜೀರ್ಣೋದ್ದಾರವಾಗಿದೆ. I 


144 


ಮುಡಿಗುಂಡೇಶ್ವರ ದೇವಾಲಯ - ಮುಡಿಗುಂಡ 


ಕೊಳ್ಳೇಗಾಲ ತಾಲ್ಲೂಕು ಮುಡಿಗುಂಡದಲ್ಲಿ ಚೋಳರ ಕಾಲಕ್ಕೆ ಸೇರಿದ 
ದೇವಾಲಯವಿದೆ. ಚೋಳರ ದೊರೆಯಾದ ಮೊದಲನೆಯ ಕುಲೋತ್ಸುಂಗನ ಶಾಸನ ಇದೆ. 
ಹೊಯ್ದಳರ ರಾಜ ವಿಷ್ಣುವರ್ಧನನ ಆಳ್ಗಿಕೆಯ ಬಗ್ಗೆ ತಿಳಿಸುತ್ತದೆ." ಮುಡಿಗೊಂಡ ಚೋಳಪುರ 
ಎಂಬ ಸ್ಥಳದ ಬಗ್ಗೆ ತಿಳಿಸುತ್ತದೆ. " ಶ್ರೀರಂಗನಾಯಕ ಮುಡಿಗೊಂಡ ಚೋಳಪಟ್ಟಣ ಮತ್ತು 
ದೇಶಿಮಯ್ಯಕೊಂಡ ಪಟ್ಟಣದ ಬಗ್ಗೆ ತಿಳಿಸುತ್ತದೆ." ಇನ್ನೊಂದು ಶಾಸನದಲ್ಲಿ ವೀರನರಸಿಂಹ 
ಚೋಳದೇವನು ಮುಡಿಗೊಂಡ ಚೋಳೇಶ್ವರ ಎಂಬ ದೇವರಿಗೆ ಧಾನ್ಯಗಳನ್ನು ಕಾಣಿಕೆ 
ನೀಡಿರುವ ವಿಚಾರ ಕುರಿತು ತಿಳಿದುಬರುತ್ತದೆ." ಈ ಶಾಸನಗಳ ಹಿನ್ನೆಲೆಯಲ್ಲಿ ಚೋಳರು, 
ಹೊಯ್ದಳರು, ವಿಜಯನಗರ ಅರಸರು ಕಾಲದ ಶಾಸನಗಳಿವೆ. ಮುಡಿಗುಂಡೇಶ್ತರ ಮೂಲತಃ 
ಚೋಳರ ಕಾಲದ ದೇವಾಲಯ. (ಚಿತ್ರ-29) ಆದರೆ ಆಯಾ ಕಾಲಕ್ಕೆ ಸಾಕಷ್ಟು 
ಬದಲಾವಣೆಗಳಾಗಿವೆ. ಈ ದೇವಾಲಯ ಗರ್ಭಗೃಹ, ಶುಕನಾಸ, ನವರಂಗ ಮತ್ತು 
ವರಾಂಡವನ್ನು ಹೊಂದಿದೆ. ಈ ದೇವಾಲಯದ ಗರ್ಭಗೃಹ, ಶುಕನಾಸದ ಹೊರಭಾಗದ 
ಭಿತ್ತಿಯಲ್ಲಿ ಚೋಳ ಶೈಲಿಯ ಅರೆಕಂಬಗಳು, ಅಲ್ಲದೆ ಮೂರು ದಿಕ್ಕಿಗೂ ಮೂರು ಉಬ್ಬು 
ಶಿಲಗಳಿವೆ. ಭೈರವ, ಶಿವ, ಮಹಿಷಮರ್ದಿನಿ ಶಿಲ್ಪ ಇದೆ. 


ಹನುಮಂತೇಶ್ವರ ದೇವಾಲಯ - ತಿ. ನರಸೀಪುರ 


ತಿರುಮಕೂಡಲು ನರಸಿಪುರದಲ್ಲಿ ಹನುಮಂತೇಶ್ವರ ದೇವಾಲಯವು ಚೋಳರ 
ಕಾಲದ ದೇವಾಲಯ, ಗರ್ಭಗೃಹದಲ್ಲಿ ಶಿವಲಿಂಗ, ಶುಕನಾಸದಲ್ಲಿ ನಂದಿಶಿಲ್ಲ ನವರಂಗದಲ್ಲಿ 
ನಾಲ್ಕು ಕಂಬಗಳಿವೆ. ಜೋಳಶೈಲಿಯ ಎರಡು ಅರೆಕಂಬಗಳಿವೆ."” (ಚಿತ್ರ-30) 


ಅಗಸ್ತೆ ೫ಶ್ತರ ದೇವಾಲಯ - ತಿ. ನರಸೀಪುರ 


ತಿರುಮಕೂಡಲು ನರಸೀಪುರದಲ್ಲಿ ಅಗಸ್ತ್ಯೇಶ್ವರ ದೇವಾಲಯವು ಚೋಳರ ಕಾಲಕ್ಕೆ 
ಸೇರಿದ ದೇವಾಲಯವಾಗಿದೆ. ಹೊಯ್ದಳರ, ವಿಜಯನಗರ, ಮೈಸೂರು ಒಡೆಯರ ಕಾಲಕ್ಕೆ 
ಅನೇಕ ಅಭಿವೃದ್ಧಿಯನ್ನು ಪಡೆದಿದೆ. ಗರ್ಭಗೃಹ, ಶುಕನಾಸ, ನವರಂಗ, ಮಹಾಮಂಟಪ, 
ಮಹಾದ್ದಾರಗಳನ್ನು ಹೊಂದಿದೆ." ಗರ್ಭಗೃಹದಲ್ಲಿ ಮರಳು ಶಿಲೆಯಲ್ಲಿ ನಿರ್ಮಿತವಾದ 
ಮೇಲ್ಸಾಗದಲ್ಲಿ ಕುಳಿತಿರುವ ಶಿವಲಿಂಗ ಇದೆ. ಗರ್ಭಗೃಹದ ಬಾಗಿಲುವಾಡದಲ್ಲಿ ಚೋಳ 
ಶೈಲಿಯ ದೇವಕೋಷ್ಠಗಳಿವೆ. ಅರೆಕಂಬಗಳ ಶಾಖೆಗಳಿವೆ. ದ್ಹಾರಶಾಖೆಗಳ ಮೇಲೆ ಪದ್ಮ 


145 


ದಳಗಳ ಅಲಂಕರಣೆ ಇದೆ. ಹೊಯ್ದಳರ ಕಾಲಕ್ಕೆ ಸೇರಿದ ಶಿಲ್ಪಗಳಿವೆ. ಮಹಿಷಮರ್ದಿನಿ, 
ಗಣೇಶ, ಕಾರ್ತಿಕೇಯ, ನರ್ತನ ಭಂಗಿಯಲ್ಲಿರುವ ವಷ್ಟು. ದಕ್ಷಿಣಾಮೂರ್ತಿ 
ಅಶ್ವತ್ನನಾರಾಯಣ, ದಕ್ಷ ಬಹ್ಮ ನಂದಿಶಿಲ್ಲಗಳಿವೆ. ಮೂಲತಃ ಚೋಳರ ಕಾಲಕ್ಕೆ ಸೇರಿದ್ದರೂ 
ಕೂಡ ಅನೇಕ ರಾಜವಂಶಸ್ಥರ ಕಾಲಗಳಲ್ಲಿ ಅಭಿವೃದ್ಧಿ ಹೊಂದಿ ವಿಶಾಲ ದೇವಾಲಯವಾಗಿದೆ. 


(ಚಿತ್ರ-30ಎ) 
ಅಮೃತೇಶ್ವರ ದೇವಾಲಯ - ಮಾರೇಹಳ್ಳಿ 


ಮಳವಳ್ಳಿ ತಾಲ್ಲೂಕು ಮಾರೇಹಳ್ಳಿಯ ಅಮೃತೇಶ್ವರ ದೇವಾಲಯ ಚೋಳರ ಕಾಲಕ್ಕೆ 
ಸೇರಿದ ದೇವಾಲಯವಾಗಿದೆ. ಇದು ಆಲೂರು ದೇವಾಲಯದ ಮಾದರಿಯಲ್ಲಿದೆ. ಗರ್ಭಗೃಹ, 
ಶುಕನಾಸ, ನವರಂಗವನ್ನು ಒಳಗೊಂಡಿದೆ. ಶಿವಲಿಂಗ ಇದೆ. ನವರಂಗದಲ್ಲಿ ಚೋಳಶೈಲಿಯ 
ನಾಲ್ಕು ಕಂಬಗಳಿವೆ. ಅಲ್ಲದೆ ನವರಂಗದಲ್ಲಿ ನಂದಿಶಿಲ್ಲ, ಭೈರವ, ದುರ್ಗಿ ಶಿಲಗಳಿವೆ. ಇದು 
ಚೋಳರ ಕಾಲದ ದೇವಾಲಯ ಕರ್ನಾಟಕ ಅಲ್ಲದೆ ತಮಿಳು ವಾಸುಶೈಲಿಗಳ ಮಿಶ್ರಣವನ್ನು 
ಹೊಂದಿದೆ. (ಚಿತ್ರ-31) 


ಈಶ್ವರ ದೇವಾಲಯ - ಮಾರೇಹಳ್ಳಿ 


ಮಾರೇಹಳ್ಳಿಯಲ್ಲಿ ಮಳವಳ್ಳಿ ಮತ್ತು ಕೊಳ್ಳೇಗಾಲ ರಸ್ತೆಯಲ್ಲಿದೆ. ಈ 
ದೇವಾಲಯವನ್ನು ಈಗ ಈಶ್ವರದೇವಾಲಯವೆಂದು ಕರೆಯುತ್ತಾರೆ. ಈಗ ದುಃಸ್ಥಿತಿಯಲ್ಲಿದೆ. 
ಮೂಲಗರ್ಭಗೃಹದಲ್ಲಿ ಶಿವಲಿಂಗವನ್ನು ಇರಿಸಲಾಗಿದೆ. ನವರಂಗದಲ್ಲಿ ನಂದಿಶಿಲ್ಲ ಹಾಗೂ 
ಗೋಡೆಯಲ್ಲಿ ಜಾಲಂದ್ರ ರೀತಿಯ ಕಿಟಕಿ ಇದೆ. ಇದು ಚೋಳರ ಕಾಲಕ್ಕೆ ಸೇರಿದ ಆಲಯ. 
ಈ ದೇವಾಲಯದ ಹೊರಭಿತ್ತಿಯಲ್ಲಿ ಚೋಳ ವಾಸ್ತುಶೈಲಿಯ ಕೋಷ್ಟಗಳಿವೆ. (ಚಿತ್ರ-32) 


ನಾಗೇಶ್ವರ ದೇವಾಲಯ - ಬೆಂಗಳೂರು (ಬೇಗೂರು) 


ಬೆಂಗಳೂರಿನ ಬೇಗೂರು ಗ್ರಾಮದಲ್ಲಿ ನಾಗೇಶ್ವರ ದೇವಾಲಯವಿದೆ. ನಾಗೇಶ್ವರ 
ದೇವಾಲಯವು ಗಂಗರ ಮತ್ತು ಚೋಳರ ಕಾಲಕ್ಕೆ ಸೇರಿದ ದೇವಾಲಯವಾಗಿದೆ. ಇದು 
ಗರ್ಭಗೃಹ, ಶುಕನಾಸ, ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿದೆ. ನವರಂಗದಲ್ಲಿ 
ನಾಲ್ಲು ಕಂಬಗಳಿವೆ. ಅಲ್ಲದೆ ಮಹಿಷಮರ್ದಿನಿ ವಿಷ್ಣು-ಭೈರವ, ಸೂರ್ಯ ಹಾಗೂ 
ಸಪ್ತಮಾತೃಕೆಯರ ಶಿಲ್ಲಗಳಿವೆ. ಇವುಗಳಲ್ಲದೆ, ನಗರೇಶ್ವರ, ಚೋಳೇಶ್ವರ, ಕರ್ಣೇಶ್ವರ, 


146 


ಕಮರೇಶ್ವರ ಎಂಬ ಐದು ಶಿವಾಲಯಗಳಿವೆ. ಇವುಗಳು ವಾಸುಶೈಲಿ ದೃಷ್ಟಿಯಿಂದ ಗಂಗರ 
ಮತ್ತು ಚೋಳರ ಕಾಲಕ್ಕೆ ಸೇರಿದೆ. (ಚಿತ್ರ-33) 


ಕಣ್ಣೇಶರ ದೇವಾಲಯ - ಕನ್ನಂಬಾಡಿ (ಕೃಷ್ಣರಾಜಸಾಗರ) 
ರಹ ವ ಲಣಿ 


ಕನ್ನಂಬಾಡಿಯ ಕಣ್ಣೇಶ್ವರ ದೇವಾಲಯವು ಕುಲೋತ್ತುಂಗ ಚೋಳನ ಕಾಲಕ್ಕೆ ಸೇರಿದ 
ಶಾಸನ ಇದೆ. ಕ್ರಿಶ.1114-15 ರಲ್ಲಿ ಕುಲೋತ್ತುಂಗ ಜೋಳನ ಆಡಳಿತದ ಕಾಲದಲ್ಲಿ 
ವಡಗವೇಳಕಾರನಾದ ಮುತ ಹಗೆರಾಯನ ಮಕ್ಕಳಾದ ಮಾದಿಯಣ್ಣ ಮತ್ತು ಲಕ್ಕಣ್ಣ 
ಎಂಬುವವರು ಎರಡು ದೇವಾಲಯಗಳನ್ನು ನಿರ್ಮಿಸಿದರು. ಆದರೆ ಈ ಕಣ್ಣೇಶ್ವರ 


ಬಣ ಹ 


ದೇವಾಲಯ ಕಾಣಬರುವುದಿಲ್ಲ." 
ಗಂಗಾಧರೇಶ್ವರ ದೇವಾಲಯ - ದೊಡ್ಡ ಶಿವಾರ 


ಕೋಲಾರ ಜಿಲ್ಲೆ ಮಾಲೂರು ತಾಲ್ಲೂಕು ದೊಡ್ಡ ಶಿವಾರ ಊರಿನಲ್ಲಿ ಗಂಗಾಧರೇಶ್ವರ 
ದೇವಾಲಯ ಇದೆ. ಪ್ರಾಯಶಃ ಈ ಶಿವಾಲಯ ಗಂಗರ ಕಾಲಕ್ಕೆ ಸೇರಿದೆ. ನಂತರ ಚೋಳರ 
ಕಾಲದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಪಡೆದುಕೊಂಡಿದೆ. ತಳವಿನ್ಯಾಸದಲ್ಲಿ ಗರ್ಭಗೃಹ, 
ಶುಕನಾಸ, ನವರಂಗಗಳನ್ನು ಹೊಂದಿದೆ. ಅಧಿಷ್ಠಾನವು ಇಟ್ಟಿಗೆಯಿಂದ ಕೂಡಿದೆ. ಆದರೆ 
ಭಿತ್ತಿಯ ಭಾಗ ಕಲ್ಲಿನಿಂದ ಕೂಡಿದೆ. ಇದು ವಿಶೇಷತೆಯನ್ನು ವ್ಯಕ್ತಪಡಿಸುತ್ತದೆ. ಆದರೆ ೬ಿವೇ 
ನವರಂಗ ಮತ್ತು ಮುಖಮಂಟಪವು ಸಂಶೋಧನೆಗೆ ಕುತೂಹಲಕರವಾಗಿದೆ. ಈ 
ದೇವಾಲಯ ಗಂಗರ ಕಾಲಕ್ಕೆ ಸೇರಿದ್ದೆಂದು ಡಾ.ದೇವರ ಕೊಂಡಾರೆಡ್ಡಿರವರ ಅಭಿಪ್ರಾಯ. 
ಆದರೆ ಈ ದೇವಾಲಯಕ್ಕೆ ಚೋಳರ ಕೊಡುಗೆ ಇವೆ ಎಂಬುದು ನನ್ನ ಅಭಿಪ್ರಾಯ. ಏಕೆಂದರೆ 
ಚೋಳರು ಶೈವ ಆರಾಧಕರು. ಆದಕಾರಣ ಚೋಳರ ಕಾಲಕ್ಕೆ ಇನ್ನೊಂದು ಗರ್ಭಗುಡಿಯನ್ನು 


ನಿರ್ಮಿಸಿದ್ದಾರೆ ಎಂಬುದು ನನ್ನ ಅಭಿಪ್ರಾಯ. (ಚಿತ್ರ-34) 
ಅರ್ಕೇಶ್ವರ ದೇವಾಲಯ - ಬೇತಮಂಗಲ 


ಬಂಗಾರಪೇಟೆ ತಾಲ್ಲೂಕಿನಲ್ಲಿ ಬೇತಮಂಗಲ ಎಂಬ ಊರಿದೆ. ಈ ಊರಿಗೆ 
ಮತ್ತೊಂದು ಹೆಸರಿದೆ. ವಿಜಯಾದಿತ್ಯ ಮಂಗಲ ಎಂದು ಕರೆಯಲಾಗಿದೆ."' ನಂತರ ಕಾಲಕ್ಕೆ 
ವೇದ ಮಂಗಲವೆಂದು ಕರೆಯಲಾಗಿದೆ." ತಮಿಳು ಶಾಸನಗಳಲ್ಲಿ ವಿಭನ್ನಪೆರುಮಾಳ್‌, 
ಮಣವಾಳಾಳ್ದಾರ್‌ ಎಂದು ಕರೆದಿದೆ.” ಇದು ಒಂದು ಚಿಕ್ಕದಾದ ಶಿವದೇವಾಲಯ, ಈ 
ದೇವಾಲಯ ಈಗ ಜೀರ್ಣೋದ್ದಾರವಾಗಿದೆ. ಆದರೆ ಈ ದೇವಾಲಯಕ್ಕೆ ಚೋಳರ ಶೈಲಿಯ 


147 


ಹಾಗೂ ಗಂಗರ ಶೈಲಿಯ ಕಂಬಗಳನ್ನು ಕಾಣಬಹುದು. ಅಲ್ಲದೆ ದೇವಾಲಯದ ಹಿಂದೆ 
ವಿಜಯನಗರ ಅರಸರ ಕಾಲದ ಕಂಬಗಳನ್ನು ಸಹ ಸೇರಿಸಲಾಗಿದೆ. ಆದರೆ ಬೋದಿಗೆಯನ್ನು 
ಸರಿಯಾಗಿ ಕುಳ್ಳೀರಿಸಲಾಗಿಲ್ಲ. ಆದಕಾರಣ ಈ ದೇವಾಲಯದ ವಸ್ತುಗಳನ್ನು ಶಾಸ್ತ್ರದ 
ಹಿನ್ನೆಲೆಯಲ್ಲಿ ಸೇರಿಸಿಲ್ಲ. ಅರ್ಕೇಶ್ವರ ದೇವಾಲಯ ಗಂಗ, ಚೋಳ, ವಿಜಯನಗರ ಅರಸರ 
ಕಂಬಗಳ ಅವಶೇಷಗಳನ್ನು ಸೇರಿಸಿ, ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. (ಚಿತ್ರ-35) 


ಸೋಮೇಶ್ವರ ದೇವಾಲಯ - ಶಿವಾರಪಟ್ಟಣ 


ಮಾಲೂರು ತಾಲ್ಲೂಕು ಶಿಲ್ಲಕಾಶಿ ಎಂದೇ ಹೆಸರುವಾಸಿಯಾಗಿದೆ. ಗಂಗರ ಕಾಲದಲ್ಲಿ 
ಶಿವಮಾರನು ನಿರ್ಮಿಸಿದ್ದಾನೆ. ಚೋಳರ ಕಾಲಕ್ಕೆ ಬೆಳವಣಿಗೆಯಾಗಿದೆ. ಆದರೆ ಈಗ 
ನೋಡಿದರೆ ಬಹಳಷ್ಟು ನಾಶವಾಗಿರುವುದು ತಿಳಿದುಬರುತ್ತದೆ. ನೊಳಂಬರು, ಗಂಗರು, 
ಚೋಳರು, ಹೊಯ್ದಳರು, ವಿಜಯನಗರದ ಅರಸರು ಅವರ ಶಿಲ್ಲಕಲಾ ಶೈಲಿ ಶಿವಾರ 
ಪಟ್ಟಣದಲ್ಲಿ ಕಾಣಬರುತ್ತದೆ.” ಮೂಲಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ. 
ಶುಕನಾಸಿ ಅಂಕಣದಲ್ಲಿ ಪದ್ಮದ ಕೆತ್ತನೆ ಇದೆ. ನವರಂಗದ ಬಾಗಿಲುವಾಡದಲ್ಲಿ ಬಳ್ಳಿಸುರುಳಿ 
ಕೆತ್ತನೆಯಿಂದ ಕೂಡಿದೆ. ”' 


ಸೋಮೇಶ್ವರ ದೇವಾಲಯ - ಹುನ್ನುಂದ 


ಬಂಗಾರಪೇಟಿ ತಾಲ್ಲೂಕು ಹುನ್ಬುಂದ ಒಂದು ಪ್ರಾಚೀನ ಗಾಮ. ಈ 
ದೇವಾಲಯದಲ್ಲಿರುವ ತಮಿಳು ಶಾಸನದ ಉಲ್ಲೇಖದಿಂದ ಈ ಗಾಮಕ್ಕೆ ಹುನ್ಮುಂದ ಎಂದು 
ಕರೆಯಲಾಗಿದೆ. ಈ ಊರಿನ ಪ್ರಾಚೀನ ಹೆಸರು ಪೋನ್‌ಕುಂದಂ ಎಂದು ಕರೆಯಲಾಗಿತ್ತೆಂದು 
ತಿಳಿದುಬರುತ್ತದೆ. 


ಸೋಮೇಶ್ವರ ದೇವಾಲಯವು ಹುನ್ಬುಂದದಲ್ಲಿ ಒಂದು ಚಿಕ್ಕ ಬೆಟ್ಟದ ಮೇಲಿದೆ. 
ಗರ್ಭಗೃಹದ್ದಲಿ ಶಿವಲಿಂಗ, ಶುಕನಾಸಿಯಲ್ಲಿ ಯಾವುದೇ ಶಿಲ್ಲವಿಲ್ಲ. ನವರಂಗದಲ್ಲಿ ನಾಲ್ಬು 
ಕಂಬಗಳಿವೆ. ಈ ಕಂಬಗಳು ಚೋಳರ ವಾಸ್ತು ಶೈಲಿಯನ್ನು ಹೊಂದಿದೆ. (ಚಿತ್ರ-36)ಈಗ 
ನವರಂಗ ನಂದಿಮಂಟಪವಾಗಿದೆ. ಚೋಳರ ಮಾದರಿಯಲ್ಲಿಯೇ ಗಂಗರ ಕಾಲದಲ್ಲಿಯೇ 
ನವರಂಗವಿತ್ತು. ಇಲ್ಲಿ ಕಂಡುಬರುವ ಶಿಲ್ಲಗಳು ಚೋಳರ ಕಾಲಕ್ಕೆ ಸೇರಿದೆ. ಆದಕಾರಣ 
ಜೋಳರ ಕಾಲದ್ದೆಂದು ತಿಳಿದುಬರುತ್ತದೆ. ಕೆಲವು ವಿದ್ವಾಂಸರು ಗಂಗರ ಕಾಲಕ್ಕೆ ಸೇರಿದೆ 
ಎನ್ನುತ್ತಾರೆ. ಈ ದೇವಾಲಯದ ಅಧಿಷ್ಠಾನವು ಜಗತಿ, ತ್ರಿಪಟ್ಟ ಕುಮುದ, ಪಟ್ಟಿಕೆಗಳು 
ಕಾಣಬರುತ್ತದೆ. ನವರಂಗದಲ್ಲಿ ಗಣಪತಿ, ಸಪ್ತಮಾತೃಕೆಯರ ಶಿಲ್ಪಗಳಿವೆ.” ಸೋಮೇಶ್ವರ 


148 


ದೇವಾಲಯ ಗಂಗರ ಕಾಲಕ್ಕೆ ಸೇರಿದ್ದರೂ ಸಹ ಚೋಳರ ಕಾಲದಲ್ಲಿ ಅಪಾರ 
ಕೊಡುಗೆಯನ್ನು ನೀಡಿದ್ದಾರೆ. 


ಯೋಗನಂದೀಶ್ಪರ ದೇವಾಲಯ - ನಂದಿಬೆಟ್ಟ 


ನಂದಿದುರ್ಗ ಅಥವಾ ನಂದಿಬೆಟ್ಟವೆಂದು ಪ್ರಖ್ಯಾತ ಗಿರಿಧಾಮಗಳಲ್ಲೊಂದು 
ಶಾಸನಗಳಲ್ಲಿ ನಂದಗಿರಿ ಎಂದು ಕರೆಯಲಾಗಿದೆ. ಅಲ್ಲದೆ ಕೂಷ್ಠ್ಮಾಂಡಗಿರಿ ಎಂದು 
ಕರೆಯಲಾಗಿದೆ. ಯೋಗನಂದೀಶ್ವರ ದೇವಾಲಯ ಗರ್ಭಗೃಹ ಪೂರ್ವಾಭಿಮುಖವಾಗಿದೆ. 
ಗಂಗರ ಇವರನ್ನು ನಂದಗಿರಿ ಒಡೆಯರು, ನಂದಗಿರಿನಾಥ, ನಂದಗಿರಿ ಎಂಬೆಲ್ಲಾ 
ಹೆಸರುಗಳಿಂದ ಕರೆದುಕೊಂಡಿದ್ದಾರೆ. 


ನಂದಿಬೆಟ್ಟದ ಮೇಲೆ ನಂದೀಶ್ವರಸ್ವಾಮಿ ದೇವಾಲಯ ಇದೆ. ಇದು ದ್ರಾವಿಡ ಶೈಲಿಯ 
ಚೋಳರ ಕಾಲದ ವಾಸ್ತು ರಚನೆಯನ್ನು ಹೊಂದಿದೆ. ಯೋಗನಂದೀಶ್ವ್ಷರ ದೇವಾಲಯ 
ಪೂರ್ವಾಭಿಮುಖವಾಗಿದ್ದು, ಆದರೆ ಪ್ರವೇಶದ್ದಾರವು ದಕ್ಷಿಣಾಭಿಮುಖವಾಗಿದೆ. 
ಮೂಲಗರ್ಭಗೃಹದಲ್ಲಿ ಯೋಗನಂದೀಶ್ವರನ ಶಿವಲಿಂಗ ಇದೆ. ಶುಕನಾಸಿ ಖಾಲಿ ಇದೆ. 
ನವರಂಗದಲ್ಲಿ ಸೂರ್ಯ, ಚಂದ, ಭೈರವ, ಗಣಪತಿ ಕೂಷ್ಮಾಂಡ ಶಿಲಗಳಿವೆ. (ಚಿತ್ರ-37) 


ಯೋಗನಂದೀಶ್ನ್ಪರ ದೇವಾಲಯಕ್ಕೆ ಸೇರಿದಂತೆ ಉತ್ತರ ದಿಕ್ಕಿಗೆ ಕಲ್ಯಾಣ ಮಂಟಪ 
ಇದೆ. ಇದು ವಿಜಯನಗರ ಶೈಲಿಯನ್ನು ಹೊಂದಿದೆ. ಬಾಣರಸರು, ರಾಷ್ಟ್ರಕೂಟರು, 
ಅಧೀನರಾಗಿ ಗಂಗರು ಆಡಳಿತ ನಡೆಸಿರುತ್ತಾರೆ. ತದನಂತರ ನೊಳಂಬ, ಪಲ್ಲವರ ಆಳ್ಳಿಕೆ 
ಕಾಲದ ನಂತರ ಚೋಳರು ಆಡಳಿತ ನಡೆಸಿರುತ್ತಾರೆ. ಚೋಳರ ಕಾಲದಲ್ಲಿಯೇ 
ಯೋಗನಂದೀಶ್ವ್ಪರ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇಲ್ಲಿರುವ ಶಾಸನಗಳಲ್ಲಿ ರಾಜೇಂದ್ರ 
ಚೋಳ ಮತ್ತು ಕುಲೋತ್ತುಂಗನ ಚೋಳರ ಹೆಸರು ಕಾಣಬರುತ್ತದೆ. ಹೊಯ್ದಳ, ವಿಜಯನಗರ 
ಅರಸರ ಕಾಲಕ್ಕೆ ಹಲವಾರು ಬದಲಾವಣೆಗಳಾಗಿವೆ. ಚೋಳರ ವಾಸ್ತುಶಿಲ್ಪ ಕಲೆಗೆ ನಂದಿಯ 
ಯೋಗನಂದೀಶ್ವರ ದೇವಾಲಯ ಒಂದು ಉತ್ತಮ ಉದಾಹರಣೆಯಾಗಿದೆ." 


ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿಬೆಟ್ಟಗಳ ಸಂಕೀರ್ಣಕ್ಕೆ ಭೇಟಿ ನೀಡಿ ಅಲ್ಲಿ 


ನನ್ನ ಸ 


ನಂದಿದುರ್ಗ ಹಾಗೂ ಸುತ್ತಲಿನ ಬೆಟ್ಟಗುಡ್ಡಗಳು ಕಣಿವೆಗಳು ಬಹು ಪ್ರಾಚೀನವಾದ 


ಸಂಪ್ರಬಂಧಕ್ಕೆ ಅಗತ್ಯವಾದ ಮಾಹಿತಿಯನ್ನು ಸಂಗಹಿಸಿದ್ದೇನೆ. ನಂದಿಬೆಟ್ಟ ಮತ್ತು 


ಇತಿಹಾಸವನ್ನು ಹೊಂದಿದೆ. ಈ ಪ್ರದೇಶಕ್ಕೆ ಪೌರಾಣಿಕವಾಗಿ ಹಾಗೂ ಚಾರಿತ್ರಿಕ ಹಿನ್ನೆಲೆ ಇದ್ದು, 
ಕರ್ನಾಟಕದ ಇತಿಹಾಸದಲ್ಲಿ ಅದು ಮಹತ್ತದ ಪಾತ್ರವನ್ನು ನಿರ್ವಹಿಸಿದೆ. ಕ್ರಿಶ.11ನೇ 


149 


ಶತಮಾನದ ಚೋಳರ ಶಾಸನದಲ್ಲಿ ಈ ಬೆಟ್ಟವನ್ನು ನಂದಗಿರಿ ಅಥವಾ ನಂದೀಗಿರಿ ಎಂದು 
ಹೆಸರಿಸಲಾಗಿದೆ. ಬಹು ಪ್ರಾಚೀನ ಕಾಲದಲ್ಲಿ ನಂದಿಬೆಟ್ಟ ಒಂದು ಪ್ರಸಿದ್ಧ ಜೈನ 


ಕೇಂದವಾಗಿದ್ದಿತು. 


ನಂದಿಯ ಬಳಿ ಇರುವ ಗೋಪಿನಾಥ ಬೆಟ್ಟದ ಶಾಸನದಲ್ಲಿರುವ ಜೈನ ಶಾಸನವು 
ಇಲ್ಲಿದ್ದು ಅಲಂಕಾರಿಕವಾಗಿದ್ದು, ಚೈತ ಭವನದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. 
ನಂದೀದುರ್ಗವು ಬಹು ಪುರಾತನ ಕಾಲದಿಂದಲೂ ಒಂದು ಪ್ರಸಿದ್ಧ ರಾಜಕೀಯ 
ಕೇಂದವಾಗಿದ್ದಿತು. ಇಲ್ಲಿ ಕಲಬ್ರಕರು, ಗಂಗರು ಅನಂತರ ಅನೇಕ ಪಾಳೇಗಾರರು ಆಡಳಿತ 
ನಡೆಸಿರುತ್ತಾರೆ. ಈ ಪ್ರದೇಶದಲ್ಲಿ ಕ್ರಿಶ.11ನೇ ಶತಮಾನದಿಂದ ಸುಮಾರು 100 ವರ್ಷಗಳ 
ಕಾಲ ಆಳಿಕೆ ನಡೆಸಿದ ಚೋಳರು ಇಲ್ಲಿನ ರಾಜಕೀಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ 
ಜೀವನದ ಮೇಲೆ ಪ್ರಭಾವವನ್ನು ಬೀರಿದೆ. ನಂದಿದುರ್ಗ ಮತ್ತು ಸುತ್ತಮುತ್ತಲಿನ ಪಸಿದ್ಧ 
ಸ್ಮಾರಕಗಳ ಅಧ್ಯಯನದಿಂದ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು 
ತಿಳಿದುಕೊಳ್ಳುವುದು ಸಾಧ್ಯವಾಗಿದೆ. ನಂದಿಬೆಟ್ಟದ ಮೇಲಿರುವ  ಯೋಗನಂದೀಶ್ನರ 
ದೇವಾಲಯವು ಒಂದು ಅಪೂರ್ಣವಾದ ಕಲಾಕೃತಿಯಾಗಿದೆ. ಇದು ದ್ರಾವಿಡ ಶೈಲಿಯಲ್ಲಿ 
ನಿರ್ಮಿತವಾಗಿರುವ ಚೋಳರ ಕಾಲದ ವಾಸ್ತು ರಚನೆಯನ್ನು ಹೊಂದಿದೆ. ನವರಂಗದಲ್ಲಿ 


ಸೂರ್ಯ, ಚೆಂದ, ಭೈರವ, ಗಣಪತಿ ಮತ್ತು ಕೂಷ್ಮಾಂಡಿನಿ ಬಿಡಿಶಿಲ್ಲಗಳಿವೆ. 
ಬೋಗನಂದೀಶ್ವರ ಮತ್ತು ಅರುಣಾಚಲೇಶ್ವರ ದೇವಾಲಯ - ನಂದಿಗ್ರಾಮ 


ಚೋಳ ಹಾಗೂ ಪಲ್ಲವ ಶಾಸನಗಳಿಂದ ಇದು ಬಹುಪ್ರಾಚೀನವಾದುದೆಂದು 
ತಿಳಿದುಬರುತ್ತದೆ. ಬೋಗನಂದೀಶ್ಪರ ದೇವಾಲಯವು ಇಡೀ ರಾಜ್ಯದಲ್ಲಿ ಅತ್ಯಂತ 
ಅಮೂಲ್ಯವಾದುದು ಹಾಗೂ ದ್ರಾವಿಡ ಶೈಲಿಯ ದೇವಾಲಯಗಳಲ್ಲಿ ಒಂದಾಗಿದೆ. ಮೂಲ 
ದೇವಾಲಯವು 9ನೇ ಶತಮಾನಕ್ಕಿಂತ ಪ್ರಾಚೀನವಾದದ್ದು. ಅನಂತರ ಸೇರಿಸಲಾದ ಭಾಗಗಳು 
ಚೋಳ, ಹೊಯ್ದಳ, ವಿಜಯನಗರ ಅರಸರ ಕಾಲಕ್ಕೆ ಸೇರುತ್ತವೆ. ಬೋಗನಂದೀಶ್ವರ 
ದೇವಾಲಯ ಸಂಕೀರ್ಣದಲ್ಲಿ ದಿಂಡು ಪ್ರತ್ಯೇಕ ಭಾಗ ಗೃಹಗಳು ಒಂದೇ ಸಾಲಿನಲ್ಲಿದ್ದು, 
ಅವುಗಳ ಮುಂದೆ ಎರಡು ನಂದಿ ಮಂಟಪಗಳಿವೆ. ಉತ್ತರ ಭಾಗದ ದೇವಾಲಯವು 
ಬೋಗನಂದೀಶ್ತರ ದಕ್ಷಿಣದ ಅರುಣಾಚಲೇಶ್ವರ ದೇವಾಲಯ ಸುಂದರವಾಗಿದೆ. 
ಇವುಗಳಲ್ಲಿರುವ ಜಾಲಾಂಧ್ರಗಳು ಉತ್ತಮ ಕಲಾತ್ಮಕತೆಯನ್ನು ಪ್ರದರ್ಶಿಸುತ್ತದೆ. 


150 


ಬೋಗನಂದೀಶ್ವರ ದೇವಾಲಯವನ್ನು ಬಾಣವಂಶದ ವಿದ್ಯಾಧರನ ಹೆಂಡತಿಯಾದ 
ರಾಣಿ ರತ್ನವಳಿ ಎಂಬುವವಳು ಕ್ರಿಶ.806 ರಲ್ಲಿ ಕಟ್ಟಿಸಿದಳು. ಇಡೀ ರಾಜ್ಯಕ್ಕೆ ದ್ರಾವಿಡ 
ಶೈಲಿಯಲ್ಲಿ ಪ್ರಮುಖವಾದ ದೇವಾಲಯವಾಗಿದೆ. ನಂತರದ ಭಾಗಗಳು ಚೋಳ, ಹೊಯ್ದಳ, 
ವಿಜಯನಗರ ಅರಸರ ಕಾಲಕ್ಕೆ ಬೆಳವಣಿಗೆಯಾಗಿದೆ. ನಂದಿಗ್ರಾಮದ ಬೋಗನಂದೀಶ್ವರ ಮತ್ತು 
ಅರುಣಾಚಾಲೇಶ್ವರ ದೇವಾಲಯಗಳು ಜೋಡಿ ದೇವಾಲಯವಾಗಿದ್ದು ಸುಮಾರು 370 ಅಡಿ 
ಉದ್ದ 250 ಅಡಿ ಅಗಲವಾಗಿ ಬೃಹಾದಾಕಾರವಾದ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ 
ಎಂದು ಡಾ.ಎಂ.ಹೆಚ್‌.ಕೃಷ್ಣರವರು 1932ರ ಮೈಸೂರು ಆರ್ಕಿಯೂಲಜಿ ರಿಪೋರ್ಟ್‌ 
ವರದಿಯನ್ನು ನೀಡಿದ್ದಾರೆ. ಕ್ರಿಶ.8806 ರ ರಾಷ್ಟ್ರಕೂಟ ಮೂರನೇ ಗೋವಿಂದನ ನಂದಿ 
ತಾಮಪಟವೊಂದರಲ್ಲಿ ಈ  ಮಹಾನಂದೀಶ್ವ್ರರ ದೇವಾಲಯವು ಕ್ರಿಶ806 ರಲ್ಲಿ 
ಅಸ್ತಿತ್ವದಲ್ಲಿತ್ತೆಂದು ತಿಳಿಸಲಾಗಿದೆ.” ಅದೇ ರಾಜನ ಕ್ರಿಶ.810 ರ ಇನ್ನೊಂದು ತಾಮ್ರಪಟದಲ್ಲಿ 
ಬಾಣವಂಶದ ದೊರೆ ಬಾಣ ವಿದ್ಯಾಧರನ ರಾಣಿ ರತ್ನಾವಳಿಯು ನಂದಿಯಲ್ಲಿ 
ಶಿವಾಲಯವೊಂದನ್ನು ನಿರ್ಮಿಸಿದಳೆಂದು ತಿಳಿದುಬರುತ್ತದೆ. 


ಬೋಗನಂದೀಶ್ನರ ದೇವಾಲಯವು ಪ್ರಮುಖ ಅಲಂಕಾರ ಕೆತ್ತನೆಗಳಿಂದ ಕೂಡಿದೆ. 
ಅಲ್ಲದೆ ಮಹಿಷಾಮರ್ದಿನಿ, ಕಿರುತಾರ್ಜುನೀಯ, ನಟರಾಜ, ಶಿವಪಾರ್ವತಿ, 
ಗಜಾಸುರಸಂಹಾರಿ, ತ್ರಿಪುರಾಂತಕ, ವಿಷ್ಣು ಇನ್ನಿತರ ಪ್ರಮುಖ ಶಿಲ್ಪಗಳಿವೆ. ವಿಮಾನದ ಗೀವದ 
ನಾಲ್ಕು ಮುಖಗಳಲ್ಲಿ ನಂದಿವಾಹನ ಸಹಿತ ಶಿವ, ಬಹ್ಮ ವಿಷ್ಣು ಶಿವನ ಶಿಲ್ಲಗಳಿವೆ. ಈ 
ದೇವಾಲಯಗಳು ಚೋಳರ ದೊರೆ ರಾಜೇಂದನ ಕಲಾಪ್ರೇಮ ಹಾಗೂ ರಸಿಕತನವನ್ನು 
ವ್ಯಕ್ತಪಡಿಸುತ್ತದೆ. ಅರುಣಾಚಲೇಶ್ವರ ದೇವಾಲಯದಲ್ಲಿ 3 ಅಡಿ ಎತ್ತರದ ಸಿಂಹಮುಖದ ಸಣ್ಣ 
ಸೊಂಡಿಲ ಗಣಪತಿಯ ಒಂದು ವಿಶೇಷ ಶಿಲ್ಪ ಇದೆ. ಜೋಡಿ ದೇವಾಲಯಗಳ ಮಧ್ಯ 
ಉಮಾಮಹೇಶ್ವರ ಗುಡಿಯು ಇದೆ. ಬೋಗನಂದೀಶ್ವIರ ಮತ್ತು ಅರುಣಾಚಲೇಶ್ವರ 
ದೇವಾಲಯಗಳು ಒಂದೇ ವೇದಿಕೆಯಲ್ಲಿ ಒಂದೇ ಪ್ರಕಾರದಲ್ಲಿ ನಿರ್ಮಿಸಿರುವುದು. (ಚಿತ್ರ-38) 
ಅಲ್ಲದೆ ಕರ್ನಾಟಕದ ಇತಿಹಾಸದ ದ್ರಾವಿಡ ಪರಂಪರೆಯ ದೇವಾಲಯಗಳಲ್ಲಿ ಅತೀ 
ಪ್ರಮುಖವಾಗಿದೆ. ಈ ದೇವಾಲಯಗಳ ಹೊರಭಿತ್ತಿಯ ಭಾಗಗಳನ್ನು ಗಮನಿಸಿದರೆ, ಚೋಳರ 


ಕಾಲದ ವಾಸ್ತುಪರಂಪರೆ ಕಂಬಗಳಲ್ಲಿ ಕಡೆಯಲಾಗಿರುವುದು ತಿಳಿದುಬರುತ್ತದೆ. 
ಅವನಿಯಲ್ಲಿರುವ ಶೈವ ದೇವಾಲಯಗಳು 


ಅವನಿ ಮುಳಬಾಗಿಲು ತಾಲ್ಲೂಕಿನಲ್ಲಿದೆ. ಇದೊಂದು ಧಾರ್ಮಿಕ ಕ್ಷೇತ್ರ ಈ ಊರನ್ನು 
ಅವಂತಿಕಾ ಕ್ಷೇತ್ರವೆಂದೂ ಕರೆಯಲಾಗಿದೆ. ಅನೇಕ ಶಾಸನಗಳಿವೆ. ಕ್ರಿಶ.970ರ ಕಾಲಕ್ಕೆ 


151 


ಅವನಿಯೆಂದು ಕರೆಯಲಾಗಿದೆ. ಈ ಊರಿನಲ್ಲಿ ಶತೃಫ್ಲೇಶ್ವರ, ಲಷ್ಮಣೇಶ್ವರ, ರಾಮೇಶ್ವರ, 
ಭರತೇಶ್ವರ, ಆಂಜನೇಶ್ವ್ಷರ, ಅಂಗದ ಸುಗೀವ, ವಾಲಿ, ಷಣ್ಮುಖರ ದೇವಾಲಯಗಳಿವೆ. 
ತ್ರಿಭುವನ ಕರ್ತಾರನ ಕಾಲಕ್ಕೆ ಕ್ರಿಶ.921 ರಿಂದ ೨960ರವರೆಗೆ ಈ ಅವನಿ ಕ್ಷೇತ್ರ ಹೆಚ್ಚು 
ಪ್ರಖ್ಯಾತಿಯಾಗಿತ್ತು. ಲಕ್ಷ್ಮಣೇಶ್ವರ ಪ್ರಾಚೀನ ಕಾಲದ್ದು, ಈ ದೇವಾಲಯದ ಸೋಮಸೂತ್ರದ 
ಬಳಿ ತ್ರಿಭುವನ ಕರ್ತಾರನ ಶಿಲ್ಪ ಇದೆ.” ಈತನು ಅವನ್ಯದ ತಪೋರಾಜ್ಯದ ಸ್ಥಾನಿಕನಾಗಿದ್ದಾಗ 
ಐವತ್ತು ದೇವಾಲಯಗಳನ್ನು ಎರಡು ಕೆರೆಗಳನ್ನು ನಿರ್ಮಿಸಿದನೆಂದೂ"” ಈತನು ಮರಣ 
ಹೊಂದಿದಾಗ ಆತನ ಶಿಷ್ಯ ಮಹೇಂದ್ರ ಭಟ್ಟ ಆತನ ನೆನಪಿನಲ್ಲಿ ಕಿರಿಯ ದೇವಾಲಯವನ್ನು 
ಕಟ್ಟಿಸಿದನೆಂದು ತಿಳಿದುಬರುತ್ತದೆ.'' ನೊಳಂಬರ ದೀವಬ್ದರಸೀ, ನೊಳಂಬ ನಾರಾಯಣೇಶ್ವರ 
ದೇವಾಲಯವನ್ನು ಕಟ್ಟಿಸಿದನೆಂದು ಶಾಸನದಿಂದ ತಿಳಿದುಬರುತ್ತದೆ. ಆದರೆ ಈ 
ದೇವಾಲಯಗಳನ್ನು ಈಗ ಗುರುತಿಸುವುದು ಕಷ್ಟವಾಗಿದೆ. 


ಲಕ್ಷ್ಮಣೇಶ್ವರ ದೇವಾಲಯ ಪ್ರಾಚೀನ ದೇವಾಲಯ. ಇದು ಗರ್ಭಗೃಹ, ಶುಕನಾಸ, 
ನವರಂಗವನ್ನು ಹೊಂದಿದೆ. ಗಂಗರ ಮತ್ತು ಚೋಳರ ಕಾಲಕ್ಕೆ ಎರಡು ಶುಕನಾಸದಲ್ಲಿ 2 
ಕಂಬಗಳು ನವರಂಗದಲ್ಲಿ ನಾಲ್ಕು ಕಂಬಗಳಿವೆ. ಭುವನೇಶ್ವರಿಯಲ್ಲಿ ಉಮಾಮಹೇಶ್ವರ ಸಹಿತ 
ಅಷ್ಟದಿಕ್ಟಾಲಕರ ಉಬ್ಬುಗಳಿವೆ. ರಾಮೇಶ್ವರ ದೇವಾಲಯದಲ್ಲಿ ಬಾಣ, ರಾಷ್ಟ್ರಕೂಟರ ಕಾಲದ 


ಪಿನ ೪ 
ವಾಸ್ತು ಅಲಂಕರಣೆಯೊಂದಿಗೆ ಚೋಳರ ಕಾಲಕ್ಕೆ ಸಹ ವಾಸ್ತು ಬೆಳವಣಿಗೆಯನ್ನು 
ಕಾಣಬಹುದು. ರಾಮೇಶ್ವರ ದೇವಾಲಯದಲ್ಲಿ ಶಿವ, ಭೈರವ, ವಷ್ಟು ದುರ್ಗಾ, ತ್ರಿಭುವನ 
ಕರ್ತಾರ ಮೊದಲಾದ ಶಿಲ್ಪಗಳಿವೆ. ಇಲ್ಲಿರುವ ದುರ್ಗಾ ದೇವಾಲಯವು ಶಿಥಿಲವಾಗಿದೆ. 
ರಾಮಲಿಂಗೇಶ್ವರ ದೇವಾಲಯ ಕ್ರಿಶ.10ನೇ ಶತಮಾನಕ್ಕೆ ಸೇರಿದೆ. ಮಹಾದ್ದಾರ ಚೋಳರ 
ಕಾಲಕ್ಕೆ ಸೇರಿದೆ. ಈ ಹಿನ್ನೆಲೆಯಲ್ಲಿ ವಾಸ್ತುಶೈಲಿಯ ಬೆಳವಣಿಗೆಯಿಂದ ಅವನಿ ಕೆಲವೊಂದು 


ದೇವಾಲಯಗಳು ಚೋಳರ ಕಾಲದಲ್ಲಿ ಅಭಿವೃದ್ಧಿಯಾಗಿದೆ. 
ದೇಶೇಶ್ವರ ದೇವಾಲಯ - ಮೂಗೂರು 


ಮೈಸೂರು ಜಿಲ್ಲೆ ತಿ. ನರಸೀಪುರ ತಾಲ್ಲೂಕಿನ ಒಂದು ಪ್ರಾಚೀನ ಊರು ಹಾಗೂ 
ಹೋಬಳಿ ಕೇಂದವಾಗಿದೆ. ಮೂಗೂರಿನಲ್ಲಿ ಅನೇಕ ಪ್ರಾಚೀನ ಕಾಲದ ದೇವಾಲಯಗಳಿವೆ. 
ಅಲ್ಲದೆ ಶಾಸನಗಳಿವೆ. ಶಾಸನೋಕ್ತ ದಾಖಲೆಗಳನ್ನು ಈ ಊರು ವಾಸ್ತು ಕಲಾ 
ಚಟುವಟಿಕೆಗಳಿಂದ ಶ್ರೀಮಂತವಾಗಿದೆ. ಮೂಗೂರಿನಲ್ಲಿ ತಲಕಾಡಿನ ಗಂಗರ ಕಾಲದಿಂದಲೂ 


ದೇವಾಲಯಗಳ ಬೆಳವಣಿಗೆಗಳನ್ನು ಕಾಣಬಹುದಾಗಿದೆ.””  ಮೂಗೂರಿನ ಪ್ರಮುಖ 


152 


ದೇವಾಲಯಗಳಲ್ಲಿ ದೇಶೇಶ್ವರ, ನಾರಾಯಣಸ್ವಾಮಿ ಅಲ್ಲದೆ ಆದಿನಾಥ ಬಸದಿಗಳು ಗಂಗ 
ಮತ್ತು ಚೋಳರ ಕಾಲಕ್ಕೆ ಸೇರಿವೆ. 


ದೇಶೇಶ್ವ್ಷರ ದೇವಾಲಯ ಒಂದು ವಿಶಾಲವಾದ ದೇವಸ್ಥಾನವಾಗಿದೆ. ಮೂಲತಃ 
ಉದ್ಧಾವರೂಪಿ ಶಿವಲಿಂಗ ಇರುವ ಒಂದು ಚಿಕ್ಕದಾದ ಗರ್ಭಗೃಹ, ಅಲ್ಲದೆ ಒಂದು ಅಂಕಣದ 
ಅಂತರಾಳ ಇದೆ” ಈ ಭಾಗವು ಚೋಳರಿಂದ ನಿರ್ಮಿತವಾದ ಆಲಯವಾಗಿದೆ. ಅಲ್ಲದೆ 
ಪ್ರಾಯಶಃ ಹೊಯ್ದಳರ ದೊರೆ ಮುಮ್ಮಡಿ ನರಸಿಂಹನ ಕಾಲಕ್ಕೆ ಮೂಗೂರು ಒಂದು ದೊಡ್ಡ 
ಅಗಹಾರವಾಗಿ ಬೆಳೆಯಿತೆಂದು ತೋರುತ್ತದೆ. ಅಲ್ಲದೆ ಚೋಳ ನಿರ್ಮಿತ ಚಿಕ್ಕ ದೇವಾಲಯ 
ಶಂಕರೇಶ್ವರ ದೇವಾಲಯವನ್ನು ಇದರ ಪಕ್ಕದಲ್ಲಿಯೇ ನಿರ್ಮಿಸಿ ವಿಶಾಲವಾದ ಉದ್ಧವ ಮತ್ತು 
ಶಂಕರಲಿಂಗೇಶ್ವ್ಚರ ಎರಡಕ್ಕೂ ಒಂದೇ ನವರಂಗವನ್ನು ನಿರ್ಮಿಸಲಾಗಿದೆ. (ಚಿತ್ರ-39) ಅಲ್ಲದೆ 
ದೇವಾಲಯದ ಹಿಂದೆ ಇರುವ ನವಲಿಂಗಗಳು, ನವರಂಗದ ಉತ್ತರ ಭಾಗದಲ್ಲಿ ಕೋಷ್ಟಗುಡಿ 
ಮುಖಮಂಟಪ, ಬಲಿಪೀಠ, ನಂದಿಕಂಬ ಹಾಗೂ ವಿಶಾಲವಾದ ಹೊರಗೋಡೆ ಅಲ್ಲದೆ 
ಪ್ರವೇಶದ್ದಾರ ಗೋಪುರಗಳು ನಂತರ ಕಾಲದ ಕಟ್ಟಡಗಳು, ಗರ್ಭಗೃಹವು ಚೌಕಾಕಾರವಾಗಿದೆ. 


ಗರ್ಭಗೃಹದಲ್ಲಿ ಮೂರು ಅಡಿ ಎತ್ತರವಿರುವ ಪಾಣಿಪೀಠದ ಮೇಲೆ ಶಿವಲಿಂಗ ಇದೆ. 
ಅಂತರಾಳ ಅದಕ್ಕೆ ಹೊಂದಿಕೊಂಡಂತೆ, ಶುಕನಾಸಿ ಇದೆ. ಇಲ್ಲಿ ಒಂದು ನಂದಿಶಿಲ್ಲವನ್ನು 
ಇರಿಸಲಾಗಿದೆ. ಗರ್ಭಗೃಹದ ನಾಲ್ಕು ಮೂಲೆಯಲ್ಲಿ ನಾಲ್ಕು ಮೂಲೆಕಂಬಗಳಿವೆ. 
ಗರ್ಭಗುಡಿಯಂತೆಯೇ ಶುಕನಾಸದಲ್ಲಿಯ ದ್ಹಾರವು ಸರಳವಾಗಿದೆ ಹಾಗೂ ಯಾವುದೇ 
ರೀತಿಯ ಉಬ್ಬು ಶಿಲ್ಲಗಳಿಲ್ಲ. ನವರಂಗದಲ್ಲಿ ಆರು ಕಂಬಗಳಿವೆ. ನವರಂಗದ ಗೋಡೆಗೆ 
ಸೇರಿದಂತೆ ಹನ್ನೆರಡು ಮೂಲೆಕಂಬಗಳಿವೆ. ಮಧ್ಯದಲ್ಲಿ ಆರು ಕಂಬಗಳಿವೆ. ಒಟ್ಟು ಹದಿನೆಂಟು 
ಕಂಬಗಳಿವೆ. ನವರಂಗದ ಬಾಗಿಲು ದ್ಹಾರದ ನಿಲುವು ಕಂಬಗಳು ಸರಳವಾಗಿದೆ. ಬಾಗಿಲ 
ಹೊಸ್ಲಿಲ ಕೆಳಗೆ ಕೆಳಭಾಗದಲ್ಲಿ ಎರಡು ಕಡೆ ಆನೆಯ ಎರಡು ಉಬ್ಬು ಶಿಲಗಳಿವೆ. 
ಲಲಾಟಬಿಂಬದಲ್ಲಿ ಪದ್ಮದಲ್ಲಿ ಕುಳಿತಿರುವ ಗಣಪತಿ ಶಿಲ್ಲದ ಕೆತ್ತನೆ ಇದೆ. ನವರಂಗದ ಮುಂದೆ 
ಮುಖಮಂಟಪ ಇದೆ. ಈ ಮುಖಮಂಟಪದಲ್ಲಿ ನಾಲ್ಕು ಕಂಬಗಳಿವೆ. ಮೇಲ್ಸಾಗದಲ್ಲಿ 
ಭುವನೇಶ್ವರಿ ಇದೆ. ಅದರ ಮಧ್ಯದಲ್ಲಿ ಅರಳಿದ ಕಮಲದ ಕೆತ್ತನೆ ಇದೆ. 


ದೇಶೇಶ್ವರ ದೇವಾಲಯದ ಏರುವಿನ್ಯಾಸದಲ್ಲಿ ಕೆಲವೊಂದು ಕಡೆ ಚೋಳ ಶೈಲಿಯ 
ಸಣ್ಣಸಣ್ಣ ಕಂಬಗಳಿವೆ. ಮೂಗೂರಿನ ದೇಶೇಶ್ವರ ದೇವಾಲಯ ಚೋಳರ ಕಾಲದಲ್ಲಿ 


ನಿರ್ಮಾಣವಾಗಿದ್ದರೂ ಕೂಡ ಬೇರೆ ಬೇರೆ ರಾಜವಂಶದವರ ರಾಜರುಗಳು ಈ 
ದೇವಾಲಯದ ಜೀರ್ಣೋದ್ದಾರ ಮಾಡಿದ್ದಾರೆ. ಹೊಯ್ದಳರ ದೊರೆ ಮೂರನೇ ನರಸಿಂಹ 


153 


ಹಾಗೂ ಕ್ರಿ.ಶ.1529ರಿಂದ 1542 ರ ಅವಧಿಯಲ್ಲಿ ಆಳಿದ ವಿಜಯನಗರದ ರಾಜ 
ಅಚ್ಚುತರಾಯ"”” ಅಲ್ಲದೆ ಮೂಗೂರು ಒಡೆಯರೆನಿಸಿದ್ದ ರೇಚಣ್ಣ ಇನ್ನಿತರರು ಸಹ ದೇಶೇಶ್ವರ 
ದೇವಾಲಯಕ್ಕೆ ಸಹಕರಿಸಿರುವ ಬಗ್ಗೆ ತಿಳಿದುಬರುತ್ತದೆ." 


ದೊಡ್ಡ ಮಾಳೂರು ಗ್ರಾಮದಲ್ಲಿರುವ ಶಿವನ ದೇವಾಲಯಗಳು 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ದೊಡ್ಡ ಮಾಳೂರು ಪ್ರಸಿದ್ಧಿ ಪಡೆದ ಶೈವ ಮತ್ತು ವೈಷ್ಣವ 

ಕ್ಷೇತವಾಗಿದೆ. ಚೋಳರ ಕಾಲಕ್ಕೆ ದೊಡ್ಡ ಮಾಳೂರು ಪೆರಿಯಾ ಮಾಳೂರು ಎಂದೂ 

ಮಾಲಲೂರು, ಮಾಲವೂರು, ಮಾಳಸೂರು, ರಾಜೇಂದ್ರ ಸಿಂಹಪುರ, ಚತುರ್ವೇದ 
ಬೌ 


ಮಂಗಳಪುರ ಜ್ಞಾನ ಮಂಟಪ ಕೇತ, ತೆಂಕಣ ಯೋಧ್ಯ ಪಂಚಕೇಶನಗರ, ಭಕ್ತಿವೃದ್ಧ 
ವಿಮಾನಪುರ, ಧರ್ಮವೃದ್ಧಿ ಕ್ಷೇತ್ರ ಎಂಬ ಹೆಸರುಗಳಿಂದ ಕರೆಯಲಾಗಿದೆ. 


ಚೋಳರ ಕಾಲಕ್ಕೆ ಸೇರಿದ ಅಪ್ರಮೇಯ ದೇವಾಲಯವಿದೆ. (ಚಿತ್ರ-40) ಅಲ್ಲದೆ 
ಕೈಲಾಶೇಶ್ವರ ದೇವಾಲಯ  (ಚಿತ್ರ-41)) ಕ್ರಿಶ.1000 ದಲ್ಲಿ ಚೋಳರ ಕಾಲಕ್ಕೆ 
ನಿರ್ಮಾಣಗೊಂಡಿದೆ. ಇದಲ್ಲದೆ, ಕಲ್ಲನಾಥೇಶ್ವರ ದೇವಾಲಯ, ಶ್ರೀ ಮುಕ್ತನಾಥೇಶ್ನರ, ಶ್ರೀ 
ಜಲಕಂಠೇಶ್ವರ ದೇವಾಲಯಗಳಿವೆ. ನಾಲ್ಕು ದಿಕ್ಕಿಗೂ ನಾಲ್ಕು ಸರೋವರಗಳನ್ನು ಹೊಂದಿದೆ. 


ಇದೊಂದು ಶೈವ ಕ್ಷೇತಕ್ಕೆ ಅಲ್ಲದೆ ಪುಣ್ಯ ಸ್ನಾನಕ್ಕೆ ಹೇಳಿ ಮಾಡಿಸಿದ ಕ್ಷೇತ್ರವಾಗಿದೆ. 


ET 


ಮಂಕುಂದ ಗ್ರಾಮದಲ್ಲಿರುವ ಶಿವಾಲಯಗಳು 


ಗಂಗರ ಕಾಲಕ್ಕೆ ಮಂಕುಂದ ಒಂದು ರಾಜಧಾನಿಯಾಗಿತ್ತು. ಈ ಊರಿಗೆ ಮಾನ್ಯಪುರ ಎಂದು 
ಕರೆಯುತ್ತಿದ್ದರು ಎಂಬ ಐತಿಹ್ಯ ಇದೆ. ಈ ನೆಲೆಯಲ್ಲಿ ಗಂಗರ ಭೂವಿಕ್ರಮ ಮತ್ತು 
ಶಿವಮಾರರವರ ಕಾಲಕ್ಕೆ ಒಂದು ಮುಖ್ಯಪಟ್ಟಣವಾಗಿತ್ತು. ಚೋಳರ ಕಾಲಕ್ಕೆ ಅಭಿವೃದ್ಧಿ 
ಪಡೆದು ಹೆಸರುಗಳಿಸಿದೆ. ಈ ಊರಿನಲ್ಲಿ ವೀರಭದಸ್ಥಾಮಿ ಮತ್ತು ಸೋಮೇಶ್ವರ 
ದೇವಾಲಯಗಳಿವೆ. 


ಮಾಳೂರು ಪಟ್ಟಣದಲ್ಲಿರುವ ಶೈವ ದೇವಾಲಯಗಳು 


ಮಾಳೂರು ಪಟ್ಟಣ ಚನ್ನಪಟ್ಟಣದಲ್ಲಿ ಕಣ್ಣ ನದಿಯ ದಂಡೆಯ ಮೇಲೆ ಇದೆ. 
ಚೋಳರಕಾಲಕ್ಕೆ ಒಂದು ಅಗ್ರಹಾರವಾಗಿತ್ತು. ಅಲ್ಲದೆ ಚೋಳರ ಕಾಲಕ್ಕೆ ಚತುರ್ಮೇದಿ ಮಂಗಲ 
ಎಂಬ ಹೆಸರಿನಿಂದ ತಮಿಳು ಭಾಷೆಯ ದಾಖಲೆಯಲ್ಲಿ ಕ್ರಿ.ಶ.1041 ರಲ್ಲಿ ಶ್ರೀನಾರಾಯಣ 


ಸ್ಥಾಮಿ ದೇವಾಲಯಕ್ಕೆ ಸಂಬಂಧಿಸಿದಂತೆ ಶಾಸನ ಇದೆ. ಇಲ್ಲಿ ಹಲವಾರು ವೀರಗಲ್ಲುಗಳಿವೆ. 


154 


ಇಲ್ಲಿ ನಾರಾಯಣಸ್ವಾಮಿ, ಅಮೃತೇಶ್ವರ, ವರದರಾಜ, ಚೌಡೇಶ್ವರಿ ಅಮ್ಮರವರ ಹಾಗೂ ಶಿವ 
ದೇವಾಲಯವು ಇದೆ. ಶಿವಾಲಯಕ್ಕೆ ಅಮೃತೇಶ್ವರ ದೇವಸ್ಥಾನವೆಂದು ಕರೆಯುತ್ತಾರೆ. ಈ 
ದೇವಾಲಯಗಳು ಗಂಗರ ಮತ್ತು ಚೋಳರ ಕಾಲಕ್ಕೆ ಸೇರಿದೆ. ಚೋಳರ ಕಾಲದ ದಾಖಲೆಗಳ 
ಪಕಾರ ಆರುಮಾಳಾರ ಉದಯನ್‌ ಎಂದೂ ನಂತರ ಸ್ಥಳೀಯರ ಬಾಯಿಯಿಂದ 
ಅಮೃತೇಶ್ವರ ಎಂದೂ ಕರೆಯಲು ಪ್ರಾರಂಭಿಸಿದರು ಎಂದು ತಿಳಿದುಬರುತ್ತದೆ. ಕ್ರಿ.ಶ.1107 ರಲ್ಲಿ 
ರಾಜರಾಜ ಚೋಳನು ದೇವಾಲಯದ ನಿರ್ವಹಣೆಗೆ ಬೇಕಾದ ಪೂಜೆಯ ವೆಚ್ಚಕ್ಕೆ ಬೇಕಾದ 


ಸವಲತ್ತಿನ ವಿಚಾರ ಕುರಿತು ತಿಳಿಸುತ್ತದೆ. 
ಕೂಡ್ಲೂರು ಗ್ರಾಮದಲ್ಲಿರುವ ಶಿವಾಲಯಗಳು 


ಚನ್ನಪಟ್ಟಣ ತಾಲ್ಲೂಕು ಕೂಡ್ಲೂರು ಗ್ರಾಮದಲ್ಲಿ ಗಂಗ ಮತ್ತು ಚೋಳರ ಕಾಲಕ್ಕೆ 
ಸೇರಿದ ಇತಿಹಾಸಿಕ ನೆಲೆಯಾಗಿದೆ. ಇದೊಂದು ಅಗಹಾರವಾಗಿತ್ತು ಚೋಳರ ಕಾಲದ 
ಶಾಸನದ ಪ್ರಕಾರ ಈ ಗ್ರಾಮಕ್ಕೆ ಮೊದಲಿಗೆ ಇದ್ದ ಹೆಸರು ರಾಜರಾಜ ಚತುರ್ಮೇದಿ ಮಂಗಲಂ 
ಅಗಹಾರ ಎಂದು ಕರೆಯಲಾಗಿತ್ತು. ಮುಖ್ಯವಾಗಿ ಮಂಗಳೇಶ್ವರ, ಪಾತಾಳೇಶ್ವರ, 
ಮಹಾಬಲೇಶ್ವರ, ವೈದ್ಯನಾಥೇಶ್ವರ, ಮರುಳೇಶ್ವರ ಎಂಬ ಪಂಚಲಿಂಗ ದೇವಾಲಯಗಳಿವೆ. 
ಇವು ಚೋಳರ ಕಾಲಕ್ಕೆ ಸೇರಿದ ದೇವಾಲಯಗಳಾಗಿದೆ. ಈ ದೇವಾಲಯದ ಪಕ್ಕದಲ್ಲಿ ಒಂದು 
ಕೊಳ ಇದೆ. ಈ ದೇವಾಲಯಗಳಿಗೆ ನೀಡಿದ ದಾನದತ್ತಿಗಳ ಬಗ್ಗೆ ಚೋಳರ ಶಾಸನಗಳು 
ತಿಳಿಸುತ್ತವೆ. ಚೋಳರ ಕಾಲಕ್ಕೆ ಸೇರಿದ ಹಲವಾರು ಶಾಸನಗಳಿವೆ. ನಟರಾಜ, ಶಿವ, 
ಪಾರ್ವತಿಯರ ಪಂಚಲೋಹದ ವಿಗಹಗಳಿವೆ. ಇವುಗಳು ಈಗ ಪ್ರಾಚ್ಯವಸ್ತು ಮತ್ತು ಪುರಾತತ್ವ 
ಇಲಾಖೆಯ ವಶದಲ್ಲಿದೆ. 


ಗಂಗವಾರದ ಸೋಮೇಶ್ವರ ದೇವಾಲಯ 


ದೇವನಹಳ್ಳಿ ತಾಲ್ಲೂಕು ಗಂಗವಾರದಲ್ಲಿ ಸೋಮೇಶ್ವರ ದೇವಾಲಯವಿದೆ. ಊರ 
ಮಧ್ಯದಲ್ಲಿ ಪೂರ್ವಾಭಿಮುಖವಾಗಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ಗಂಗವಾರವನ್ನು 
ಗಂಗರ ಶಾಸನಗಳಲ್ಲಿ ಗಂಗಪುರವೆಂದು ಕರೆಯಲಾಗಿದೆ. ಕ್ರಿಶ.1046ರ ಶಾಸನದಲ್ಲೂ 
ಗಂಗಪುರವೆಂದೇ ಕರೆಯಲಾಗಿದೆ. ಆದಕಾರಣ ಈ ಊರಿನ ಇತಿಹಾಸವನ್ನು ಕ್ರಿಶ.8ನೇ 
ಶತಮಾನದಲ್ಲಿಯೇ ಆಗಿವೆ ಎಂಬುದು ತಿಳಿದುಬರುತ್ತದೆ. ಆದರೆ ಇಲ್ಲಿರುವ ಶಿವಲಿಂಗ ಮತ್ತು 
ಇನ್ನಿತರ ಬಿಡಿಶಿಲ್ಲಗಳನ್ನು ಗಮನಿಸಿದರೆ ಚೋಳರ ಕಾಲಕ್ಕೆ ಸೇರಿದೆ ಎನ್ನಬಹುದಾಗಿದೆ. ಈ 
ದೇವಾಲಯದ ವಾಸ್ತು ಪರಂಪರೆಯನ್ನು ನೋಡಿದರೆ ಚೋಳರ ಕಾಲಕ್ಕೆ ಸೇರಿಸಬಹುದಾಗಿದೆ. 


155 


ಅಲ್ಲದೆ ಇಲ್ಲಿರುವ ವಾಸ್ತುವನ್ನು ಗಮನಿಸಿದರೆ ರಾಜರಾಜಚೋಳನ ಕಾಲಕ್ಕೆ 
ಸೇರಿಸಬಹುದಾಗಿದೆ. ಅಲ್ಲದೆ ಚೋಳರ ಕಾಲಕ್ಕೂ ಸಹ ಈ ದೇವಾಲಯದಲ್ಲಿ ಶಿಲಾಶಾಸನ 
ಇರುವುದರಿಂದ ಈ ದೇವಾಲಯವನ್ನು ಚೋಳರ ಕಾಲದ್ದು ಎನ್ನಬಹುದು. ಕ್ರಿ.ಶ.1000 ದಲ್ಲಿ 
ಈ ದೇವಾಲಯವು ಮತ್ತೆ ಜೀರ್ಣೋದ್ದಾರಗೊಂಡಿರಬೇಕು. ಕ್ರಿಶ1267ರ ಒಂದು 
ಶಾಸನದಲ್ಲಿ ನಂದಿಗಿರಿನಾಥನೆಂದು ಕರೆದುಕೊಂಡಿರುವ ಬಗ್ಗೆ ತಿಳಿಯುತ್ತದೆ. 
ವೆಂಬಿದೇವನೆಂಬುವವನು ಗಂಗಪುರದ ಅರ್ಚಕರಿಗೆ ದಾನ ನೀಡಿರುವ ಬಗ್ಗೆಯೂ ಸಹ 
ತಿಳಿದುಬರುತ್ತದೆ. 


1929ರ ಮೈಸೂರು ಆರ್ಕಿಯಾಲಜಿ ರಿಪೊರ್ಟ್‌ ನಲ್ಲಿ ದಕ್ಷಿಣ ಭಾರತದ ಪಲ್ಲವರ 
ರೀತಿಯ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಾಣಬರುವಂತಹ ಪಲ್ಲವರ ಮಾದರಿಯ 
ಕಂಬವೆಂದೂ ತಿಳಿಸಲಾಗಿರುತ್ತದೆ. ದ್ಹಾರಮಂಟಪವನ್ನು ಗಮನಿಸಿದರೆ, ಚೋಳರ ಕಾಲಕ್ಕೂ 
ಹಾಗೆಯೇ ಪಲ್ಲವರ ಕಾಲಕ್ಕೂ ಇರುವ ವಾಸ್ತು ಲಕ್ಷಣಗಳನ್ನು ಹೊಂದಿದೆ. ಈ ಹಿನ್ನೆಲೆಯಿಂದ 
ಇದು ಪಲ್ಲವರ ಕಾಲಕ್ಕೂ ಅಥವಾ ಚೋಳರ ಕಾಲಕ್ಕೂ ಅಥವಾ ಗಂಗರ ಕಾಲಕ್ಕೂ 
ಸೇರಿರಬಹುದು ಎಂದು ಯೋಚಿಸಬೇಕಾಗುತ್ತದೆ. ಆದರೆ ದೇವಾಲಯದ ಕಂಬಗಳನ್ನು 
ನೋಡಿದರೆ ಚೋಳರ ಕಾಲದ ಲಕ್ಷಣಗಳನ್ನು ಹೊಂದಿದೆ. 


ಇತಿಹಾಸ ಚಿಂತಕರಾದ ಡಾ. ದೇವರ ಕೊಂಡಾರೆಡ್ಡಿಯವರು ಇದು ಪಲ್ಲವರ 
ಕಾಲದ್ದೂ ಅಲ್ಲ ಅಥವಾ ಚೋಳರ ಕಾಲದ್ದೂ ಅಲ್ಲ. ಪಲ್ಲವರ ಪ್ರಭಾವದಿಂದ ರೂಪುಗೊಂಡ 
ದೇವಾಲಯವಾಗಿದೆ ಎಂದು ತಮ್ಮ “ತಲಕಾಡಿನ ಗಂಗರ ದೇವಾಲಯಗಳ ಒಂದು 


ಅಧ್ಯಯನ” ಗ್ರಂಥದಲ್ಲಿ ವ್ಯಕ್ತಪಡಿಸಿರುತ್ತಾರೆ. ಕ್ಷೇತಕಾರ್ಯದ ಸಂದರ್ಭದಲ್ಲಿ ಗಮನಿಸಿದಾಗ 


- W 


ಇದೊಂದು ಪ್ರಮುಖವಾದ ಶೈವ ದೇವಾಲಯವಾಗಿದೆ. 
ಚಿಕ್ಕನಹಳ್ಳಿಯ ಭೀಮೇಶ್ವರ ದೇವಾಲಯ 


ಚಿಕ್ಕನಹಳ್ಳಿ ಹೊಸಕೋಟೆ ತಾಲ್ಲೂಕಿನಲ್ಲಿದೆ. ಈ ಊರಿನ ಉತ್ತರ ದಿಕ್ಕಿಗೆ ಬೇಚಿರಾಗ್‌ 
ಮಾರೇಹಳ್ಳಿ ಭೇದ ಹಳ್ಳಿಯಲ್ಲಿ ಭೀಮೇಶ್ವರ ದೇವಾಲಯ ಇದೆ. ಅಲ್ಲದೆ ಗಂಗ ರಾಜನಾದ 
ಶ್ರೀಪುರುಷನ ಶಾಸನ ಇದೆ. ಈ ಶಾಸನದಲ್ಲಿ ಭೀಮೇಶ್ವರ ದೇವಾಲಯದ ಉಲ್ಲೇಖ ಇದೆ. 
ಅಲ್ಲದೆ ಉಗಕಾಮೇಶ್ವರವೆಂದೂ ಸಹ ಕರೆಯಲಾಗಿದೆ. ಇದೇ ದೇವಾಲಯವನ್ನು ಕ್ರಿ.ಶ.1075ರ 
ಶಾಸನದಲ್ಲಿ ರಾಮೇಶ್ವರ ಎಂದು ಕರೆಯಲಾಗಿದೆ. ಈಗ ಪ್ರಾಚೀನವಾದ ಭೀಮೇಶ್ವರ 
ದೇವಾಲಯ ತನ್ನ ಮೂಲಸ್ಸಿತಿಯನ್ನು ಕಳೆದುಕೊಂಡು ಜೀರ್ಣೋದ್ಧಾರವಾಗಿದೆ. ಕ್ರಿಶ.1075ರ 


156 


ಕಾಲದ ಶಾಸನ ಇರುವುದರಿಂದ ಈ ದೇವಾಲಯವು ಚೋಳರ ಕಾಲಕ್ಕೂ ಸಹ 
ಅಭಿವೃದ್ಧಿಯನ್ನು ಪಡೆದಿತ್ತೆಂದೂ ಹೇಳಬಹುದು. 


ನೊಣವಿನಕೆರೆಯ ಶಿವನ ಆಲಯಗಳು 


ತುಮಕೂರು ಜಿಲ್ಲೆ ತುರುವೇಕೆರೆಯಲ್ಲಿ ನೊಣಬೇಶ್ತರ, ಶಾಂತೀಶ್ವರ, ಗರ್ಗೇಶ್ವರ, 
ಚೋಳೇಶ್ವರ, ಕಲ್ಲೇಶ್ವರ ಎಂಬ ಐದು ಶಿವಾಲಯಗಳಿವೆ. ಚೋಳೇಶ್ವರ ಮತ್ತು ಕೊಡಿಕಲೇಶ್ವರ 
ದೇವಾಲಯಗಳು ಚಿಕ್ಕದಾಗಿವೆ. ನೊಣಬೇಶ್ವರ ಮತ್ತು ಗರ್ಗೇಶ್ವರ ದೇವಾಲಯದ ಮಧ್ಯದಲ್ಲಿ 
ಸಪ್ಪ್ತಮತೃಕೆಯರ ಶಿಲಗಳಿವೆ. ಅಲ್ಲದೆ ಭೈರವನ ಶಿಲವು ಇದೆ. ಆದಕಾರಣ ಈ 


ದೇವಾಲಯಗಳು ಗಂಗರ ಮತ್ತು ನೊಳಂಬರ ಕಾಲಕ್ಕೂ ಅಲ್ಲದೇ ಚೋಳರ ಕಾಲಕ್ಕೂ 
ಹೆಸರುವಾಸಿಯಾಗಿತ್ತೆಂದು ತಿಳಿಯಬಹುದಾಗಿದೆ. 


ಸೋಮೇಶ್ವರ ದೇವಾಲಯ - ಶಿವನಸಮುದ್ರ 


ಶಿವನಸಮುದ್ರ ಚಾಮರಾಜನಗರ ಜೆಲ್ಲೆ, ಕೊಳ್ಳೇಗಾಲ ತಾಲ್ಲೂಕಿನ ಒಂದು ಪ್ರಸಿದ್ಧ 
ಗ್ರಾಮ. ಇದೊಂದು ಪ್ರಾಚೀನಹಳ್ಳಿ ಈ ಊರು ಅನೇಕ ದಾಖಲೆಗಳಿಂದ 
ಹೆಸರುವಾಸಿಯಾಗಿದೆ. ಗಂಗರ ಮತ್ತು ಚೋಳರ ಕಾಲದ ಒಂದು ಇತಿಹಾಸಿಕ ನೆಲೆಯೂ ಸಹ 
ಆಗಿದೆ. ಇಲ್ಲಿಯ ಸೋಮೇಶ್ವರ ದೇವಾಲಯ ದ್ರಾವಿಡ ಶೈಲಿಯ ದೇವಾಲಯವಾಗಿದೆ. ಇದು 
ಗ್ರಾನೈಟ್‌ ಕಲ್ಲಿನಿಂದ ನಿರ್ಮಿಸಲ್ಲಟ್ಟಿದೆ. ಸೋಮೇಶ್ವರ ದೇವಾಲಯವು ತಳವಿನ್ಮಾಸದಲ್ಲಿ 
ಗರ್ಭಗೃಹ, ಶುಕನಾಸಿ, ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿದೆ. ಈ ದೇವಾಲಯ 
ಹೊಯ್ದಳ ಹಾಗೂ ವಿಜಯನಗರ ಅರಸರ ಕಾಲಕ್ಕೆ ಬೆಳವಣಿಗೆಯನ್ನು ಕಂಡಿದೆ. ಆದರೆ 
ದೇವಾಲಯದ ಹೊರಭಾಗವನ್ನು ಗಮನಿಸಿದರೆ, ಚೋಳರ ವಾಸ್ತುಶೈಲಿಯ ಪಭಾವ 


[ರತ್‌ 


ಕಾಣಬರುತ್ತದೆ.” (ಚಿತ್ರ-42) 


ದೇವಾಲಯದ ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. 
ಗರ್ಭಗೃಹದ ಮೇಲ್ಲಾಗದಲ್ಲಿ ಭುವನೇಶ್ವರಿ ಇದೆ. ಶುಕನಾಸಿಯ ಅಂಕಣದಲ್ಲಿ ನಂದಿಶಿಲ್ಲವನ್ನು 
ಇರಿಸಲಾಗಿದೆ. ನವರಂಗದ ಮಧ್ಯದಲ್ಲಿ ನಾಲ್ಕು ಕಂಬಗಳಿವೆ. ಉತ್ತರ ದಿಕ್ಕಿಗೆ ಎರಡು 
ಕೋಷ್ಟಗುಡಿಗಳಿವೆ. ಅಲ್ಲದೆ ಮುಖಮಂಟಪದಲ್ಲಿ ನಾಲ್ಕು ಕಂಬಗಳಿವೆ. ಇವುಗಳನ್ನು 
ಗಮನಿಸಿದರೆ ನಂತರ ಕಾಲದ ಸೇರ್ಪಡೆ ಎಂದು ಹೇಳಬಹುದಾಗಿದೆ. ಮೆಟ್ಟಿಲುಗಳ 
ಇಕ್ಕೆಲಗಳಲ್ಲಿ  ಆನೆಮುಖವನ್ನು ಹೊಂದಿರುವ ಕಲ್ಲುಚಪ್ಪಡಿಯನ್ನು ಸೇರಿಸಲಾಗಿದೆ. 
ದೇವಾಲಯದ ಮೇಲ್ಸಾಗದಲ್ಲಿ ವಿಮಾನವಿದೆ. ದೇವಾಲಯಕ್ಕೆ ಹೊಂದಿಕೊಂಡಂತೆ ಉತ್ತರ 


157 


ದಿಕ್ಕಿಗೆ ಒಂದು ಗುಡಿ ಇದೆ. ಈ ಗುಡಿಯಲ್ಲಿ ತಲಕಾಡಿನ ಗಂಗರ ಕಾಲಕ್ಕೆ ಸೇರಿಸಬಹುದಾದ 
ವಾಸ್ತುರಚನೆ ಹೊಂದಿರುವ ಕಂಬಗಳು ಹಾಗೂ ವಿಜಯನಗರ ಅರಸರ ಕಾಲಕ್ಕೆ 
ಸೇರಿಸಬಹುದಾದ ಕಂಬಗಳು ಕಾಣಬರುತ್ತವೆ. ಇದಕ್ಕೆ ಹೊಂದಿಕೊಂಡಂತೆ, ಮೀನಾಕ್ಷಿ 
ದೇವಾಲಯವು ತಳವಿನ್ಯಾಸದಲ್ಲಿ ಗರ್ಭಗೃಹ, ಶುಕನಾಸ, ನವರಂಗ ಮತ್ತು 
ಮುಖಮಂಟಪವನ್ನು ಹೊಂದಿದೆ. ಈ ದೇವಾಲಯವು ವಿಜಯನಗರ ಶೈಲಿಯ ಕಂಬಗಳ 
ಹೋಲಿಕೆಯನ್ನು ಕಾಣಬಹುದು. ದೇವಾಲಯವು ಇನ್‌ಸರಿತ ಮತ್ತು ಮುನ್‌ಸರಿತಗಳಿಂದ 
ಕೂಡಿದ್ದು, ಸುತ್ತಲೂ ಅರೆಕಂಬಗಳಿವೆ. ಇದನ್ನು ಗಮನಿಸಿದ ಚೋಳರ ಕಾಲದ ವಾಸ್ತು 
ಪರಂಪರೆಯನ್ನು ಮುಂದುವರೆಸಿರುವಂತೆ ಕಾಣಬರುತ್ತದೆ.” 


ಈಶ್ತರ ಅಥವಾ ಮರುಳೇಶ್ವರ ದೇವಾಲಯ - ಸತ್ತೇಗಾಲ 


ಸತ್ತೇಗಾಲ ಕೊಳ್ಳೇಗಾಲ ತಾಲ್ಲೂಕಿನಲ್ಲಿದೆ. ಈ ಗ್ರಾಮ ಕಾವೇರಿ ನದಿಯ ದಕ್ಷಿಣ 
ದಿಕ್ಕಿನಲ್ಲಿದ್ದು, ಪ್ರಾಚೀನತೆಯನ್ನು ಹೊಂದಿದೆ.” ಈಶ್ವರ ಅಥವಾ ಮರುಳೇಶ್ವರ ಕಾವೇರಿನದಿ 
ದಂಡೆಯಲ್ಲಿದೆ. ಪೂರ್ವಾಭಿಮುಖವಾಗಿದ್ದು, ವಿಶಾಲವಾದ ದೇವಾಲಯವಾಗಿದೆ. ಮೂಲತಃ 
ಚೋಳರ ಕಾಲಕ್ಕೆ ಸೇರಿದ ದೇವಾಲಯವಾಗಿದೆ. ಆದರೆ ದೇವಾಲಯಕ್ಕೆ ಪೂರಕವಾಗಿ 
ಜೋಳರ ಕಾಲದ ಶಾಸನಗಳಿಲ್ಲ. ಈ ದೇವಾಲಯ ಗರ್ಭಗೃಹ ಮತ್ತು ಶುಕನಾಸವನ್ನು 
ಹೊಂದಿಕೊಂಡಂತೆ ನಂತರ ಕಾಲದ ವಿಶಾಲವಾದ ನವರಂಗವನ್ನು ಹೊಂದಿದೆ. ಅಲ್ಲದೆ 
ನವರಂಗಕ್ಕೆ ಹೊಂದಿಕೊಂಡಂತೆ ಮುಖಮಂಟಪವನ್ನು ಸೇರಿಸಲಾಗಿದೆ. ಈ ಈಶ್ವರ 
ದೇವಾಲಯಕ್ಕೆ ಹೊಂದಿಕೊಂಡಂತೆ ಪಾರ್ವತಿ ದೇವಾಲಯ ಇದೆ. ಇದು ಕೂಡ ಗರ್ಭಗೃಹ, 
ಶುಕನಾಸ, ನವರಂಗಗಳನ್ನು ಹೊಂದಿದೆ. ಆದರೆ ಇದು ಸಂಪೂರ್ಣವಾಗಿ ಹೊಸ ಕಟ್ಟಡ 


ಎಂದು ಸಷ್ಟವಾಗಿ ಹೇಳಬಹುದು. 


ಈಶ್ವರ ದೇವಾಲಯದ ಗರ್ಭಗೃಹ ಮತ್ತು ಶುಕನಾಸಗಳು ಮಾತ್ರ ಚೋಳರ 
ವಾಸುುಶೈಲಿಗಳನ್ನು ಹೊಂದಿವೆ. ಅಲ್ಲದೆ ಪ್ರಾಚೀನ ಭಾಗಗಳಾಗಿವೆ. ಈ ದೇವಾಲಯದ 
ಅಧಿಷ್ಠಾನ ಉಪಾನ, ಜಗತಿ, ಕಿರಿದಾದ ಕಂಠ, ವೃತ್ತಾಕಾರದ ಕುಮುದ ಮತ್ತು ಪ್ರತಿಗಳನ್ನು 
ಹೊಂದಿದೆ. ಕ ದೇವಾಲಯ ವರದರಾಜಸ್ವಾಮಿ ದೇವಾಲಯದ ಹೊರಭಿತ್ತಿಯಂತೆ ಈ 
ದೇವಾಲಯ ಸಹ ಇದೆ. ಇದೇ ಮಾದರಿಯ ಅರೇ ಕಂಬಗಳು, ಅಲ್ಲದೆ ಆಳವಿಲ್ಲದ ಶಾಲ 
ಶಿಖರವುಳ್ಳ ಕೋಷ್ಠಗಳನ್ನು ಹೊಂದಿದೆ. ಮೂಲಗರ್ಭಗೃಹದಲ್ಲಿ ಶಿವಲಿಂಗವನ್ನು 
ಸ್ಥಾಪಿಸಲಾಗಿದೆ. ಶುಕನಾಸದ ಬಾಗಿಲವಾಡ ಪಂಚಶಾಖೆಗಳನ್ನು ಹೊಂದಿದ 


ದ್ಹಾರಬಂಧವಾಗಿದೆ. ಈ ಬಾಗಿಲವಾಡ ಚಿಕ್ಕಹನಸೋಗೆಯ ಅದಿನಾಥ ಬಸದಿ ಮತ್ತು 


158 


ತಲಕಾಡಿನ ಮರುಳೇಶ್ವರ ದೇವಾಲಯದ ದ್ಹಾರಬಂಧಗಳನ್ನು ನೆನಪಿಗೆ ತರುವಂತೆ ಇದೆ. 
ಆದಕಾರಣ ಕ ದೇವಾಲಯದ ಮೂಲವೂ ಚೋಳರ ಕಾಲಕ್ಕೆ ಆಗಿದೆ. ಆದರೆ ನಂತರ 
ಕಾಲಕ್ಕೆ ಅನೇಕ ರೀತಿಯ ಬದಲಾವಣೆಗಳು ನಡೆದಿರುವುದು ದೇವಾಲಯದ ವಾಸ್ತುವಿನಿಂದ 
ತಿಳಿದುಬರುತ್ತದೆ.(ಚಿತ್ರ-43) 


ಅಗಸ್ಟೇಶ್ವರ ದೇವಾಲಯ - ತಿ. ನರಸೀಪುರ 


ಕಾವೇರಿ-ಕಪಿಲಾ ನದಿಗಳ ಸಂಗಮ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿ ಅಗಸ್ಟೇಶ್ವರ 
ದೇವಾಲಯ ಇದೆ. ಇದಕ್ಕೆ ಸ್ಥಳೀಯರ ಪ್ರಕಾರ ಒಂದು ಐತಿಹ್ಯ ಇದೆ. ಅಗಸ್ತ್ಯ 
ಮಹಾಸ್ಟಾಮಿಗಳಿಂದ ಪೂಜಿಸುವುದಕ್ಕೋಸ್ಕರ ರಾಮನ ಭಕ್ತ ಹನುಮಂತನಿಗೆ ನರ್ಮದಾ 
ನದಿಯಿಂದ ಪೂಜಾಯೋಗ್ಯವಾದ ಲಿಂಗವೊಂದನ್ನು ತರುವಂತೆ ಕೋರಿದನು. ಹನುಮಂತನು 


ಸರಿಯಾದ ಸಮಯಕ್ಕೆ ಬರಲಿಲ್ಲ ಎಂಬ ಕಾರಣಕ್ಕೆ ಅಗಸ್ತ್ಯ ಯಷಿಯು ಮರಳಿನಲ್ಲಿಯೇ 


ರ 
ಒಂದು ಲಿಂಗವನ್ನು ತಯಾರಿಸಿ ಪೂಜಿಸಿದರೆಂಬ ಪ್ರೀತಿ ಇದೆ. ಹನುಮಂತ ತಂದ 
ಲಿಂಗವನ್ನು ಕೂಡ ಇಲ್ಲಿಯೇ ಪ್ರತಿಷ್ಠಾಪಿಸಲು ಅದು ಹನುಮಂತೇಶ್ವರವಾಗಿ ಮತ್ತು ಅಗಸ್ತ್ಯ 
ಯಷಿಯ ಪ್ರತಿಷ್ಠಾಪಿಸಿ ಪೂಜಿಸಿದ ಲಿಂಗವು ಅಗಸ್ತ್ರ್ಯ್ಯೇಶ್ವರವಾಗಿ ಪ್ರಸಿದ್ದಿ ಹೊಂದಿದೆ. ಈಗ 


ಇವೆರಡು ಲಿಂಗಕ್ಕೂ ಆಯಾ ಹೆಸರಿನಿಂದಲೇ ದೇವಸ್ಥಾನಗಳು ಭನಾನವಾಗಿದ. 


ಅಗಸ್ತ್ಯೇಶ್ನರ ದೇವಾಲಯ ಮೂಲತಃ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ. 
ಹೊಯ್ದಳ ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು 
ಪಡೆದುಕೊಂಡಿದೆ. ಚೋಳರ ಕಾಲಕ್ಕೆ ನಿರ್ಧರಿಸಲ್ಲಡುವ ದೇವಾಲಯದ ಭಾಗಗಳೆಂದರೆ, 
ಗರ್ಭಗೃಹ, ಶುಕನಾಸ ಮತ್ತು ನವರಂಗದ ಭಾಗವಾಗಿದೆ. ಇಲ್ಲಿಯ ಬಲಿಪೀಠ ನಂದಿ 
ವಿಗಹಗಳು ಹೊಯ್ದಳ ಮುಮ್ಮಡಿ ನರಸಿಂಹನ ಕಾಲದ ವಾಸ್ತುರಚನೆಗಳಾಗಿವೆ. ನವರಂಗದ 
ಮುಂದಿನ ಮಹಾಮಂಟಪ ಮತ್ತು ಮುಖ್ಯದ್ದಾರಗಳು ಹಾಗೂ ಪಾರ್ವತಿ ದೇವಾಲಯ 
ವಿಜಯನಗರದ ದೊರೆ ಕೃಷ್ಣದೇವರಾಯನ ಕಾಲಕ್ಕೆ ಸೇರಿದೆ. ದೇವಾಲಯದ ಸುತ್ತಲೂ 
ಇರುವ ಪ್ರಕಾರ ಮಹಾದ್ದಾರಗಳು ಮತ್ತು ಉತ್ತರದ ಮಹಾದ್ದಾರದ ಮೇಲೆ ಇರುವ 
ಗೋಪುರವು ವಿಜಯನಗರ ಮತ್ತು ಒಡೆಯರ್‌ ಕಾಲದಲ್ಲಿ ನಿರ್ಮಾಣವಾದಂತೆ 
ತೋರುತ್ತದೆ." (ಚಿತ್ರ-44) ತಳವಿನ್ಮಾಸ ಚೋಳರ ಕಾಲದಲ್ಲಿ ಆಗಿದೆ. ಗರ್ಭಗೃಹದ 
ಬಾಗಿಲುವಾಡವು ಚೋಳ ಶೈಲಿಯ ದೇವಕೋಷ್ನದಂತೆ ಕಾಣಬರುತ್ತದೆ. ಅರೆಕಂಬಗಳಿವೆ. 
ಅಡ್ಡಪಟ್ಟಕೆ ಮತ್ತು ಮೇಲ್ಲಾಗದಲ್ಲಿ ಹೆಚ್ಚು ಒತ್ತು ನೀಡಿದ ಕಿರುಕೆತ್ತನೆಗಳಿವೆ. ದ್ವಾರ ಶಾಖೆಗಳಲ್ಲಿ 
ಪದ್ಮದ ದಳಗಳ ಅಲಂಕರಣೆ ಇದೆ. ಶುಕನಾಸ, ನವರಂಗ ದ್ದಾರಗಳು ಇದೇ ರೀತಿ 


159 


ಕಾಣಬರುತ್ತದೆ. ನವರಂಗದಲ್ಲಿ ನಾಲ್ಕು ಚೋಳರ ವಾಸ್ತುಶೈಲಿಯ ಕಂಬಗಳಿವೆ. ನವರಂಗದ 
ಮಧ್ಯಭಾಗದ ಭುವನೇಶ್ವರಿಯು ನಾಭಿಶ್ಚಂದ ರೂಪದಲ್ಲಿದ್ದು, ಮಧ್ಯದಲ್ಲಿ ಸುಂದರವಾದ 


ಪದ್ಮದ ಉಬ್ಬುಕೆತ್ತನೆ ಇದೆ. ನಂತರ ಭಾಗ ಇನ್ನಿತರ ಅರಸರ ಕಾಲಕ್ಕೆ ಸೇರಿದೆ. 


ಅಗಸ್ತ್ಯೇಶ್ವರ ದೇವಾಲಯದಲ್ಲಿ ಆಲೂರು ಮತ್ತು ವರುಣದಲ್ಲಿರುವಂತೆ ಕಥಾನಕ 
ಶಿಲಗಳು ಕಂಡುಬಾರದೇ ಇದ್ದರೂ ಹಲವಾರು ಬಿಡಿಶಿಲಗಳು ಕಂಡುಬರುತ್ತದೆ. ಈ 
ಶಿಲ್ಲಗಳನ್ನು ಗಮನಿಸಿದಾಗ ಇವುಗಳು. ವಿಭಿನ್ನ ಕಾಲಘಟ್ಟಕ್ಕೆ ಸೇರಿದ ಶಿಲ್ಲಗಳಾಗಿವೆ ಎಂದು 
ಹೇಳಬಹುದು. ಮಹಿಷಮರ್ದಿನಿ, ಗಣೇಶ, ಕಾರ್ತಿಕೇಯ, ವಿಷ್ಣು ಸೂರ್ಯ, 
ಅಶ್ವತ್ನನಾರಾಯಣ, ದಕ್ಷಬ್ರಹ್ಮ ನಂದಿಶಿಲ್ಲಗಳಿವೆ. ಆದಕಾರಣ ನರಸೀಪುರ ಅಗಸ್ತೇಶ್ವರ 


ದೇವಾಲಯ ಚೋಳರ ಕಾಲಕ್ಕೆ ಸೇರಿದ್ದರೂ ಕೂಡ ನಂತರ ಬಂದ ಆಯಾ ರಾಜವಂಶದವರ 
ಕಾಲಕ್ಕೆ ಬೆಳವಣಿಗೆಯಾಗಿರುವುದನ್ನು ಕಾಣಬಹುದಾಗಿದೆ. 


ರಾಮೇಶ್ವರ ದೇವಾಲಯ - ದೇಬೂರು 


ದೇಬೂರು ಮೈಸೂರು ಜಿಲ್ಲೆ ನಂಜನಗೂಡು ತಾಲ್ಲೂಕಿನಲ್ಲಿರುವ ಒಂದು ಪುಟ್ಟ 
ಗ್ರಾಮ. ನಂಜನಗೂಡಿನಿಂದ ಪಶ್ಚಿಮ ದಿಕ್ಕಿಗೆ ಸುಮಾರು 5 ಕಿಲೋಮೀಟರ್‌ ದೂರದಲ್ಲಿ 
ದೇಬೂರು ಇದೆ. ದೇಬೂರು ಶಾಸನಗಳ ಹಿನ್ನೆಲೆಯಿಂದ ಒಂದು ಪ್ರಾಚೀನ ಗ್ರಾಮ. ಈ 
ಊರು ತಲಕಾಡಿನ ಗಂಗರ ಕಾಲದಿಂದಲೂ ಹೆಸರುವಾಸಿಯಾದ ನೆಲೆಯಾಗಿದೆ. ದೇಬೂರು 
ಗ್ರಾಮದ ರಾಮೇಶ್ವರ ದೇವಾಲಯ, ಕಪಿಲ ನದಿಯ ಬಲದಂಡೆಯಲ್ಲಿ 
ಪೂರ್ವಾಭಿಮುಖವಾಗಿದೆ. ವಾಸ್ತುಕೃತಿಯ ಹಿನ್ನೆಲೆಯಿಂದ ಇದು ಅಂತಹ ಮಹತ್ತ್ವದ 
ವಿಷಯಗಳನ್ನೇನೂ ಹೊಂದಿಲ್ಲ. ಇದೊಂದು ಸರಳವಾದ ದೇವಾಲಯ. ಈಗ ಈ 
ದೇವಾಲಯ ಜೀರ್ಣೋದ್ದಾರವಾಗಿರುವುದರಿಂದ ಇದರ ಮೂಲ ವಾಸುಕೃತಿಯಿಂದ 
ಬದಲಾವಣೆಯಾಗಿದೆ. (ಚಿತ್ರ-45) ದೇಬೂರು ವಾಸ್ತುಶಿಲ್ಪಕ್ಕಿಂತ ಶಾಸನ ಸಂಪತ್ತಿನಲ್ಲಿ ಹೆಚ್ಚಾಗಿ 
ಶ್ರೀಮಂತವಾಗಿದೆ. ಈ ಗ್ರಾಮದಲ್ಲಿ ಗಂಗರ ದೊರೆ ಶಿವಮಾರನ ಕಾಲದ ಶಾಸನ ಇದೆ.”' 
ಇದೊಂದು ದಾನ ಶಾಸನವಾಗಿದೆ. ಗಂಗರ ರಾಚಮಲ್ಲ ಪೆರ್ಮಾಡಿ ಮತ್ತು ಬೂತುಗನನ್ನು 
ಹೆಸರಿಸುವ ಮತ್ತೊಂದು ಶಾಸನ ಸಹ ಇದೆ.” ಮತ್ತೊಂದು ರಾಜರಾಜನ 31ನೇ ಆಳ್ಲಿಕೆಯ 
ವರ್ಷದಲ್ಲಿ ಹೊರಡಿಸಲ್ಪಟ್ಟಿದೆ. 


Ww 


ಅಂದರೆ ಕ್ರಿಶ.1000-01 ನೇ ವರ್ಷಕ್ಕೆ ಇದು ಸರಿ ಹೊಂದುತ್ತದೆ. ಈ ಶಾಸನದಲ್ಲಿ 
ಕುಲೋತ್ತುಂಗ ಚೋಳನನ್ನು ರಾಜಕೇಸರಿ ಎಂದು ಮತ್ತು ಮುಡಿಗೊಂ೦ಡ ಚೋಳನೆಂದು 


160 


ಹೆಸರಿಸಲಾಗಿದೆ” ಈ ಶಾಸನವು ಒಂದು ಪ್ರಶಸಿಯಾಗಿದ್ದು, ಇದರಲ್ಲಿ ಮುಡಿಗೊಂಡ ಚೋಳ 
ಎಂಬ ಉಲ್ಲೇಖವು ಬಂದಿದೆ. ಇಲ್ಲಿಯ ವಿಶೇಷವೇನೆಂದರೆ, ರಾಮೇಶ್ವರ ದೇವಾಲಯವನ್ನು 
ಉಲ್ಲೇಖಿಸುವ ತಮಿಳು ಶಾಸನವೂ ಕೂಡ ಇಲ್ಲಿ ದೊರೆತಿದೆ. ಈ ಶಾಸನವು ಸುಮಾರು 
ಕ್ರಿಶ.12ನೇ ಶತಮಾನದ ಕಾಲದ್ದೆಂದು ತಿಳಿದುಬರುತ್ತದೆ. ಶಾಸನದಲ್ಲಿ ತಿರುರಾಮೇಶ್ವರ 
ದೇವರಿಗೆ ದೇವದಾನವನ್ನು ನೀಡಿದ ವಿಚಾರ ತಿಳಿದುಬರುತ್ತದೆ. 


ಈ ಮೇಲಿನ ಶಾಸನಗಳ ವಿವರಗಳನ್ನು ನೋಡಿದಾಗ ದೇಬೂರಿನಲ್ಲಿ ಗಂಗರ ರಾಜ 
ಶಿವಮಾರನ ಕಾಲಕ್ಕೆ ಇಲ್ಲಿ ದೇವಾಲಯದ ನಿರ್ಮಾಣದ ಕಾರ್ಯವಾಗಿತ್ತೆಂದು 
ತಿಳಿಯಬಹುದಾಗಿದೆ. ಇದಕ್ಕೆ ಪೂರಕವಾಗಿ ಕ್ರಿಶ.9ನೇ ಶತಮಾನದ ಮತ್ತೊಂದು ಗಂಗರ 
ಶಾಸನವು ಸಹ ದೇಬೂರಿನಲ್ಲಿದೆ. ಹಾಗೆಯೇ ಚೋಳ ರಾಜ ಕುಲ್ಲೋತುಂಗನ ಶಾಸನ 
ನೇರವಾಗಿ ದೇವಾಲಯ ಮೇಲೆ ವಿಚಾರವನ್ನು ನೀಡಿದೆ. ಆದರೂ ಕೂಡ ಇಲ್ಲಿ ಒಂದು 
ಶಾಸನ ಪ್ರಮುಖ ಪ್ರಶಸ್ತಿಯನ್ನು 
ದೇವಾಲಯವನ್ನು ಉಲ್ಲೇಖಿಸುವ ತಿರುರಾಮೇಶ್ವರ (ಶ್ರೀರಾಮೇಶ್ವರ) ಎಂಬ ಹೆಸರು ಅಲ್ಲದೆ 


ತಿಳಿಸುತ್ತದೆ. ಆದರೆ ನೇರವಾಗಿ ರಾಮೇಶ್ವರ 


ದಾನದ ವಿಚಾರ ತಿಳಿದುಬರುವುದರಿಂದ ದೇವಾಲಯಕ್ಕೆ ಪೂರಕವಾಗಿಯೇ ಆಗಿದೆ. ಇದರಿಂದ 
ದೇಬೂರಿನ ರಾಮೇಶ್ವರ ದೇವಾಲಯವು ಚೋಳರ ಕಾಲಕ್ಕಾಗಲೇ ನಿರ್ಮಾಣವಾಗಿತ್ತೆಂದು 
ದತ್ತಿಗಳನ್ನು ಉಲ್ಲೇಖಿಸಿರುವ ಶಾಸನ ಪಾಠದಿಂದ ತಿಳಿದುಬರುತ್ತದೆ. ಆದರೆ ಈ ಪ್ರಾಚೀನ 


ದೇವಾಲಯ ಪ್ರಸ್ತುತ ಜೀರ್ಣೋದ್ದಾರವಾಗಿದೆ. 
ನೀಲಕಂಠೇಶ್ವರ ದೇವಾಲಯ - ಗಣಿಗನೂರು 


ಯಳಂದೂರು ತಾಲ್ಲೂಕು ಗಣಿಗನೂರಿನಲ್ಲಿ ಸುವರ್ಣವತಿ ನದಿಯ ದಂಡೆಯಲ್ಲಿ 
ನೀಲಕಂಠೇಶ್ವರ ದೇವಾಲಯ ಇದೆ. ಈ ದೇವಾಲಯಕ್ಕೆ ಗಂಗರ ಕಾಲಕ್ಕೆ ಮತ್ತು 
ವಿಜಯನಗರ ಅರಸರ ಕಾಲಕ್ಕೆ ಶಾಸನ ಇದೆ. ಆದರೆ ಚೋಳರ ಕಾಲಕ್ಕೆ ಶಾಸನಗಳಿಲ್ಲ. 
ಆದರೂ ಕೂಡ ದೇವಾಲಯದ ತಳವಿನ್ಯಾಸದ ವಾಸ್ತು ಲಕ್ಷಣಗಳಿಂದ ಚೋಳರ ಕಾಲಕ್ಕೆ 
ಸೇರಿಸಬಹುದಾಗಿದೆ. ತಳವಿನ್ಯಾಸದಲ್ಲಿ ಗರ್ಭಗೃಹ, ಶುಕನಾಸ, ನವರಂಗ ಮತ್ತು 
ಮುಖಮಂಟಪವನ್ನು ಹೊಂದಿದೆ. ಮೂಲಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ. ಶುಕನಾಸದಲ್ಲಿ 
ನಂದಿಶಿಲ್ಲ ಇದೆ. ನವರಂಗದಲ್ಲಿ ನಾಲ್ಕು ಕಂಬಗಳಿವೆ. ಇವು ವಿಜಯನಗರ ಅರಸರ ಕಾಲಕ್ಕೆ 
ಸೇರಿಸಬಹುದಾದ ಕಂಬಗಳು, ಆದರೂ ಕೂಡ ಪ್ರಾಚೀನ ದೇವಾಲಯ ಈಗ 


ಜೀರ್ಣೋದ್ದಾರವಾಗಿದೆ. (ಚಿತ್ರ-46) 


161 


ಮಹಾಬಲೇಶ್ವರ ದೇವಾಲಯ - ಚಾಮುಂಡಿಬೆಟ್ಟ, ಮೈಸೂರು 


ಮೃ 


ದೇವಾಲಯ ಇದೆ. ಚಾಮುಂಡಿಬೆಟ್ಟದ ಮೊದಲ ಅಧಿಪತ್ಯದ ದೇವರು ಮಹಾಬಲೇಶ್ವರ ಈ 


ಸೂರು ಚಾಮುಂಡಿಬೆಟ್ಟದ ಮೇಲೆ ಪ್ರಾಚೀನ ಕಾಲದ ಮಹಾಬಲೇಶ್ವರ 


ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಕರೆಯಲಾಗುತ್ತಿತ್ತೆಂದು ಐತಿಹ್ಯ ಇದೆ. ಇದಕ್ಕೆ ಪುರಾಣ 
ಪರಂಪರೆಯ ಆಧಾರಗಳಿವೆ. ತದನಂತರ ಮರ್ಬ್ಬಳದ ತೀರ್ಥ ಎಂದು ಕರೆಯಲಾಯಿತು. 
ಇದಕ್ಕೆ ಶಾಸನಗಳ ಆಧಾರಗಳಿವೆ." ಈ ಬೆಟ್ಟವಿದ್ದ ನಾಡು ಮೈಸುನಾಡು, ಮಹಿಷ ನಾಡುವಿನ 
ರೂಪಾಂತರ ಜನರ ಬಾಯಿಂದ ಬಾಯಿಗೆ- ಮೈಸುನಾಡು ಎಂದಾಯಿತು. ಈ 
ದೇವಾಲಯದಲ್ಲಿ ತಲಕಾಡಿನ ಗಂಗರಿಗೆ ಪೂರಕವಾಗಿ ಎರಡು ಶಾಸನಗಳಿವೆ. ಚಾಮುಂಡಿ 
ಬೆಟ್ಟದ ಮೇಲಿರುವ ಅತ್ಯಂತ ಪ್ರಾಚೀನ ಶಾಸನವು ಕ್ರಿಶ.950 ರ ಕಾಲಕ್ಕೆ ಸೇರಿದೆ. ಬೆಟ್ಟದ 
ಮೇಲೆ ದೊರಕಿರುವ ಇನ್ನಿತರ ಶಾಸನಗಳ ಪ್ರಕಾರ ಕ್ರಿ.ಶ.1127 ರಲ್ಲಿ ಹೊಯ್ದಳ ರಾಜ 
ವಿಷ್ಣುವರ್ಧನ ಈ ದೇವಾಲಯಕ್ಕೆ ದಾನ ನೀಡಿರುವ ಬಗ್ಗೆ ಶಾಸನ ಇದೆ. ಹಾಗೆಯೇ 
ವಿಜಯನಗರ ಅರಸರ ಕಾಲಕ್ಕೆ ಸೇರಿದ ಶಾಸನ ಇದೆ. 1855ರ ಕಾಲಕ್ಕೆ ಮುಮ್ಮಡಿ ಕೃಷ್ಣರಾಜ 
ಒಡೆಯರ್‌ರವರು ಮಹಾಬಲೇಶ್ವರ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿರುವ ಬಗ್ಗೆ 
ತಿಳಿದುಬರುತ್ತದೆ." ಆದರೆ ಚೋಳರ ಕಾಲದ ಒಂದು ಶಾಸನವು ಸಹ ಬೆಟ್ಟದ ಮೇಲೆ ಇಲ್ಲ. 
ಆದರೆ ಶುಕನಾಸದ ಭಾಗವನ್ನು ನೋಡಿದರೆ ಚೋಳರ ವಾಸ್ತುಶೈಲಿಯ ಬೆಳವಣಿಗೆಯನ್ನು 
ಕಾಣಬಹುದಾಗಿದೆ. ನವರಂಗದಲ್ಲಿ ಹೊಯ್ದಳರ ಕಾಲಕ್ಕೆ ಸೇರಿದ ನಾಲ್ಕು ಕಂಬಗಳಿವೆ. 
ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಕ್ಕೆ ಶುಕನಾಸಿ ಅಂಕಣವನ್ನು ಮಾಡಿಸಿದಂತೆ, 
ಇಲ್ಲಿಯೂ ಸಹ ಶುಕನಾಸಿಯ ಭಾಗವನ್ನು ಚೋಳರ ಕಾಲಕ್ಕೆ ಆಗಿದೆ ಎಂಬುದನ್ನು 


ವ್ಯಕ್ತಪಡಿಸಬಹುದಾಗಿದೆ."” (ಚಿತ್ರ-47) 
ಚಾಮುಂಡೇಶ್ಪರಿ ದೇವಾಲಯ - ಚಾಮುಂಡಿ ಬೆಟ್ಟ, ಮೈಸೂರು 


ಇದು ಸಹ ಮಹಾಬಲೇಶ್ವರ ದೇವಾಲಯದಂತೆ ಒಂದು ಪ್ರಾಚೀನ ದೇವಾಲಯ. ಈ 
ದೇವಾಲಯದ ನಿರ್ಮಾಣದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಇದರ ಪ್ರಾಚೀನತೆಯೂ 
ಕೂಡ ಮಹಾಬಲೇಶ್ವರ ಕಾಲಕ್ಕೆ ಸೇರಿಸಬಹುದಾಗಿದೆ. ಮೂಲಗರ್ಭಗುಡಿ ಮತ್ತು ಶುಕನಾಸಿ 
ಅಂಕಣಗಳು ಮಾತ್ರ ಪ್ರಾಚೀನವಾಗಿದೆ. ಮುಂದುವರಿದ ಭಾಗವನ್ನು ಮೈಸೂರು ಒಡೆಯರ್‌ 
ಕಾಲದಲ್ಲಿ ಬೆಳವಣಿಗೆಯಾಗಿದೆ ಎಂದು ತಿಳಿದುಬರುತ್ತದೆ. ಇದೊಂದು ಶುದ್ಧ ದ್ರಾವಿಡ 
ಶೈಲಿಯ ದೇವಾಲಯವಾಗಿದೆ. ಆದಕಾರಣ ಈ ದೇವಾಲಯದ ಬಗ್ಗೆ ಹೆಚ್ಚಿನ ವಿವರಣೆ 


162 


ಅವಶ್ಯಕತೆ ಇಲ್ಲ. ಪೂರ್ವದಲ್ಲಿ ಗಂಗ-ಚಜೋಳರ ಕಾಲದಲ್ಲಿ ಆಗಿದೆ ಎಂಬುದನ್ನು ಮಾತ್ರ 
ಹೇಳಬಹುದಾಗಿದೆ." (ಚಿತ್ರ-48) 


ಅಂಕನಾಥೇಶ್ವರ ದೇವಾಲಯ- ತಗಡೂರು 


ನಂಜನಗೂಡು ತಾಲ್ಲೂಕು ತಗಡೂರಿನಲ್ಲಿ ಪ್ರಾಚೀನ ಕಾಲದ ಅಂಕನಾಥೇಶ್ವರ 
ದೇವಾಲಯವಿದೆ. ಈ ದೇವಾಲಯವು ಉತ್ತರಾಭಿಮುಖವಾಗಿದೆ"”.  ಅಂಕನಾಥೇಶ್ವರ 
ದೇವಾಲಯ ತಳವಿನ್ಯಾಸದಲ್ಲಿ ಗರ್ಭಗೃಹ, ಶುಕನಾಸ, ನವರಂಗ, ಮುಖಮಂಟಪವನ್ನು 
ಹೊಂದಿದೆ." ಗರ್ಭಗುಡಿ ಮತ್ತು ಶುಕನಾಸ ಉತ್ತರಾಭಿಮುಖವಾಗಿದೆ. ಆದರೆ ನವರಂಗದಲ್ಲಿ 
ದ್ಹಾರವು ಉತ್ತರಾಭಿಮುಖವಾಗಿ ಹಾಗೂ ಪೂರ್ವಾಭಿಮುಖವಾಗಿದೆ. ಈ ದೇವಾಲಯ 
ಕೆಲವೊಂದು ಭಾಗಗಳು ಆಯಾ ಕಾಲಘಟ್ಟದಲ್ಲಿ ಬದಲಾವಣೆಯಾಗಿದೆ. ಆದರೂ ಕೂಡ ಈ 
ದೇವಾಲಯದ ಗರ್ಭಗುಡಿಯ ವಾಸ್ತು ರಚನಾ ನೋಟದಿಂದ ಈ ದೇವಾಲಯ ಚೋಳರ 
ಪ್ರಭಾವವನ್ನು ಪಡೆದುಕೊಂಡಿದೆ ಎಂಬುದು ಮಾತ್ರ ತಿಳಿಯಬಹುದಾಗಿದೆ. 


ಈ ದೇವಾಲಯದ ವಾಸ್ತು ಸಹ ವಿಶೇಷವಾಗಿದೆ. ಉತ್ತರಾಭಿಮುಖವಾಗಿರುವ 
ಗರ್ಭಗುಡಿಯಲ್ಲಿ ಶಿವಲಿಂಗ ಮತ್ತು ನಂದಿ ಇದೆ. ಶುಕನಾಸ ಅಂಕಣದಲ್ಲಿ ಆರುಕಂಬಗಳಿವೆ. 
ನವರಂಗದಲ್ಲಿ ಆರು ಕಂಬಗಳಿವೆ. ನವರಂಗದಲ್ಲಿ ಪಶ್ಚಿಮ ದಿಕ್ಕಿಗೆ ಒಂದು ಗರ್ಭಗೃಹ ಮತ್ತು 
ಒಂದು ಶುಕನಾಸಿಯನ್ನು ಸೇರಿಸಲಾಗಿದೆ. ಈ ಗುಡಿಯಲ್ಲಿ ಅಂಕನಾಥೇಶ್ವರ ಶಿಲ್ಪ ಇದೆ. 
ಶುಕನಾಸಿ ಅಂಕಣದಲ್ಲಿ ಯಾವುದೇ ಶಿಲ್ಪ ಇಲ್ಲ. ಆದಕಾರಣ ಈ ದೇವಾಲಯ ಒಂದು 
ವಿಶೇಷತೆಯನ್ನು ಹೊಂದಿದೆ ಎಂದು ಹೇಳಬಹುದಾಗಿದೆ. ನವರಂಗವು ವಿಜಯನಗರ ಅರಸರ 
ಕಾಲಕ್ಕೆ ಸೇರಿರಬಹುದಾಗಿದೆ. ಏಕೆಂದರೆ ನವರಂಗದಲ್ಲಿ ಆರು ಕಂಬಗಳಿವೆ. ಅಂಕನಾಥೇಶ್ವರ 
ದೇವಾಲಯದ ಸುತ್ತಲೂ ಪ್ರಾಕಾರ ಗೋಡೆಯಿದ್ದು, ಇದು ಸಹ ಪೂರ್ವಾಭಿಮುಖ ಹಾಗೂ 


ಉತ್ತರಾಭಿಮುಖವಾಗಿದೆ. (ಚಿತ್ರ-49) 
ಸೋಮೇಶ್ವರ ದೇವಾಲಯ - ಕಲ್ಕುಂದ 


ಕಲ್ಕುಂದ ನಂಜನಗೂಡು ತಾಲ್ಲೂಕಿನಲ್ಲಿರುವ ಒಂದು ಪ್ರಾಚೀನ ಊರು. ಈ 
ಊರಿನಲ್ಲಿ ಕಿ.ಶ.10-11ನೇ ಶತಮಾನಕ್ಕೆ ಸೇರಿದ ಸೋಮೇಶ್ವರ ದೇವಾಲಯವಿದೆ. ಈ 
ದೇವಾಲಯಕ್ಕೆ ಪೂರಕವಾಗಿ ದಾನ ನೀಡಿರುವ ಬಗ್ಗೆ ತಿಳಿದುಬರುತ್ತದೆ." ಅದು ಅಲ್ಲದೆ ಅದೇ 
ಕಲ್ಲಿನ ಹಿಂಭಾಗದಲ್ಲಿ ಕ್ರಿ.ಶ.1017ರಲ್ಲಿ ಇನ್ನೊಂದು ಶಾಸನವನ್ನು ಬರೆಸಲಾಗಿದೆ. ಇದು ಸಹ 
ದೇವಾಲಯಕ್ಕೆ ದಾನ ಬಿಟ್ಟ ವಿಚಾರದ ಬಗ್ಗೆ ತಿಳಿದುಬರುತ್ತದೆ.'” ಈ ದೇವಾಲಯವು 


163 


ತಳವಿನ್ಯಾಸದಲ್ಲಿ ಗರ್ಭಗೃಹ, ಶುಕನಾಸ ಮತ್ತು ನವರಂಗವನ್ನು ಹೊಂದಿದೆ. 
ಮೂಲಗರ್ಭಗೃಹದಲ್ಲಿ ಕಲ್ಲುಪೀಠದ ಮೇಲೆ ಶಿವಲಿಂಗವಿದೆ. ಶುಕನಾಸ ಅಂಕಣದಲ್ಲಿ 
ನಂದಿಶಿಲ್ಲ ಇದೆ. ನವರಂಗದಲ್ಲಿ ನಾಲ್ಕು ಕಂಬಗಳಿವೆ. ಈಗ ಈ ದೇವಾಲಯ ತನ್ನ ಮೂಲ 
ವಾಸ್ತು ಮಾದರಿಯನ್ನು ಕಳೆದುಕೊಂಡಿದೆ. ಆದರೂ ಕೂಡ ದೇವಾಲಯದ ಅಧಿಷ್ಠಾನದಿಂದ 
ಇದೊಂದು ಚೋಳರ ಕಾಲಕ್ಕೆ ಸೇರಿದೆ ಎಂದು ಹೇಳಬಹುದು. ಅಲ್ಲದೆ ಕ್ರಿ.ಶ.10-11ನೇ 
ಶತಮಾನಕ್ಕೆ ಸೇರಿದ ಎರಡು ಶಾಸನಗಳಿವೆ. ಆದಕಾರಣ ಪ್ರಾಯಶಃ ಈ ದೇವಾಲಯ 
ಜೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ತದನಂತರ ಕಾಲದಲ್ಲಿ ಜೀರ್ಣೋದ್ದಾರವಾಗಿದೆ 
ಎಂದು ಹೇಳಬಹುದು. (ಚಿತ್ರ-50) 


ಬೇಗೂರಿನಲ್ಲಿರುವ ಶೈವ ದೇವಾಲಯಗಳು - (ಬೆಂಗಳೂರು) 


ಬೇಗೂರನ್ನು ಶಾಸನಗಳಲ್ಲಿ ಬೆಂಪೂರು ಎಂದು ಕರೆಯಲಾಗಿದೆ. ನಂತರ ಕಾಲದ 
ಶಾಸನದಲ್ಲಿ ಬೇಹೂರು ಎಂಬುದಾಗಿ ತದನಂತರ ಬೇಗೂರು ಎಂಬ ಹೆಸರು ಬಂದಿದೆ. 
ಕಿ.ಶ.850 ರಿಂದ ಪ್ರಸಿದ್ದಿಯನ್ನು ಪಡೆದುಕೊಂಡಿದೆ. ಕ್ರಿಶ೨0೦ ರಲ್ಲಿ ನಾಗತ್ತರ ಎಂಬ 
ಸೇನಾನಿಯ ಅವಧಿಯಲ್ಲಿ ಬೇಗೂರು ಬೆಂಪೂರು ನಾಡಿನ ಕೇಂದವಾಗಿರುವಂತೆ 
ತಿಳಿದುಬರುತ್ತದೆ. ಇಲ್ಲಿ ದೊರೆತಿರುವ ಶಾಸನದಿಂದ ಈ ನಾಗತ್ತರನು ಬೇಗೂರಿನಲ್ಲಿ 
ಸೋಮನಾಥನ ದೇವಾಲಯವನ್ನು ಕಟ್ಟಿಸಿರುವಂತೆ ತಿಳಿದುಬರುತ್ತದೆ. ಸೋಮನಾಥ 
ದೇವಾಲಯ ತನ್ನ ಮೂಲವನ್ನು ಕಳೆದುಕೊಂಡಿದೆ."' 


ನಾಗೇಶ್ವರ ದೇವಾಲಯ - ಬೇಗೂರು (ಬೆಂಗಳೂರು) 


ನಾಗೇಶ್ವರ ದೇವಾಲಯ ಬೇಗೂರಿನ ಒಂದು ಪ್ರಮುಖ ದೇವಾಲಯವಾಗಿದೆ. ಈ 
ದೇವಾಲಯವು ಗರ್ಭಗೃಹ, ಶುಕನಾಸ, ನವರಂಗ ಮತ್ತು ಮುಖಮಂಟಪಗಳನ್ನು ಹೊಂದಿದೆ. 
ಈ ದೇವಾಲಯವನ್ನು ಹಿರಿಯ ಸಂಶೋಧಕರಾದ ಡಾ. ಸೌಂದರ್‌ರಾಜನ್‌ರವರು 
ಪಾದಬಂಧ ಅಧಿಷ್ಠಾನದ ಮಾದರಿಯಲ್ಲಿದೆ ಎಂದು ಗುರುತಿಸಿದ್ದಾರೆ. (ಚಿತ್ರ-51)) ಈ 
ದೇವಾಲಯದ ಅಧಿಷ್ಠಾನವು ಜಗತಿ, ತ್ರಿಪಟ್ಟ ಕುಮುದ, ಕಂಪ, ಗಳ, ಕ್ಷುದ್ರ ಪದ್ಮ ಮತ್ತು 
ಕಪೋತ ಮೂಲಗರ್ಭಗೃಹದಲ್ಲಿ ಶಿವಲಿಂಗ ಇದೆ. ಶುಕನಾಸದಲ್ಲಿ ನಂದಿಶಿಲ್ಲ ಇದೆ. ಅಲ್ಲದೆ 
ಎರಡು ಕಂಬಗಳಿವೆ. ನವರಂಗದಲ್ಲಿ ನಾಲ್ಕು ಕಂಬಗಳಿವೆ. ಈ ಕಂಬ ಗಂಗ ಮತ್ತು ಚೋಳರ 
ವಾಸ್ತುಕೈಲಿಯನ್ನು ಹೊಂದಿದೆ." 


164 


ನಾಗರೇಶ್ವರ ದೇವಾಲಯ - ಬೇಗೂರು (ಬೆಂಗಳೂರು) 


ಬೇಗೂರಿನ ನಾಗರೇಶ್ವರ ದೇವಾಲಯದ ತಳವಿನ್ಯಾಸ ಅಧಿಷ್ಠಾನವು ಎತ್ತರವಾಗಿದ್ದು, 
ಪಾದಬಂಧದ ಮಾದರಿಯ ಅಧಿಷ್ಠಾನವನ್ನು ಪಡೆದುಕೊಂಡಿದೆ. ಶಗ ಈ ದೇವಾಲಯ 
ಜೀರ್ಣೋದ್ದಾರವಾಗಿದೆ. ಮುಖಮಂಟಪದಲ್ಲಿ ಉಮಾಮಹೇಶ್ವರ ಸಹಿತ ಅಷ್ಪದಿಕ್ಲಾಲಕರ 
ಉಬ್ಬುಶಿಲ್ಲಗಳು ಕಂಡುಬರುತ್ತವೆ. ಈ ದೇವಾಲಯವು ಗರ್ಭಗೃಹ, ಶುಕನಾಸ, ನವರಂಗ 
ಮತ್ತು ಮುಖಮಂಟಪವನ್ನು ಹೊಂದಿದೆ. ದೇವಾಲಯದಲ್ಲಿ ಚೋಳರ ಕಾಲಕ್ಕೆ ಸೇರಿದ 
ಮಹಿಷಮರ್ದಿನಿ ಗಣಪತಿ ಶಿಲ್ಪವಿದೆ. (ಚಿತ್ರ-52) 


ಜೋಳೇಶ್ವರ ದೇವಾಲಯ - ಬೇಗೂರು (ಬೆಂಗಳೂರು) 


ಚೋಳೇಶ್ವರ ದೇವಾಲಯವು ಸಹ ಗರ್ಭಗುಡಿ, ಶುಕನಾಸ, ನವರಂಗ 
ಮುಖಮಂಟಪಗಳನ್ನು ಹೊಂದಿದೆ. ಅಧಿಷ್ಠಾನದಲ್ಲಿ ಜಗತಿ, ವೃತ್ತಾಕಾರದ ಕುಮುದ, ಗಳ 
ಮತ್ತು ಪುಟ್ಟಿಕೆಗಳಿವೆ. ಇದು ಹೆಚ್ಚು ಅಲಂಕೃತವಾದ ದೇವಾಲಯವಾಗಿದೆ. ದೇವಕೋಷ್ಠಗಳನ್ನು 
ಸೇರಿಸಲಾಗಿದೆ. ಇದು ಗಂಗರ ಮತ್ತು ಚೋಳರ ಕಾಲಕ್ಕೆ ಸೇರಿಸಬಹುದಾದ ವಾಸ್ತು 


ರಚನೆಯನ್ನು ಹೊಂದಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. (ಚಿತ್ರ-53) 
ಕರ್ಣೇಶ್ತರ ದೇವಾಲಯ - ಬೇಗೂರು (ಬೆಂಗಳೂರು) 


ಬೇಗೂರಿನ ಕರ್ಣೇಶ್ವರ ದೇವಾಲಯವು ಸಹ ಗರ್ಭಗುಡಿ, ಶುಕನಾಸ, 
ನವರಂಗಗಳನ್ನು ಹೊಂದಿದೆ. ಈ ದೇವಾಲಯ ನಾಗೇಶ್ವರ ದೇವಾಲಯಕ್ಕೆ 
ಹೊಂದಿಕೊಂಡಂತೆ ಇದೆ. ಇದು ಸಹ ನಾಗೇಶ್ಷರ ದೇವಾಲಯದ ಮಾದರಿಯ 
ವಾಸ್ತುರಚನೆಯನ್ನು ಹೊಂದಿದೆ. ಆದಕಾರಣ ಬೇಗೂರಿನ ಈ ಎಲ್ಲಾ ದೇವಾಲಯಗಳು ಶೈವ 
ಪರಂಪರೆಗೆ ಪೂರಕವಾದ ದೇವಾಲಯಗಳಾಗಿವೆ. ಅಲ್ಲದೆ ಎಲ್ಲವೂ ಹೆಚ್ಚು ಕಡಿಮೆ ಒಂದೇ 
ರೀತಿಯ ವಾಸ್ತುಶಿಲ್ಲ ಕಲೆಯನ್ನು ಹೊಂದಿರುವುದರಿಂದ, ಇವುಗಳೆಲ್ಲವೂ ಸಹ ಕ್ರಿ.ಶ.9-10ನೇ 
ಶತಮಾನದ ಕಾಲಕ್ಕೆ ಅಂದರೆ ಚೋಳರ ಮತ್ತು. ಗಂಗರ ಕಾಲಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು 
ಪಡೆದ ನೆಲೆಯಾಗಿತ್ತೆಂದು ಗಮನಿಸಬಹುದಾಗಿದೆ.'” (ಚಿತ್ರ-54) 


ಚೋಳರ ಕಾಲದ ಶಕ್ತಿ ಪ್ರಧಾನ ದೇವಾಲಯಗಳು 


1. ಕೋಲಾರದಮ್ಮನ ದೇವಾಲಯ ಕೋಲಾರ 


ಫಿ ಚೌಡೇಶ್ವರಿ ದೇವಾಲಯ - ಬೀಚಗೊಂಡನಹಳ್ಳಿ, ಕೋಲಾರ ಜಿಲ್ಲೆ 


165 


3. ಚೌಡೇಶ್ವರಿ ದೇವಾಲಯ - ಹುನ್ಮುಂದ, ಕೋಲಾರ ಜಿಲ್ಲೆ 
4. ಸಪ್ತಮಾತೃಕೆಯರ ದೇವಾಲಯ - ಹೆಬ್ಬಲ, ಕೋಲಾರ ಜಿಲ್ಲೆ 
5. ಲಕ್ಷ್ಮೀ ದೇವಾಲಯ ಟೇಕಲ್‌, ಕೋಲಾರ ಜಿಲ್ಲೆ 

6. ದುರ್ಗಾ ದೇವಾಲಯ ಅವನಿ, ಕೋಲಾರ ಜಿಲ್ಲೆ 

7. ದುರ್ಗಾ ದೇವಾಲಯ ಅಗರ, ಚಾಮರಾಜನಗರ ಜಿಲ್ಲೆ 
8. ಸಪ್ತಮಾತೃಕೆಯರ ದೇವಾಲಯ ಕಮರವಾಡಿ 

9. ಚೌಡೇಶ್ವರಿ ದೇವಾಲಯ ತಲಕಾಡು 

10. ಮುಳ್ಳಾಚಮ್ಮ ದೇವಾಲಯ ಮುಡಿಗೊಂಡ 

11. ಚೌಡೇಶ್ವರಿ ಮತ್ತು ಹಟ್ಟಮಾರಮ್ಮ- ಹಾರೇಕೊಪ್ಪ 

12; ಚೌಡೇಶ್ವರಿ ದೇವಾಲಯ- ಕೆಲಸೂರು 


13. ಕೋಲಾರದಮ್ಮನ ದೇವಾಲಯ ಕೋಲಾರ 


ಕೋಲಾರ ಗಂಗರ ಕಾಲದ ತವರೂರು. ಗಂಗರ ಪಾರಂಪರಿಕ ರಾಜಧಾನಿಗಳಲ್ಲಿ 
ಒಂದು. ಕೋಲಾರವನ್ನು ಗಂಗರ ಶಾಸನಗಳಲ್ಲಿ ಕುವಲಾಲ. ಕುವಳಾಲ, ಕೋಲಾಹಲಪುರ, 
ಕೋಲಾಲ, ಕೋಳಾಲ ಎಂಬೆಲ್ಲಾ ನಾಮಾಂಕಿತದಿಂದ ಕರೆಯುತ್ತಾರೆ. ಈ ಊರಿನಲ್ಲಿರುವ 
ಕೋಲಾರದಮ್ಮನ ದೇವಾಲಯವು ಗಂಗರ ಕಾಲಕ್ಕೆ ಸೇರಿದೆ ಎಂದು ವಿದ್ವಾಂಸರು ತಿಳಿಸಿದ್ದಾರೆ. 
ಆದರೆ ತದನಂತರ ಚೋಳರ ಕಾಲದಲ್ಲಿ ಜೀರ್ಣೋದ್ದಾರವಾಗಿ ಸಾಕಷ್ಟು ಬೆಳವಣಿಗೆಯಾಗಿದೆ. 
ಕೋಲಾರದಮ್ಮನ ಈ ಊರಿನ ಗ್ರಾಮದೇವತೆ. ಈಗ ಮೂಲ ಗರ್ಭಗೃಹದಲ್ಲಿ ಶಿಲ್ಪವಲ್ಲ. 
ಆದರೆ ಗರ್ಭಗೃಹದಲ್ಲಿ ಕೋಲಾರದಮ್ಮನ ಮಹಿಷಮರ್ದಿನಿ ಶಿಲವಿದೆ. ಇದು ಚೋಳರ 


ಕಾಲದ ಶಿಲವಾಗಿದೆ. 


ಕೋಲಾರದಮನು ನೆಲೆಸಿರುವ ಹಾಗೂ ಚಾಮುಂಡಿ ಶಿಲ್ಲವು ಅಲ್ಲಿರುವ ಮಾತುಕಾ 
ಶಿಲಗಳಿಗಿಂತ ಗಮನಾರ್ಹವಾಗಿದೆ. ದೇವಿಯು ಆಯತಾಕಾರದ ಪೀಠದ ಮೇಲೆ ವೀರಾಸನ 
ಭಂಗಿಯಲ್ಲಿದ್ದಾಲೆ. ದೇವಾಲಯಕ್ಕೆ ಹೊಂದಿಕೊಂಡಂತೆ ಸುಮಾರು 14 ಕಂಬಗಳಿವೆ. 
ನವರಂಗದ ಭಾಗ ರಾಜೇಂದ್ರ ಚೋಳನ ಕಾಲಕ್ಕೆ ಜೀರ್ಣೋದ್ದಾರವಾಗಿದೆ. ಕೋಷ್ಠಗುಡಿಗಳಲ್ಲಿ 
ಚಂಡಿಕೇಶ್ವರ ಮತ್ತು ಚೋಳ ರಾಜನ ಶಿಲ್ಪಗಳಿವೆ. ಈ ದೇವಾಲಯದಲ್ಲಿ ರಾಜೇಂದ್ರ ಚೋಳನ 


166 


ಶಾಸನಗಳಿವೆ. ರಾಜೇಂದ್ರ ಚೋಳನ ಆಡಳಿತ ಕಾಲದಲ್ಲಿ ಅಂದರೆ ಕ್ರಿಶ.1057 ರ ಕಾಲಕ್ಕೆ 


ಸೇರಿದ ಶಾಸನ ಇದಾಗಿದೆ.” 
2) ಚೌಡೇಶ್ವರಿ ದೇವಾಲಯ - ಬೀಚಗೊಂಡನಹಳ್ಳಿ 


ಬೀಚಗೊಂಡನಹಳ್ಳಿ ಕೋಲಾರ ತಾಲ್ಲೂಕಿನಲ್ಲಿದೆ. ಇಲ್ಲಿ ಚೌಡೇಶ್ವರಿ ದೇವಾಲಯ ಇದೆ. 
ಇದು ಗಂಗರ ಕಾಲಕ್ಕೆ ಸೇರಿದ್ದು, ನಂತರ ಚೋಳರ ಕಾಲಕ್ಕೆ ಅಭಿವೃದ್ಧಿ ಪಡೆದು ಈಗ 
ದುಃಸ್ಥಿತಿಯಲ್ಲಿದೆ. ಇಲ್ಲಿಯ ಸಪ್ತಮಾತೃಕೆಯರ ಶಿಲ್ಪಗಳು ಪ್ರತ್ನೇಕವಾಗಿವೆ. ಇಲ್ಲೊಂದು 
ಯೋಗಿನಿ ಶಿಲ್ಪವಿದೆ. 


3) ಚೌಡೇಶ್ವರಿ ದೇವಾಲಯ - ಹುನ್ನುಂದ 


ಬಂಗಾರಪೇಟೆ ತಾಲ್ಲೂಕು ಹುನ್ಮುಂದ ಗಾಮದಲ್ಲಿ ಚೌಡೇಶ್ವರಿ ದೇವಾಲಯವಿದೆ. 
ಗರ್ಭಗೃಹ ತೆರೆದ ಅಂತರಾಳ ನವರಂಗವನ್ನು ಹೊಂದಿದೆ. ನವರಂಗದಲ್ಲಿ ಭೈರವ ಮಂಟಪ 
ಇದೆ. ಚೌಡೇಶ್ವರಿಯನ್ನು ಪೂಜಿಸುವ ಶಿಲ್ಲವು ಇಂದ್ರಾಣಿಯಾಗಿದೆ. ಕೆಲವೊಂದು ಶಿಲ್ಲಗಳು 
ಚೋಳರ ಕಾಲಕ್ಕೆ ಸೇರಿವೆ. ಚೌಡೇಶ್ವರಿ ದೇವಾಲಯದ ಹಿಂದೆ ಒಂದು ಸಮಾಧಿ ಇದೆ. ಈ 
ಸಮಾಧಿಯಲ್ಲಿ ವೀರಗಲ್ಲು ಇದೆ. ಈ ವೀರನನ್ನು ಚೋಳರ ರಾಜನೆಂದು ಕರೆಯುವ ವಾಡಿಕೆ 
ಈ ಊರಿನಲ್ಲಿದೆ. 


4) ಸಪ್ತಮಾತೃಕೆಯರ ದೇವಾಲಯ - ಹೆಬ್ಬಟ 


ಶ್ರೀನಿವಾಸಪುರ ತಾಲ್ಲೂಕು ಹೆಬ್ಬಟ ಊರಿನಲ್ಲಿ ಅನೇಕ ಶಾಸನಗಳಿವೆ. ಶಾಸನಗಳ 


(EL 


ಕಾರ ಪೆರ್ಬಟ ಪೆರ್ಪಟ್ಟವೆಂದು ಕರೆಯಲಾಗಿದೆ. ಗಂಗರ, ಪಲ್ಲವರ, ನೊಳಂಬರ 


ಬ್‌ 
ಶಾಸನಗಳಿವೆ. ಆದರೆ ಪ್ರಾಚೀನ ಕಾಲದ ದೇವಾಲಯಗಳಿಲ್ಲ. ಸಪ್ಪಮಾತೃಕೆಯರ ದೇವಾಲಯ 
ಮಾತ್ರ ಇದೆ. ಮೂಲತಃ ಇಟ್ಟಿಗೆಯಿಂದ ನಿರ್ಮಿತವಾಗಿದೆ. ಇಲ್ಲಿರುವ ದುರ್ಗಾಶಿಲ್ಲವು 
ಜೋಳರ ಕಾಲದ ಶಿಲ್ಲದ ಮಾದರಿಯಲ್ಲಿಯೇ ಇದೆ. ಈ ಶಿಲ್ಪ ಚಾಮರಾಜನಗರ ಜಿಲ್ಲೆಯ 
ಯಳಂದೂರು ತಾಲ್ಲೂಕಿನಲ್ಲಿರುವ ಅಗರ ಗ್ರಾಮದ ದುರ್ಗ ಶಿಲ್ಲದ ಮಾದರಿಯಲ್ಲಿಯೇ ಇದೆ. 
ಆದಕಾರಣ ಇದು ಚೋಳರ ಕಾಲದ ಶಿಲ್ಲವೆನ್ನಬಹುದು. ಮತ್ತೊಂದು ರುಂಡ ಮುರಿದಿರುವ 
ಒಂದು ಮಹಿಷಮರ್ದಿನಿ (ಚಾಮುಂಡಿ) ಶಿಲ್ಪ ಇದೆ. ಈ ಹಿನ್ನೆಲೆಯಿಂದ ಚೋಳರ ಕಾಲಕ್ಕೆ 
ಸೇರಿಸಬಹುದಾಗಿದೆ. ಅದು ಅಲ್ಲದೆ ಕೋಲಾರದ ಕೋಲಾರಮ್ಮ ದೇವಾಲಯವು ಇದಕ್ಕೆ 


ಪೂರಕವಾಗಿ ಒಂದು ಉತ್ತಮವಾದ ಉದಾಹರಣೆಯಾಗಿದೆ. 


167 


5) ಲಕ್ಷ್ಮೀ ದೇವಾಲಯ - ಟೇಕಲ್‌ 


ಕೋಲಾರದ ಟೇಕಲ್‌ ಎಂಬ ಊರಿನಲ್ಲಿ ಲಕ್ಷ್ಮೀಗಾಗಿಯೇ ಒಂದು 
ದೇವಾಲಯವನ್ನು ನಿರ್ಮಿಸಲಾಗಿದೆ. ದೇವಾಲಯದ ಮೂಲಭಾಗಗಳು ಗರ್ಭಗೃಹ ಮತ್ತು 
ಶುಕನಾಸ ಭಾಗಗಳು ಚೋಳರ ಕಾಲಕ್ಕೆ ಸೇರಿವೆ. ಇವೆರಡು ಹೊರಭಾಗದ ಗೋಡೆಯ 
ಭಿತ್ತಿಯ ಭಾಗದಲ್ಲಿ ಚೋಳರ ಕಾಲಕ್ಕೆ ಸೇರಿದ ಅರೆಕಂಬಗಳಿವೆ. ದೇವಾಲಯದ 
ಮೇಲ್ಭಾಗದಲ್ಲಿ ಗರ್ಭಗೃಹಕ್ಕೆ ಸೇರಿದಂತೆ ಶುದ್ಧ ದ್ರಾವಿಡ ಶೈಲಿಯ ವಿಮಾನ ಇದೆ. ಅಲ್ಲದೆ 
ಅರೆಕಂಬಗಳು ಹಾಗೂ ಕೋಷ್ಟಮಂಟಪಗಳು ಶುದ್ಧ ಚೋಳರ ಶೈಲಿಯಲ್ಲಿ ನಿರ್ಮಾಣವಾಗಿದೆ. 


6) ದುರ್ಗಾ ದೇವಾಲಯ - ಅವನಿ 


ಕೋಲಾರ ಜಿಲ್ಲೆಯ ಅವನಿಯಲ್ಲಿ ದುರ್ಗಾ ದೇವಾಲಯ ಇದೆ. ಇದು ಈಗ 
ದುಃಸ್ಥಿತಿಯನ್ನು ಹೊಂದಿದೆ. ಕೇವಲ ಅವಶೇಷಗಳಾಗಿ ಉಳಿದಿವೆ. ಗಂಗರ ಮತ್ತು ಚೋಳರ 
ಕಾಲಕ್ಕೆ ಸೇರಿದ ಅವರದೇ ಶೈಲಿಯ ಕಂಬಗಳಿವೆ. 


7) ದುರ್ಗಾ ದೇವಾಲಯ - ಅಗರ 


ಯಳಂದೂರು ತಾಲ್ಲೂಕು ಅಗರ ಗ್ರಾಮದಲ್ಲಿ ದುರ್ಗಾ ದೇವಾಲಯವಿದೆ. ಇದು 
ಕುಲೋತ್ತುಂಗ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ. ಇದರ ಕಾಲ ಕ್ರಿಶ.1103. ಇದರ 
ಬಗ್ಗೆ ಶಾಸನೋಕ್ತ ದಾಖಲೆ ಇದೆ.”' ಕುಲೋತ್ತುಂಗ ಚೋಳನು ಈ ದೇವಾಲಯವನ್ನು 


ನಿರ್ಮಿಸಿ ಗರ್ಭಗೃಹದಲ್ಲಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ. (ಚಿತ್ರ-55) 


ಅಲ್ಲದೆ ತನ್ನ ರಾಜ ಗುರುವಿನೊಂದಿಗೆ ರಾಜೇಂದ್ರ ಚೋಳ ಚತುರ್ಮೇದಿಮಂಗಲ 
ಹಾಗೂ ಇನ್ನೂ ಕೆಲವು ಗ್ರಾಮಗಳನ್ನು 108 ಜನ ಬ್ರಾಹ್ಮಣರಿಗೆ ದಾನ ನೀಡಿರುವ ವಿಚಾರ 
ತಿಳಿದುಬರುತ್ತದೆ.” ಗರ್ಭಗೃಹದಲ್ಲಿರುವ ಚತುರ್ಬಾಹುವಾದ ದುರ್ಗಿಯು ಸುಂದರವಾದ 
ಅಂಗಸೌಷ್ಟವವನ್ನು ಹೊಂದಿರುವ ಶೀ ದುರ್ಗಾಮಾತೆ ದುಂಡಾಗಿದ್ದು, ಮುಖ ಕೋನಾಕಾರದ 
ಕಿರೀಟವನ್ನು ಹೊಂದಿದ್ದಾಳೆ. ದೇವಿಯ ವಾಹನವಾದ ಸಿಂಹವನ್ನು ತೋರಿಸಲಾಗಿದೆ. ಶಿಲ್ಲದ 
ಶೈಲಿಯ ದೃಷ್ಟಿಯಿಂದ ಚೋಳರ ಕಾಲಕ್ಕೆ ಸೇರಿದೆ. ಇದರಿಂದ ಈ ಶಿಲವು ಮೂಲ 
ಶಿಲ್ಲವೆಂದು ಪರಿಗಣಿಸಬಹುದಾಗಿದೆ. ಚೋಳರ ಕಾಲಕ್ಕೆ ಪೂರಕವಾಗಿ ಶಕ್ತಿಪಧಾನವಾದ ಸ್ತೀ 
ದೇವತೆಯ ದೇವಾಲಯಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ, ಮಹಿಷಮರ್ದಿನಿ ಶಿಲ್ಪಗಳು 
ಜೋಳರ ಕಾಲದ ಸಾಕಷ್ಟು ದೇವಾಲಯಗಳಲ್ಲಿ ಕಾಣಬರುತ್ತವೆ. ಆದಕಾರಣ ಚೋಳರು 


168 


ಶಕ್ತಿಪ್ರಧಾನವಾಗಿರುವ ಸ್ಲೀ ದೇವತೆಯನ್ನು ಸಹ ಆರಾಧಿಸುತ್ತಿದ್ದರು ಎಂಬುದು 


ಮೊ 


ತಿಳಿದುಬರುತ್ತದೆ. 
8) ಸಪ್ತಮಾತೃಕೆಯರ ದೇವಾಲಯ - ಕಮರವಾಡಿ 


ಕಮರವಾಡಿಯು ಚಾಮರಾಜನಗರ ಜಿಲ್ಲೆ ಚಾಮರಾಜನ ತಾಲ್ಲೂಕು ಸಂತೆಮರಲಳ್ಳಿ 
ಹೋಬಳಿಗೆ ಸೇರಿದಂತೆ ಕಮರವಾಡಿಯು ಅತ್ಯಂತ ಪ್ರಾಚೀನ ಕಾಲದ ಗ್ರಾಮವಾಗಿದ್ದು, ಈ 
ಗಾಮದಲ್ಲಿ ತಲಕಾಡಿನ ಗಂಗರ ಕಾಲಕ್ಕೆ ಹಾಗೂ ಚೋಳರ ಕಾಲಕ್ಕೆ ಸಂಬಂಧಪಟ್ಟಂತೆ 
ಸಪ್ತಮಾತೃಕೆಯರ ದೇವಾಲಯವಿದೆ. ಈ ದೇವಾಲಯವು ಪ್ರಾಚೀನತೆಯನ್ನು ಹೊಂದಿದ್ದರೂ 
ಪ್ರಸ್ತುತ ದಿನಗಳಲ್ಲಿ ಈ ದೇವಾಲಯವು ಸಂಪೂರ್ಣ ನಾಶವಾಗಿದ್ದು, ಪ್ರಾಚೀನ 


po) 


ಸಪ್ತಮಾತೃಕೆಯರ ಶಿಲ್ಲಗಳು ಕಂಡುಬರುತ್ತವೆ. ಸ್ಥಳೀಯರ ಅಭಿಪ್ರಾಯದಂತೆ ಹಾಗೂ 


[; 


ಲ್ಲಿರುವ ಶಿಲಗಳ ವಾಸ್ತು ಲಕ್ಷಣಗಳಿಂದ ಚೋಳರ ಕಾಲದ ಶಿಲ ಕಲೆಗೆ 


w 


ಹೆಸರುವಾಸಿಯಾಗಿವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. 
9) ಚೌಡೇಶ್ವರಿ ದೇವಾಲಯ - ತಲಕಾಡು 


ಗಂಗರ ರಾಜಧಾನಿಯಾದ ತಲಕಾಡಿನಲ್ಲಿ ಪ್ರಾಚೀನ ಕಾಲದ ಚೌಡೇಶ್ತರಿ 
ದೇವಾಲಯವಿದ್ದು, ಈ ದೇವಾಲಯವು ಸಂಪೂರ್ಣವಾಗಿ ನಾಶವಾಗಿದ್ದು, ಇತ್ತೀಚೆಗೆ 
ಹೊಸದಾದ ಒಂದು ಆಲಯವನ್ನು ನಿರ್ಮಿಸಿ ಇಲ್ಲಿ ಚೌಡೇಶ್ವರಿಯ ಶಿಲ್ಲವನ್ನು ಇರಿಸಲಾಗಿದೆ. 
ತಲಕಾಡಿನಲ್ಲಿ ಪ್ರತಿ ವರ್ಷದ ಶಿವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಜಾತ್ರೆ ನಡೆಯುತ್ತದೆ. ಈ 
ಜಾತ್ರೆಯನ್ನು ಬಂಡರಸಮ್ಮನ ಜಾತ್ರೆಯೆಂದು ಕರೆಯುತ್ತಾರೆ. ತಲಕಾಡಿನ ಸ್ಥಳೀಯರ ಪ್ರಕಾರ 
ಈ ದೇವಾಲಯವು ಚೋಳರ ಕಾಲಕ್ಕೆ ಸೇರಿದ್ದು, ತಲತಲಾಂತರಗಳಿಂದ ಈ ಬಂಡರಸಮ್ಮನ 
ಜಾತ್ರೆಯು ನಡೆದುಕೊಂಡು ಬರುತ್ತಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ. ಆದಕಾರಣ 
ಮೌಖಿಕ ಆಧಾರಗಳ ಹಿನ್ನೆಲೆಯಲ್ಲಿ ಇದೊಂದು ಚೋಳರ ಕಾಲದ ದೇವಾಲಯವಾಗಿದೆ 


ಎಂಬುದನ್ನು ಪ್ರಸ್ತುತಪಡಿಸಲಾಗಿದೆ. 


10) ಮುಳ್ಳಾಚಮ್ಮ ದೇವಾಲಯ - ಮುಡಿಗೊಂಡ 


ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲ್ಲೂಕು, ಮುಡಿಗೊಂಡದಲ್ಲಿ ಮುಳ್ಳಾಚಮ್ಮ 
ದೇವಾಲಯವಿದೆ. ಅಲ್ಲದೆ ಈ ಊರಿಗೆ ಸಂಬಂಧಪಟ್ಟಂತೆ ಚೋಳರು ಹೊಯ್ದಳರು, 
ವಿಜಯನಗರದ ಅರಸರು, ಮೈಸೂರು ಒಡೆಯರ ಕಾಲಕ್ಕೆ ಸಂಬಂಧಿಸಿದಂತೆ ಅನೇಕ 


169 


ಶಾಸನಗಳಿವೆ. ಚೋಳರ ಕಾಲಕ್ಕೆ ಸಂಬಂಧಪಟ್ಟಂತೆ ಮುಡಿಗೊಂಡೇಶ್ವರ ಹಾಗೇ 
ನಾರಾಯಣಸ್ವಾಮಿ ದೇವಾಲಯಗಳಿವೆ. ಸ್ಥಳೀಯರ ಪ್ರಕಾರ ಈ  ಮುಳ್ಳಾಚಮ್ಮ 
ದೇವಾಲಯವು ಸಹ ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯವಾಗಿದೆ 
ಎಂಬುದನ್ನು ತಿಳಿಸುತ್ತಾರೆ. ಆದಕಾರಣ ಮುಳ್ಳಾಚಮ್ಮನ ದೇವಾಲಯವು ಸಹ ಚೋಳರ 


ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂಬುದನ್ನು ತಿಳಿಸಲಾಗಿದೆ. 
11) ಚೌಡೇಶ್ವರಿ ಮತ್ತು ಹಟ್ಟಮಾರಮ್ಮ- ಹಾರೇಕೊಪ್ಪ 


ಚನ್ನರಾಯಪಟ್ಟಣ ತಾಲ್ಲೂಕಿನ ಹಾರೇಕೊಬ್ಬ ಊರು ಸೋಗಾಲದಿಂದ ಸುಮಾರು 3 
ಕಿಲೋಮೀಟರ್‌ ದೂರದಲ್ಲಿದೆ. ಐತಿಹಾಸಿಕವಾಗಿ ಇದೊಂದು ಪ್ರಮುಖವಾದ ಊರಾಗಿದೆ. 
ಅಲ್ಲದೆ ಅನೇಕ ಗುಡಿ-ಗೋಪುರಗಳಿಂದ ಕೂಡಿದೆ. ಹಲವಾರು ವೀರಗಲ್ಲುಗಳು ಮತ್ತು 
ಮಾಸ್ತಿಕಲ್ಲುಗಳನ್ನು ಹೊಂದಿದೆ. ಹಿಂದೆ ಒಂದು ಅಗಹಾರವಾಗಿತ್ತೆಂದು ತಿಳಿದುಬರುತ್ತದೆ. 
ಹಾಗಾಗಿ ಊರಿಗೆ ಹಾರೊ ಎಂದರೆ ಹಾರುವ ಬ್ರಾಹ್ಮಣರು ವಾಸ ಮಾಡುತ್ತಿದ್ದ ನೆಲೆಯಾಗಿತ್ತು. 
ಈ ಊರಿನಲ್ಲಿ ಪ್ರಾಚೀನ ಕಾಲದ ಕಲ್ಯಾಣಿ, ಭೈರವನ ದೇವಾಲಯ, ವೀರಭದ್ರ ದೇವಾಲಯ 
ಹಾಗೂ ಶಕ್ತಿ ಪ್ರಧಾನವಾದ ಹಟ್ಟಮಾರಮ್ಮ ಚೌಡೇಶ್ವರಿ ದೇವಾಲಯವಿದೆ. ಈ 
ದೇವಾಲಯಗಳನ್ನು ಕಿ.ಶ.11-12ನೇ ಶತಮಾನಕ್ಕೆ ಹೋಲಿಕೆ ಮಾಡಲಾಗಿದೆ. ಆದಕಾರಣ ಇವು 
ಚೋಳರ ಕಾಲಕ್ಕೆ ಸೇರಿಸಬಹುದಾಗಿದೆ. 


12) ಚೌಡೇಶ್ವರಿ ದೇವಾಲಯ- ಕೆಲಸೂರು 


ಗುಂಡ್ಲುಪೇಟಿ ತಾಲ್ಲೂಕು ಕೆಲಸೂರಿನಲ್ಲಿ ಶಕ್ತಿ ಪ್ರಧಾನವಾದ ಚೌಡೇಶ್ತರಿ 
ದೇವಾಲಯವಿದೆ. ಇಲ್ಲಿರುವ ಬ್ರಾಹ್ಮೀ ಮತ್ತು ಮಾಹೇಶ್ವರಿ ಶಿಲ್ಲಗಳನ್ನು ಗಮನಿಸಿದರೆ ಇವು 
ಚೋಳರ ಕಾಲಕ್ಕೆ ಸೇರಿದೆ. ಅಲ್ಲದೆ ಸಪ್ತಮಾತೃಕೆಯರ ಶಿಲ್ಪಗಳಿವೆ. ಇಲ್ಲಿರುವ 


po) 


ಸೂರ್ಯಶಿಲವೂ ಸಹ ಚೋಳ ಕಲಾಶೈಲಿಗೆ ಸೇರಿದ ಶಿಲ್ಲವಾಗಿದೆ. 


ಚೋಳರ ಕಾಲದ ದಕ್ಷಿಣ ಕರ್ನಾಟಕದಲ್ಲಿನ ವೈಷ್ಣವ ದೇವಾಲಯಗಳು 


1. ಜನಾರ್ಧನ ದೇವಾಲಯ ತಡಿಮಾಲಂಗಿ 

2. ನರಸಿಂಹಸ್ಥಾಮಿ ದೇವಾಲಯ ಅಗರ 

3. ವರದರಾಜಸ್ವಾಮಿ ದೇವಾಲಯ - ಅಗರ 

4. ಲಕ್ಷ್ಮೀನರಸಿಂಹಸ್ತಾಮಿ ದೇವಾಲಯ ಮಾರೇಹಳ್ಳಿ 


170 


5. ಜನಾರ್ಧನ ದೇವಾಲಯ ಗಣಗನೂರು 

6. ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯ ತಗಡೂರು 
7. ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯ ಕೊಳ್ಳೇಗಾಲ 
8. ವಿಜಯೇಂದ್ರ ದೇವಾಲಯ - ಬೇತಮಂಗಲ 

9. ವರದರಾಜಸ್ಥಾಮಿ ದೇವಾಲಯ - ಹೆಗ್ಗಡದೇವನಕೋಟೆ 
10. ವರದರಾಜಸ್ಥಾಮಿ ದೇವಾಲಯ - ಸತ್ತೇಗಾಲ 

11. ಚನ್ನಕೇಶವ ದೇವಾಲಯ - ಪಿರಿಯಾಪಟ್ಟಣ 

12. ವರದರಾಜಸ್ತಾಮಿ ದೇವಾಲಯ ವರಕೋಡು 

13. ನಾರಾಯಣಸ್ವಾಮಿ ದೇವಾಲಯ - ಸುತ್ತೂರು 

14. ಚಕ್ರಪ್ರಾಣೇಶ್ವರ ದೇವಾಲಯ ಮದ್ದೂರು 

15. ನಾರಾಯಣಸ್ವಾಮಿ ದೇವಾಲಯ ಮೂಗೂರು 

16. ನಾರಾಯಣಸ್ವಾಮಿ ದೇವಾಲಯ ಮುಡಿಗುಂಡ 
17. ವರದರಾಜಸ್ಹಾಮಿ ದೇವಾಲಯ - ಸಿಂಗನಲ್ಲೂರು 

18. ನಾರಾಯಣಸ್ವಾಮಿ ದೇವಾಲಯ - ನಾರಾಯಣಪುರ 


19. ರಂಗನಾಥಸ್ತಾಮಿ ದೇವಾಲಯ - ಶಿವನಸಮುದ್ರ 
ಜನಾರ್ಧನ ದೇವಾಲಯ - ತಡಿಮಾಲಂಗಿ 


ತಡಿಮಾಲಂಗಿ ಮೈಸೂರು ಜಿಲ್ಲೆ ತಿ.ನರಸೀಪುರ ತಾಲ್ಲೂಕಿನಲ್ಲಿದೆ. ಈ ಊರಿಗೆ ಹಿಂದೇ 
ಜನನಾಥಪುರವೆಂದು ಕರೆಯಲಾಗಿತ್ತು.” ಗಂಗರ ಕಾಲದಿಂದಲೂ ಪ್ರಮುಖ ನೆಲೆ ಚೋಳರ 
ಕಾಲಕ್ಕೆ ಈ ಊರಿನಲ್ಲಿ ದೇವಾಲಯಗಳು ನಿರ್ಮಾಣಗೊಂಡಿವೆ. ಇವುಗಳಿಗೆ ಶಸನೋಕ್ತ 
ದಾಖಲೆಗಳಿವೆ.” ಮಾಲಂಗಿ ಚೋಳರ ಕಾಲಕ್ಕೆ ಒಂದು ಅಗ್ರಹಾರವಾಗಿತ್ತು ಜನಾರ್ಧನ 
ದೇವಾಲಯವನ್ನು ಚೋಳ ಚಕ್ರವರ್ತಿ ರಾಜರಾಜಚೋಳನು ಕ್ರಿ.ಶ.1004 ರಲ್ಲಿ ಕಟ್ಟಿಸಿದನೆಂದು 
ತಿಳಿದುಬರುತ್ತದೆ.” ಈ ದೇವಾಲಯವನ್ನು ಜಲಾತ್ರೇಯ ದೇವಾಲಯವೆಂದೂ ಸಹ 
ಕರೆಯುವ ವಾಡಿಕೆ ಇದೆ. ಏಕಕೂಟ ದ್ರಾವಿಡ ಶೈಲಿಯ ದೇವಾಲಯ. ಇದು 
ರಾಜರಾಜಚೋಳನ ಕಾಲದಲ್ಲಿಯೇ ಆಗಿದೆ. ಚಿಕ್ಕದಾದ ಗರ್ಭಗೃಹ, ಶುಕನಾಸ, ನವರಂಗ 
ತೆರೆದ ಮುಖಮಂಟಪವನ್ನು ಹೊಂದಿದೆ.(ಚಿತ್ರ-56) ಗರ್ಭಗೃಹದಲ್ಲಿ ವಿಷ್ಣುವಿನ 


171 


ರೂಪವಾದಂತಹ ಜನಾರ್ಧನ ಸ್ವಾಮಿಯ ಸುಮಾರು 5 ಅಡಿ ಎತ್ತರವಿರುವ ಶಿಲ್ಪ ಇದೆ. 
ಚತುರ್ಭುಜಧಾರನಗಿದ್ದಾನೆ. ಅಭಯ ಹಸ್ತ, ಚಕ್ರ ಶಂಖ ಮತ್ತು ಗದಾಧಾರಿಯಾಗಿ ವಷ್ಟು ಶಿಲ್ಪ 


ಕಿರಿಟ ಧರಿಸಿದ್ದಾನೆ. ಸಂಗಾತಿ ದೇವತೆಗಳ ಶಿಲ್ಲಗಳಿಲ್ಲ. 


ನವರಂಗದಲ್ಲಿ ಒಟ್ಟು ಒಂಭತ್ತು ಅಂಕಣಗಳಿವೆ. ಗೋಡೆಯ ಸುತ್ತಲೂ 12 
ಕಂಬಗಳಿವೆ. ಮೂರು ಪಟ್ಟಿಕೆಯಿಂದ ಕೂಡಿದ ಅಧಿಷ್ಠಾನದಲ್ಲಿ ತಮಿಳು ಲಿಪಿಯ ಶಾಸನಗಳಿವೆ. 
ದೇವಾಲಯದ ಸುತ್ತಲೂ ತೆರೆದ ಮಂಟಪವಿದ್ದು, ಒಂಭತ್ತು ಕಂಬಗಳಂತೆ ದೇವಸ್ಥಾನದ ಎಡ 
ಮತ್ತು ಬಲ ಭಾಗಕ್ಕೆ ಎರಡು ಸಾಲು, ಗರ್ಭಗೃಹ ಹಿಂದೆ ಎರಡು ಸಾಲು, ನವರಂಗದ 
ಮುಂದೆ ಮೂರು ಸಾಲು ಕಂಬಗಳನ್ನುಳ್ಳ ಈ ಮಂಟಪ ಚೋಳ ಶೈಲಿಯಲ್ಲಿ ಇದೆ. 


ನರಸಿಂಹಸ್ಥಾಮಿ ದೇವಾಲಯ - ಅಗರ 


ಯಳಂದೂರು ತಾಲ್ಲೂಕು ಅಗರ ಗ್ರಾಮದಲ್ಲಿ ಚೋಳರ ಕಾಲಕ್ಕೆ ಸೇರಿದ 
ನರಸಿಂಹಸ್ಥಾಮಿ ದೇವಾಲಯವಿದೆ. ಇದು ಗರ್ಭಗೃಹ, ಶುಕನಾಸ, ನವರಂಗ, 
ಮುಖಮಂಟಪ, ದ್ಹಾರಮಂಟಪವನ್ನು ಒಳೆಗೊಂಡಿದೆ. ಇದೊಂದು ವೃತ್ತಾಕಾರವಾಗಿರುವ 
ಜೋಳರ ದೇವಾಲಯವಾಗಿದೆ.(ಚಿತ್ರ-57) ಗರ್ಭಗೃಹದಲ್ಲಿ ಚತುರ್ಬಾಹುವಿನಿಂದ ಕೂಡಿದ 
ಯೋಗಪಟ್ಗವನ್ನು ಹೊಂದಿರುವ ಯೋಗನರಸಿಂಹಸ್ತಾಮಿ ಶಿಲ್ಪ ಇದೆ. ಇದನ್ನು ನೋಡಿದರೆ 
ಹೊಯ್ಸಳರ ಕಾಲದ ರಚನೆ ಎಂಬುದಾಗಿದೆ. ಆದರೆ ದೇವಾಲಯ ಚೋಳರ ಕಾಲಕ್ಕೆ ಸೇರಿದೆ. 


ಈ ದೇವಾಲಯದಲಿರುವ ನಾರಾಯಣ ಶಿಲ್ಪಗಳನ್ನು ಹಲವಾರು ಹೆಸರುಗಳಿಂದ 
ಕರೆಯಲಾಗಿದೆ. ಯೋಗಪಟ್ಟಿಕೆಯಿಂದ ಯೋಗಾಸನದಲ್ಲಿ ಕುಳಿತಿರುವುದರಿಂದ 
ಯೋಗಾನರಸಿಂಹನೆಂದು, ವ್ಯಕ್ಷಸ್ಥಳದಲ್ಲಿ ಲಕ್ಷ್ಮಿಯ ಚಿಕ್ಕದಾದ ಆಕೃತಿಯು ಇರುವುದರಿಂದ 
ಲಕ್ಷಿ £ನರಸಿಂಹನೆಂದೂ ಹಣೆಯಲ್ಲಿ ಕಣು ತೋರಿಸಿರುವುದರಿಂದ ಇವನನ್ನು 
ಉಗ್ರನರಸಿಂಹನೆಂದೂ, ಪಕ್ಕದಲ್ಲಿ ಪ್ರಹ್ಲಾದನಿರುವುದರಿಂದ  ಗಿರಿಜಾನರಸಿಂಹನೆಂದೂ 
ಕರೆಯಲಾಗಿದೆ. ಅಗರದ ನರಸಿಂಹಸ್ತಾಮಿ ದೇವಾಲಯವನ್ನು ಚೋಳರು ಗಜಪೃಷ್ಠ್ಮಾಕೃತಿಯ 
ದೇವಾಲಯದ ವಿನ್ಯಾಸವನ್ನು ಪಲ್ಲವರಿಂದ ಪ್ರೇರಿತರಾಗಿರಬಹುದು. ಇದರಿಂದಾಗಿಯೇ 
ಚೋಳರು ಅಗರ ಗ್ರಾಮದಲ್ಲಿ ಹಲವಾರು ದೇವಾಲಯಗಳ ಜೊತೆಯಲ್ಲಿ ಗಜಪುಷ್ಠಾಕೃತಿಯ 


ದೇವಾಲಯವನ್ನು ನಿರ್ಮಿಸಿದ್ದಾರೆ. 


172 


ವರದರಾಜ ದೇವಾಲಯ - ಅಗರ 


ವರದರಾಜಸ್ವಾಮಿ ದೇವಾಲಯವು ಸಹ ಚೋಳರು ಕಾಲದಲ್ಲಿಯೇ ಆಗಿದೆ. ಈಗ 
ದೇವಾಲಯದ ಗರ್ಭಗುಡಿಯ ಭಾಗ ಮಾತ್ರ ಉಳಿದಿದೆ. ಈ ದೇವಾಲಯಕ್ಕೆ ಜೋಳ ಮತ್ತು 
ಹೊಯ್ದಳರ ಕಾಲದ ಶಾಸನಗಳು ಸಹ ಕಾಣಬರುತ್ತವೆ.” (ಚಿತ್ರ-58) ದೇವಾಲಯದ 
ಕುರುಹು ಎಂಬಂತೆ ಅಳಿದುಳಿದು ಗರ್ಭಗುಡಿಯಲ್ಲಿ ಮಣ್ಣಿನ ದಿಣ್ಣೆಯ ಮೇಲೆ ವಿಷ್ಣುವಿನ 
ಶಿಲ್ಪವಿದೆ. ಸಮಭಂಗಿಯಲ್ಲಿ ನಿಂತಿರುವ ಶಿಲ್ಪ ವಿಷ್ಣುವಿನ ಹಿಂಗೈಗಳಲ್ಲಿ ಬಲಗಡೆ ಚಕ್ರ ಎಡಗಡೆ 
ಶಂಖ, ಬಲಕೆಳಗೈ ವರದಮುದೆಯಲ್ಲಿದ್ದು ಎಡಗೈ ಕಟ್ಕಾವಲಂಬಿತ ಹಸ್ತವಾಗಿದೆ. ಶಿಲ್ಪವು 
ವರದರ ಹಸ್ತದಲ್ಲಿರುವುದರಿಂದ ವರದರಾಜಸ್ವಾಮಿ ಎಂದು ಕರೆಯಲಾಗಿದೆ. 


ಲಕಿ €ನರಸಿಂಹಸಾಮಿ ದೇವಾಲಯ - ಮಾರೇಹಳಿ 
Ww ) ೪ 


ಮಳವಳ್ಳಿ ತಾಲ್ಲೂಕು ಮಾರೇಹಳ್ಳಿಯಲ್ಲಿ ಅಂದರೆ ಮಾರೇಹಳ್ಳಿಯ ಊರಿನಿಂದ 
ಸುಮಾರು 1 ಕಿಲೋಮೀಟರ್‌ ದೂರದಲ್ಲಿ ಲಕ್ಷೀನರಸಿಂಹಸ್ಹಾಮಿ ದೇವಾಲಯವಿದೆ. ಈ ಈ 
ದೇವಾಲಯವು ಕ್ರಿ.ಶ.10ನೇ ಶತಮಾನದಲ್ಲಿ ರಾಜರಾಜಚೋಳನ ಕಾಲದಲ್ಲಿ 
ನಿರ್ಮಾಣಗೊಂಡಿದೆ.”' ಲಕ್ಷ್ಮ ೀನರಸಿಂಹಸ್ಥಾಮಿ ದೇವಸ್ಥಾನವು ತಳವಿನ್ಯಾಸದಲ್ಲಿ ಗರ್ಭಗೃಹ, 
ಶುಕನಾಸ, ನವರಂಗ, ಮುಖಮಂಟಪ, ದ್ಹಾರಮಂಟಪ, ಪ್ರಾಕಾರಗೋಡೆ ಬಲಿಪೀಠ ಒಂದು 
ಎತ್ತರವಾದ ಗರುಡಕಂಬ ಇದೆ. (ಚಿತ್ರ-59) 


ಈ ದೇವಸ್ಥಾನದ ಮೂಲಭಾಗಗಳಾದ ಗರ್ಭಗೃಹ, ಶುಕನಾಸ, ನವರಂಗಗಳು ಈ 
ಮೂರು ಭಾಗಗಳು ಚೋಳರ ಆಡಳಿತ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಈ ಮೂರು 
ಭಾಗದ ಅಧಿಷ್ಠಾನದಲ್ಲಿಯೂ ಚೋಳ ಶೈಲಿಯ ವ್ಯಾಳವಾರಿಯ ಸುಂದರವಾದ ಉಬ್ಬು ಕೆತ್ತನೆ 
ಇದೆ. ಭಿತ್ತಿಯ ಭಾಗದಲ್ಲಿ ಸುತ್ತಲೂ ಚೋಳ ಶೈಲಿಯ ಅರೆಕಂಬಗಳನ್ನು ಕಡೆಯಲಾಗಿದೆ. 
ಮಂಟಪದ ತಳಭಾಗದಲ್ಲಿ ಮಕರತೋರಣ ಇದೆ. ಕಪೋತವು ಸರಳವಾಗಿದೆ. ಕಪೋತದಲ್ಲಿ 
ಈರ್ತಿಮುಖವಿದೆ ಹಾಗೂ ಕೂಡುಗಳ ಕೆತ್ತನೆಗಳನ್ನು ಕಡೆಯಲಾಗಿದೆ. ನಂತರ ಹೊಯ್ದಳರ 


ವಿಜಯನಗರ ಅರಸರ ಕಾಲಕ್ಕೆ ದೇವಾಲಯ ಸಾಕಷ್ಟು ಅಭಿವೃದ್ಧಿಯಾಗಿದೆ. 
ಜನಾರ್ಧನ ದೇವಾಲಯ - ಗಣಗನೂರು 


ಯಳಂದೂರು ತಾಲ್ಲೂಕು ಗಣಗನೂರಿನಲ್ಲಿ ಚೋಳರ ಕಾಲಕ್ಕೆ ಸೇರಿದ ಜನಾರ್ಧನ 
ದೇವಾಲಯ ಇದೆ. ಗರ್ಭಗೃಹ, ಶುಕನಾಸವನ್ನು ಮಾತ್ರ ಹೊಂದಿದೆ. ಉಳಿದ ಭಾಗ 


173 


ನಾಶವಾಗಿದೆ. ಏರುವಿನ್ಯಾಸದಲ್ಲಿ ಗರ್ಭಗೃಹದ ಸುತ್ತಲೂ ಸ್ತಂಭ ಪಂಜರಗಳಿದ್ದು, ಸ್ಪಲ್ಪ 
ಚಿಕ್ಕದಾದ ಅರೆಕಂಬಗಳಿವೆ. ಭುವನೇಶ್ವರಿಯಲ್ಲಿ ಆಕರ್ಷಕವಾಗಿದ್ದು, ನಾಭಿಶ್ಚಂದ್ರ ಮತ್ತು 
ಕಮಲದ ಕೆತ್ತನೆಯನ್ನು ಕಡೆಯಲಾಗಿದೆ. ಮೂಲಗರ್ಭಗುಡಿಯಲ್ಲಿ ಗರುಡನ ಒಂದು ಬಿಡಿಶಿಲ್ಲ 


ಮಾತ್ರ ಇತ್ತೆಂದು ತೋರುತ್ತದೆ. ಆದರೆ ಈಗ ಸಂಪೂರ್ಣ ನಾಶವಾಗಿದೆ. (ಚಿತ್ರ-60) 
ಲಕ್ಷ್ಮೀನರಸಿಂಹ ಸ್ಪಾಮಿ ದೇವಾಲಯ - ತಗಡೂರು 


ನಂಜನಗೂಡು ತಾಲ್ಲೂಕು ತಗಡೂರಿನಲ್ಲಿ ಈಗ ಉಳಿದುಕೊಂಡು ಬಂದಿರುವ, ಅಲ್ಲದೆ 
ಸುಃಸ್ಕಿತಿಯಲ್ಲಿರುವ ಅಲ್ಲದೆ ಜೋಳರ ಕಾಲದ ದ್ರಾವಿಡ ವಾಸ್ತುಶೈಲಿಗಳಿಗೆ ಪ್ರಮುಖ 
ದೇವಾಲಯವಾಗಿದೆ. ಗರ್ಭಗೃಹ, ಶುಕನಾಸ, ನವರಂಗವನ್ನು ಹೊಂದಿರುವ ಈ 
ದೇವಾಲಯಕ್ಕೆ ನಾಲ್ಕು ದಿಂಡುಗಳುಳ್ಳ ಅಧಿಷ್ಠಾನ ಇದೆ. ವಿಶಾಲವಾದ ಪ್ರಾಕಾರ 
ಮಹಾದ್ದಾರದ ಪ್ರಶೋಳಿಗಳನ್ನು ಹೊಂದಿರುವ ಈ ದೇವಾಲಯ ಸಹ ಕೆಲವೊಂದು 
ಮಾರ್ಪಾಡುಗಳು ಆಗಿರುವುದು ತಿಳಿದುಬರುತ್ತದೆ. ಮಹಾಮಂಟಪ ಶಿಖರ ಹಾಗೂ 
ಪ್ರಾಕಾರಗಳು ನಂತರ ಕಾಲದ ಸೇರ್ಪಡೆ ಗರ್ಭಗೃಹ, ಶುಕನಾಸ, ನವರಂಗ ಮಾತ್ರ 
ಮೂಲಸ್ಸರೂಪದ್ದಾಗಿದೆ. ಬಾಹ್ಯದೃಷ್ಟಿಯಿಂದ ನೋಡಲು ಸುಂದರವಾಗಿ ಕಾಣುವ ಈ 
ದೇವಸ್ಥಾನದಲ್ಲಿ ನವರಂಗದ ನಾಲ್ಕು ಕಂಬಗಳು ತಮಿಳು ಲಿಪಿಯಲ್ಲಿ ಶಾಸನವನ್ನು 
ಬರೆಸಲಾಗಿದೆ.” ಈ ಶಾಸನಗಳು ಕ್ರಿಶ.1॥1-12ನೇ ಶತಮಾನದ ಲಿಪಿ ಶೈಲಿಯನ್ನು 
ಹೊಂದಿರುವುದರಿಂದ ದೇವಾಲಯದ ಈ ಭಾಗ ಮತ್ತು ಗರ್ಭಗೃಹ ಬಹುಶಃ ಚೋಳರ 
ಕಾಲದಲ್ಲಿಯೇ ನಿರ್ಮಾಣವಾಗಿರಬಹುದೆಂದು ತಿಳಿಯಬಹುದಾಗಿದೆ. 


ಲಕ್ಷಿ ನಾರಾಯಣಸ್ವಾಮಿ ದೇವಾಲಯ - ಕೊಳ್ಳೇಗಾಲ 


ಕೊಳ್ಳೇಗಾಲದಲ್ಲಿ ಲಕ್ಷ್ಮೀನರಸಿಂಹಸ್ತಾಮಿ ದೇವಾಲಯವನ್ನು  ಕ್ರಿ.ಶ.11ನೇ 
ಶತಮಾನದಲ್ಲಿ ನಿರ್ಮಿಸಲಾಗಿದೆ. ರಾಜರಾಜ ಚೋಳನ ಕಾಲದ ಶಾಸನದ ಪ್ರಕಾರ ಇದನ್ನು 
ರಾಜರಾಜ ಚೋಳನ ತ್ರಿಭುವನ ಮಹಾದೇವಿ ಚತುರ್ವೇದಿ ಮಂಗಲವೆಂದು 
ಕರೆಯಲಾಗಿದೆ.” ಅದು ಅಲ್ಲದೆ ದೇವಾಲಯಕ್ಕೆ ದಾನ ನೀಡಿದ ವಿಚಾರ ಸಹ 
ತಿಳಿದುಬರುತ್ತದೆ. ಹೊಯ್ದಳರ ಕಾಲದ ವೀರನರಸಿಂಹರವರ ಕಾಲದಲ್ಲಿ ದೇವಸ್ಥಾನಕ್ಕೆ ದಾನ 
ನೀಡಿದ ವಿಚಾರಗಳು ಇದೆ. ಈ ಎಲ್ಲಾ ಆಧಾರಗಳಿಂದ ಲಕ್ಷಿ £ನಾರಾಯಣಸ್ವಾಮಿ ದೇವಸ್ಥಾನ 
ಜೋಳರ ಕಾಲದಲ್ಲಿ ನಿರ್ಮಾಣವಾಗಿ ಹೊಯ್ದಳರ ಕಾಲಕ್ಕೆ ಅಭಿವೃದ್ಧಿಯನ್ನು ಪಡೆದಿದೆ.” 
ಇದೊಂದು ಸೇಕಕೂಟ ದೇವಾಲಯ. ಇದರಲ್ಲಿ ಗರ್ಭಗೃಹ, ಸುಕನಾಸ, ನವರಂಗ, 


174 


ಮುಖಮಂಟಪಗಳನ್ನು ಹೊಂದಿದೆ. ಮೂಲಗರ್ಭಗುಡಿಯಲ್ಲಿ ಲಕ್ಷೀನಾರಾಯಣಸ್ವಾಮಿ ಶಿಲ್ಪ 
ಇದೆ. ಇಕ್ಕೆಲಗಳಲ್ಲಿ ಶೀದೇವಿ, ಭೂದೇವಿಯರ ವಿಗಹಗಳಿವೆ. ಸ್ಹಾಮಿಯೇ 
ಚತುರ್ಭುಜಧಾರನಾಗಿದ್ದಾನೆ. ಈ ದೇವಸ್ಥಾನದ ಅಧಿಷ್ಠಾನವು ಮೂರು ಪಟ್ಟಿಕೆಗಳಿಂದ 
ಕೂಡಿದೆ. ಭಿತ್ತಿಯ ಭಾಗದಲ್ಲಿ ಸುತ್ತಲೂ ಜೋಳ ದ್ರಾವಿಡ ಮಾದರಿಯ ಅರೆಕಂಬಗಳನ್ನು 
ಅಲ್ಲದೆ ಆಳವಿಲ್ಲದೆ ಕೋಷ್ಟಮಂಟಪಗಳನ್ನು ಹೊಂದಿದೆ. ಈ ದೇವಾಲಯ ಚೋಳರ 
ಕಾಲದಲ್ಲಿ ನಿರ್ಮಾಣವಾಗಿ ನಂತರ ಕಾಲದ ಅರಸರ ಸೇರ್ಪಡೆಯಿಂದ ದೇವಾಲಯವನ್ನು 
ವಿಸ್ತರಿಸಲಾಗಿದೆ. ವಾಸ್ತುಶೈಲಿ ಬೆಳವಣಿಗೆಯಿಂದ ಒಂದು ಉತ್ತಮವಾದ ಚೋಳ 


ದೇವಾಲಯವಾಗಿದೆ. (ಚಿತ್ರ-61) 
ವಿಜಯೇಂದ್ರ ದೇವಾಲಯ - ಬೇತಮಂಗಲ 


ಬಂಗಾರಪೇಟೆ ತಾಲ್ಲೂಕಿನ ಬೇತಮಂಗಲ ಊರಿನಲ್ಲಿ ವಿಜಯೇಂದ್ರ 
ದೇವಾಲಯವಿದೆ. ಇದೊಂದು ಪ್ರಾಚೀನ ದೇವಾಲಯ.”' ಇದು ಬಾಣರಸರ ಕಾಲದ 
ದೇವಾಲಯ, ಆದರೆ ಚೋಳರ ನಂತರ ಹೊಯ್ದಳರು ನಂತರ ವಿಜಯನಗರ ಅರಸರ 
ಕಾಲಕ್ಕೆ ಸಾಕಷ್ಟು ಜೀರ್ಣೋದ್ದಾರವಾಗಿದೆ. ಈ ದೇವಾಲಯ ಮೊದಲಿಗೆ ಅಂದರೆ 950ರ 
ಕಾಲಕ್ಕೆ ಇಟ್ಟಿಗೆ ದೇವಾಲಯವಾಗಿತ್ತು”” ಈ ದೇವಾಲಯವನ್ನು ಪ್ರಾದೇಶಿಕವಾಗಿ 
ವಿಜಯೇಂದ್ರ ಎಂದು ಕರೆಯುತ್ತಾರೆ. ತಮಿಳು ಶಾಸನಗಳಲ್ಲಿ ವಿಭನ್ನ ಪೆರುಮಾಳ್‌, 


ಮಣಮಾಳಾಳ್ದಾರ್‌, ವಿಜಯರಂಗಸ್ವಾಮಿ ಎಂದು ಕರೆಯಲಾಗಿದೆ. 43 
ವರದರಾಜಸ್ವಾಮಿ ದೇವಾಲಯ - ಟೇಕಲ್‌ 


ಟೇಕಲ್‌ ಎಂಬ ಊರು ಮಾಲೂರು ತಾಲ್ಲೂಕಿಗೆ ಸೇರಿದೆ. ಟೇಕಲ್‌ ಗ್ರಾಮವನ್ನು 
ಶಾಸನಗಳಲ್ಲಿ ತೇಕಲ್ಲುನಾಡು ಎಂದು ಕರೆಯಲಾಗಿದೆ. ಕ್ರಿ.ಶ.9ನೇ ಶತಮಾನದ ಶಾಸನದಿಂದ 
ತಿಳಿದುಬರುತ್ತದೆ. ಟೇಕಲ್‌ನ ವರದರಾಜಸ್ವಾಮಿ ದೇವಾಲಯ ವಿಶಾಲವಾದ ದ್ರಾವಿಡ ಶೈಲಿಯ 
ದೇವಾಲಯ. ಅಧಿಷ್ಠಾನದ ತಳಪಾಯದ ಕಲ್ಲಿನ ಮೇಲೆ ತಮಿಳು ಶಾಸನಗಳಿವೆ. ಇವು 
ಜೋಳರ ಪ್ರಭಾವ ಎನ್ನಬಹುದು. ವರದರಾಜನ ಶಿಲ್ಲವು ಸಮಭಂಗಿಯಲ್ಲಿದ್ದು, 


ಚತುರ್ಭುಜಧಾರನಾಗಿದ್ದಾನೆ. ಶಂಖ, ಚಕ್ರ ಗಧಾ. ಅಭಯ ಹಸ್ತಗಳಿಂದ ಹೊಂದಿದ್ದಾನೆ. 
ಮುಖಮಂಟಪದಲ್ಲಿ ಚೋಳ ಶೈಲಿಯ ಅರೆಕಂಬಗಳನ್ನು ಕಾಣಬಹುದಾಗಿದೆ. 


175 


ವರದರಾಜಸ್ವಾಮಿ ದೇವಾಲಯ - ಹೆಗ್ಗಡದೇವನ ಕೋಟೆ 


ಹೆಗ್ಗಡದೇವನ ಕೋಟೆಯು ಪ್ರಾಚೀನ ಕಾಲದಿಂದಲೂ ಹೆಸರುವಾಸಿಯಾದ ನೆಲೆ. 
ಇತಿಹಾಸ ಕುರಿತು ಸಾಕಷ್ಟು ಆಧಾರಗಳಿವೆ. ಹೆಗ್ಗಡದೇವನಕೋಟೆಯ ವರದರಾಜಸ್ವಾಮಿ 
ದೇವಾಲಯ ಹಲವಾರು ವಂಶಗಳ ಅಧಿಕಾರ ಅವಧಿಯಲ್ಲಿ ಆಗಿದೆ. ಅದರ ಬೆಳವಣಿಗೆಯನ್ನು 
ಸಹ ಗುರುತಿಸಬಹುದಾಗಿದೆ.”” ಈ ದೇವಾಲಯದಲ್ಲಿರುವ ಗರ್ಭಗೃಹ, ಶುಕನಾಸ, ನವರಂಗ 
ಮಂಟಪ, ಪ್ರಾಕಾರ, ಪ್ರಾಕಾರದಲ್ಲಿರುವ ಉಪದೇವಾಲಯಗಳು ನಂತರ ಕಾಲದ್ದು, ಆದರೆ 
ಮೂಲ ದೇವಸ್ಥಾನ ನಿರ್ಮಾಣದ ಬಗ್ಗೆ ಸ್ಪಷ್ಟವಾದ ದಾಖಲೆಗಳಿಲ್ಲ. ಆದರೆ ಅರೆಕಂಬ ಮತ್ತು 
ಕೋಷ್ಟ ಮಂಟಪಗಳಿಂದ ಚೋಳರ ಪ್ರಭಾವವನ್ನು ಕಾಣಬಹುದಾಗಿದೆ. ಗರ್ಭಗೃಹ ಮತ್ತು 
ಶುಕನಾಸದ ಗೋಡೆ ಮೂಲೆ ಕಂಬಗಳು ಹಾಗೂ ಬಾಗಿಲುವಾಡಗಳು ಸರಳವಾಗಿದ್ದು, 
ಅರ್ಧಛೇದಿತ ಕಂಬಗಳಿರುವ ಚೋಳ ಮಾದರಿಯಲ್ಲಿ ತೆರೆದ ಕೋಷ್ನದಂತೆ ಕಾಣಬರುತ್ತದೆ. 
ನವರಂಗದ ದ್ವಾರವು ಇದೇ ಮಾದರಿಯನ್ನು ಹೊಂದಿದೆ. ಆದರೂ ಕೂಡ ನವರಂಗದಲ್ಲಿ 
ಸ್ಪಲ್ಪ ಬದಲಾವಣೆಯನ್ನು ಕಾಣುತ್ತಿರುವುದರಿಂದ, ಚೋಳರ ನಂತರ ಕಾಲದಲ್ಲಿ ಆಗಿದೆ 
ಎಂಬುದು ತಿಳಿದುಬರುತ್ತದೆ. 


ವರದರಾಜಸ್ವಾಮಿ ದೇವಾಲಯ - ಸತ್ತೇಗಾಲ 


ಕೊಳ್ಳೇಗಾಲ ತಾಲ್ಲೂಕು ಸತ್ತೇಗಾಲದಲ್ಲಿ ವರದರಾಜಸ್ತಾಮಿ ದೇವಾಲಯವಿದೆ. (ಚಿತ್ರ- 
62) ಇವು ಪ್ರಾಚೀನ ದೇವಾಲಯಗಳಾಗಿವೆ."” ಕ್ರಿಶ.1321ನೇ ಕಾಲಕ್ಕೆ ಸೇರಿದ ಹೊಯ್ದಳ 
ದೊರೆ ಮೂರನೇ ವೀರ ಬಲ್ಲಾಳನ ಕಾಲದ ಶಾಸನ ಇದೆ." ಈ ದೇವಾಲಯ ಹೊಯ್ದಳರ 
ಕಾಲಕ್ಕಿಂತ ಮೊದಲೇ ವರದರಾಜ ಸ್ವಾಮಿ ದೇವಾಲಯ ನಿರ್ಮಾಣಗೊಂಡಿದೆ. ಹೊಯ್ದಳರ 
ಕಾಲ ಮತ್ತು ಮೈಸೂರು ಒಡೆಯರ್‌ ಕಾಲಕ್ಕೂ ಅನೇಕ ಬದಲಾವಣೆಗಳಾಗಿವೆ ಮತ್ತು 
ಪ್ರಾಕಾರದ ನಿರ್ಮಾಣದ ಬಗ್ಗೆ ದೇವಾಲಯದ ಆಯಾ ಭಾಗಗಳಿಂದ ತಿಳಿದುಬರುತ್ತದೆ. ಈ 
ದೇವಾಲಯದ ಸುತ್ತಲೂ ಸ್ಪಂಭ ಪಂಜರವನ್ನು ಕಾಣಬಹುದು. ಇದು ಚೋಳರ ವಾಸ್ತು 
ಶೈಲಿಯದಾಗಿದೆ. ಗರ್ಭಗೃಹದಲ್ಲಿ ವರದರಾಜಸ್ವಾಮಿ ಶಿಲ್ಪ ಇದೆ. ಚತುರ್ಭುಜಧಾರನಾಗಿದ್ದಾನೆ. 
ಈ ಶಿಲ್ಪ ಶೈಲಿ ದೃಷ್ಟಿಯಿಂದ ನೋಡಿದರೆ ಈ ದೇವಾಲಯವು 10-11ನೇ ಶತಮಾನಕ್ಕೆ 


ಸೇರಿದೆ. 


176 


ಚನ ಕೇಶವ ದೇವಾಲಯ - ಪಿರಿಯಾಪಟಣ 
೩ w 


ಪಿರಿಯಾಪಟ್ಟಣ ಪ್ರಸಿದ್ಧ ಐತಿಹ್ಯ ಹಾಗೂ ಪುರಾಣ ಕಥೆಗಳ ಹಿನ್ನೆಲೆಯಲ್ಲಿ ಇಂದಿಗೂ 
ಜೀವಂತವಾದ ಒಂದು ತಾಲ್ಲೂಕು ಕೇಂದ್ರವಾಗಿದೆ.” ಇಲ್ಲಿಯ ಚನ್ನಕೇಶವ ದೇವಾಲಯವು 
ಪೂರ್ವಾಭಿಮುಖವಾಗಿದ್ದು, ದ್ರಾವಿಡ ಶೈಲಿಯ ಏಕಕೂಟ ದೇವಾಲಯವಾಗಿದೆ. ಗರ್ಭಗೃಹ, 
ಶುಕನಾಸ, ನವರಂಗ ಮಂಟಪ, ಮುಖಮಂಟಪವನ್ನು ಹೊಂದಿದೆ. ಆದರೆ ಗರ್ಭಗೃಹ, 
ಶುಕನಾಸ, ನವರಂಗಗಳು ಚೋಳ ದ್ರಾವಿಡ ವಾಸ್ತುಶೈಲಿಯ ಉತ್ತಮ ವಾಸ್ತು ಕೃತಿಗಳಾಗಿವೆ 
ಎನ್ನಬಹುದು. ಈ ದೇವಾಲಯದ ಮುಖ್ಯ ಅಂಶವೇನೆಂದರೆ, ಕುಂಭ ಪಂಜರಗಳು, ಈ 
ಪಂಜರಗಳು ಕುಂಭ ಪಂಜರಕ್ಕಿಂತ ವಿಭಿನ್ನ ರೀತಿಯದಾಗಿದೆ. ಎರಡು ಮೂಲೆಗಳಲ್ಲಿ 
ಸಿಂಹಪೀಠ ಇದೆ. ಪಿರಿಯಾಪಟ್ಟಣದ ಚನ್ನಕೇಶವ ದೇವಾಲಯದ ಕುಂಭ ಪಂಜರವು ಇಡೀ 
ದ್ರಾವಿಡ ಶೈಲಿಯ ದೇವಾಲಯಗಳಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿದೆ. ಈ ಎಲ್ಲಾ 
ಬೆಳಣಿಗೆಯಿಂದ ಜೋಳ ಶೈಲಿಯಿಂದ ಪ್ರಭಾವಿತವಾದ ವಿಜಯನಗರದ ಕಾಲದ 


ದೇವಾಲಯವೆಂದು ಹೇಳಬಹುದಾಗಿದೆ. 


ವರದರಾಜಸ್ವಾಮಿ ದೇವಾಲಯ - ವರಕೋಡು 


ವರಕೋಡು ಮೈಸೂರು ತಾಲ್ಲೂಕಿನಲ್ಲಿರುವ ಒಂದು ಪ್ರಾಚೀನ ಊರು. ತಲಕಾಡಿನ 
ಗಂಗರ ಕಲಾದಿಂದಲೂ ಹೆಸರು ವಾಸಿಯಾದ ನೆಲೆ. ಈ ಊರಿನ ವರದರಾಜಸ್ವಾಮಿ 
ದೇವಾಲಯದಿಂದಲೇ ಈ ಊರಿಗೆ ವರಕೋಡು ಎಂಬ ಹೆಸರು ಬಂದಿರಬೇಕು.” ಈ 
ದೇವಾಲಯ ಗರ್ಭಗೃಹ, ಶುಕನಾಸ, ನವರಂಗ, ವರಾಂಡವನ್ನು ಹೊಂದಿದೆ. ಸುತ್ತಲೂ 
ಪ್ರಾಕಾರ ಗೋಡೆಯನ್ನು ಹೊಂದಿದೆ. ಅಲ್ಲದೆ ಕಂಬಗಳ ಸಾಲುಗಳಿಂದ ಕೂಡಿದೆ. ಈ 
ವರದರಾಜಸ್ವಾಮಿ ದೇವಾಲಯ ಮೂಗೂರಿನ ದೇಶೇಶ್ವರ ದೇವಾಲಯದ ಮಾದರಿಯಲ್ಲಿದೆ. 
ಮೂಲಗರ್ಭಗುಡಿ ಮತ್ತು ಶುಕನಾಸಿ ಭಾಗಗಳು ಮಾತ್ರ ಚೋಳರ ಕಾಲದಲ್ಲಿ 
ನಿರ್ಮಾಣವಾಗಿರಬೇಕು. ಹೊಯ್ಸಳರು, ವಿಜಯನಗರ ಅರಸರು, ಮೈಸೂರಿನ ಒಡೆಯರ್‌ 


ಕಾಲಕ್ಕೆ ವಿಸ್ತಾರಗೊಂಡಿದೆ. 
ನಾರಾಯಣಸ್ವಾಮಿ ದೇವಾಲಯ - ಸುತ್ತೂರು 


ನಂಜನಗೂಡು ತಾಲ್ಲೂಕು ಸುತ್ತೂರಿನಲ್ಲಿ ನಾರಾಯಣಸ್ಹಾಮಿ ದೇವಾಲಯವಿದೆ. ಈ 
ಊರಿಗೆ ಶ್ರೋತ್ರಿಯೂರು ಎಂಬ ಹೆಸರು ಇದ್ದುದಾಗಿ ಕ್ರಿಶ.1032 ರ ಚೋಳರ ಕಾಲದ 
ಶಾಸನದಿಂದ ತಿಳಿದುಬರುತ್ತದೆ.” ಅದು ಅಲ್ಲದೆ ಹೊಯ್ದಳರ ಕ್ರಿ.ಶ.1169 ರ ಶಾಸನದಿಂದಲೂ 


177 


ಸಹ ಇದೇ ಹೆಸರು ತಿಳಿದುಬರುತ್ತದೆ.” ವಿಜಯನಗರ ಅರಸರ ಕಾಲದ ಶಾಸನಗಳಿಂದ 
ಸುತ್ತೂರು ಎಂದು ಕರೆಯಲಾಗಿದೆ. ಹೊಯ್ದಳ ಒಂದನೆಯ ನರಸಿಂಹನ ದಂಡನಾಯಕ 
ಲಕ್ಷ್ಮಯ್ಯನು ಕ್ರಿಶ.11996ರ ಕಾಲಕ್ಕೆ ಸುತ್ತೂರನ್ನು ಆಡಳಿತದ ಕೇಂದಬಿಂದುವಾಗಿ 
ಮಾಡಿಕೊಂಡಿದ್ದನೆಂದು ತಿಳಿದುಬರುತ್ತದೆ. ನಾರಾಯಣಸ್ವಾಮಿ ದೇವಾಲಯವನ್ನು ಕ್ರಿ.ಶ.1169 
ರ ಕಾಲಕ್ಕೆ ಲಕ್ಷ ಯ್ಕನೆಂಬುವನು ಕಟ್ಟಿಸಿದ್ದಾನೆಂದು ಶಾಸನದಿಂದ ತಿಳಿದುಬರುತ್ತದೆ." 
ಚೋಳರ ಕಾಲದ ನಂತರ ಲಕ್ಷ್ಮಣಯ್ಯ ಎಂಬ ವ್ಯಕ್ತಿ ಇದರ ಕರ್ತವ್ಯವನ್ನು 


ನಿರ್ವಹಿಸಿರಬಹುದೆಂದು ಗಮನಿಸಬಹುದಾಗಿದೆ. 


ಕ್ರಿಶ.10ನೇ ಶತಮಾನದ ಮಧ್ಯಭಾಗದಲ್ಲಿ ಮಠದ ಇತಿಹಾಸ ಇದೆ. ಕ್ರಿ.ಶ.1032 ರಿಂದ 
ಕ್ರಿಶ.1090 ರ ವರ್ಷದಲ್ಲಿ ಕಾಣಬಂದಿರುವ ಈಶಾನೇಶ್ವ್ಷರ ಒಡೆಯರ್‌ ಎಂಬುವವರು 
ಕಂಚಿಯ ರಾಜೇಂದ್ರ ಚೋಳನಿಗೆ ಗುರುವಾಗಿದ್ದ ಎಂಬ ವಿಚಾರ ತಿಳಿದುಬರುತ್ತದೆ. 
ನಾರಾಯಣಸ್ವಾಮಿ ದೇವಾಲಯವು ಈಗ ಸಂಪೂರ್ಣವಾಗಿ ಹೊಸದಾಗಿ 
ಜೀರ್ಣೋದ್ಧಾರಗೊಂಡಿದೆ."” ಆದಕಾರಣ ಈ ದೇವಾಲಯದ ಪ್ರಾಚೀನ ವಾಸ್ತು 


ಉಳಿದುಬಂದಿಲ್ಲ. 
ಚಕ್ರಪ್ರಾಣೇಶ್ತ್ಷರ ದೇವಾಲಯ - ಮದ್ದೂರು 


ಯಳಂದೂರು ತಾಲ್ಲೂಕು ಮದ್ದೂರಿನಲ್ಲಿ ಚಕ್ರಪ್ರಾಣೇಶ್ತರ ದೇವಾಲಯವಿದೆ. ಈ 
ದೇವಾಲಯ ಗರ್ಭಗೃಹ, ಶುಕನಾಸ, ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿದೆ. ಈ 
ದೇವಾಲಯದ ಹಳಯ ವಾಸ್ತುವನ್ನು ಗಮನಿಸಿದರೆ ಚೋಳರ ಕಾಲದಲ್ಲಿ ಆಗಿದೆ. ನಂತರ 
ಬೆಳವಣಿಗೆಯನ್ನು ಗಮನಿಸಿದರೆ ವಿಜಯನಗರ ಅರಸರ ಕಾಲಕ್ಕೆ ಜೀರ್ಣೋದ್ದಾರವಾಗಿದೆ. 
(ಚಿತ್ರ-63) ಈ ದೇವಾಲಯದಲ್ಲಿ ವಿಜಯನಗರದ ಅರಸ ವೀರ ಬುಕ್ಕರಾಯನ ಕಾಲಕ್ಕೆ 
ಸೇರಿದ ಶಾಸನವಿದೆ. ಇದರ ಕಾಲ ಕ್ರಿ.ಶ.1376. ಆದಕಾರಣ ಈ ದೇವಾಲಯ ವಿಜಯನಗರ 
ಅರಸರ ಕಾಲಕ್ಕೆ ಜೀರ್ಣೋದ್ದ್ಧಾರಗೊಂಡಿರುವುದು ಸಷ್ಟವಾಗಿ ತಿಳಿದುಬರುತ್ತದೆ. ಈ 
ಚಕ್ರಪ್ರಾಣೇಶ್ತರ ದೇವಾಲಯದ ಅಧಿಷ್ಠಾನ ಅಲ್ಲಿ ಕಂಡುಬಂದಿರುವ ವಾಸ್ತುಲಕ್ಷಣಗಳಿಂದ 
ದೇವಾಲಯದ ಏರುವಿನ್ಯಾಸವನ್ನು ಗಮನಿಸಿದರೆ, ಇದು ಚೋಳರ ಕಾಲದ ದ್ರಾವಿಡ ಶೈಲಿಯ 
ದೇವಾಲಯವೆಂದು ಹೇಳಬಹುದಾಗಿದೆ. 


178 


ನಾರಾಯಣಸ್ವಾಮಿ ದೇವಾಲಯ - ಮೂಗೂರು 


ತಿರುಮಕೂಡಲು ನರಸೀಪುರ ಮೂಗೂರು ಗ್ರಾಮದಲ್ಲಿ ನಾರಾಯಣಸ್ವಾಮಿ 
ದೇವಾಲಯವಿದೆ. ಇದು ಗರ್ಭಗೃಹ, ಶುಕನಾಸ, ನವರಂಗ ಮತ್ತು ಮುಖಮಂಟಪಗಳನ್ನು 
ಒಳಗೊಂಡಿದೆ. ಈ ದೇವಾಲಯವನ್ನು ಸೂಕ್ಷ ವಾಗಿ ಗಮನಿಸಿದರೆ ಮೂಲಗರ್ಭಗುಡಿಯಿಂದ 
ಪ್ರಾರಂಭವಾಗಿ  ಮುಖಮಂಟಪದವರೆಗೂ ಒಂದೇ ಮಾದರಿಯ ವಾಸುಪಶೈಲಿಯನ್ನು 
ಹೊಂದಿದೆ. ಪ್ರಾಯಶಃ ಚೋಳರ ಕೊನೆಯ ಆಳಿಕೆಯ ಕಾಲದಲ್ಲಿ ಆಗಿರಬಹುದು. 


ಏರು ವಿನ್ಯಾಸದಲ್ಲಿ ಅಧಿಷ್ಠಾನದಲ್ಲಿ ಹಾಗೂ ದೇವಾಲಯದ ಸುತ್ತಲೂ ಚೋಳ ಶೈಲಿ 
ಮಾದರಿಯ ಅರೆಕಂಬಗಳು ಮತ್ತು ಆಳವಿಲ್ಲದ ಕೋಷ್ಟಗಳು ಇವೆ. ಗರ್ಭಗೃಹದ ಮೇಲೆ 
ದ್ರಾವಿಡ ಶೈಲಿಯ ವಿಮಾನವಿದೆ. ಬಹುಶಃ ಈ ವಿಮಾನವು ಮೈಸೂರು ಒಡೆಯರ್‌ ಕಾಲಕ್ಕೆ 
ಆಗಿರಬಹುದು. ಮೂಲಗರ್ಭಗುಡಿಯಲ್ಲಿ 4 ಅಡಿ ಎತ್ತರದ ನಾರಾಯಣಸ್ವಾಮಿ ಶಿಲ್ಪ ಇದೆ. 
ಶಿಲವು ಚತುರ್ಬುಜಧಾರಿಯಾಗಿದೆ. 


ನಾರಾಯಣ ಸ್ಪಾಮಿ ದೇವಾಲಯ - ಮುಡಿಗೊಂಡ 


ಕೊಳ್ಳೇಗಾಲ ತಾಲ್ಲೂಕು ಮುಡಿಗೊಂಡದಲ್ಲಿ ನಾರಾಯಣಸ್ವಾಮಿ ದೇವಾಲಯವಿದೆ. 
ದ್ರಾವಿಡ ಶೈಲಿಯ ಏಕಕೂಟ ದೇವಸ್ಥಾನ. ಈ ದೇವಾಲಯಕ್ಕೆ ಪೂರಕವಾಗಿ ಚೋಳರ 
ಶಾಸನಗಳಿಲ್ಲ. ಆದರೆ ಹೊಯ್ದಳರ ಕಾಲದ ಶಾಸನ ಇದೆ. ಆದರೆ ಹೊಯ್ದಳರ ಶಾಸನದಲ್ಲೂ 


ನಾರಾಯಣಸ್ವಾಮಿ ದೇವಾಲಯದ ನಿರ್ಮಾಣದ ಬಗ್ಗೆ ತಿಳಿದುಬರುವುದಿಲ್ಲ. 


ನಾರಾಯಣಸ್ವಾಮಿ ದೇವಸ್ಥಾನ ಚೋಳರ ಆಳ್ಲಿಕೆಯ ಮಧ್ಯಕಾಲದ ವಾಸ್ತು ರಚನಾ 
ಶೈಲಿಗೆ ಒಂದು ಉತ್ತಮವಾದ ದೇವಾಲಯವಾಗಿದೆ." (ಚಿತ್ರ-64) ಈ ದೇವಾಲಯವನ್ನು 
ನಿರ್ದಿಷ್ಟವಾಗಿ ಕಟ್ಟಿಸಿದ ಕಾಲ ತಿಳಿದುಬರುವುದಿಲ್ಲ. ಆದರೂ ಸಹ ಈ ಕಟ್ಟಡದ ವಾಸ್ತುಶಿಲ್ರ 
ರಚನಾಶೈಲಿಯಿಂದ ಇದು ಚೋಳರ ಕಾಲದ ದೇವಾಲಯವೆಂದು ಹೇಳಬಹುದಾಗಿದೆ. ಈ 
ದೇವಾಲಯದಲ್ಲಿ ವೇಣುಗೋಪಾಲ, ವಿಶ್ವಸೇನ, ನಮ್ಮಾಳ್ಟಾರ್‌ ಶಿಲಗಳಿವೆ. 
ಲಕ್ಷ್ಮೀದೇವತೆಯನ್ನು ಪಕ್ಕದ ಗುಡಿಯಲ್ಲಿ ಕಟ್ಟಲಾಗಿದೆ. 


ವರದರಾಜಸ್ವಾಮಿ ದೇವಾಲಯ -ಸಿಂಗನಲ್ಲೂರು 


ಕೊಳ್ಳೇಗಾಲ ತಾಲ್ಲೂಕು ಸಿಂಗನಲ್ಲೂರು ಗ್ರಾಮದಲ್ಲಿ ಚೋಳರ ಕಾಲಕ್ಕೆ ಸೇರಿದ 


ವರದರಜಸ್ವಾಮಿ ದೇವಾಲಯವಿದೆ. ಇದೊಂದು ದ್ರಾವಿಡ ಶೈಲಿಯ ದೇವಾಲಯ. ಚೋಳರ 


179 


ನಿರ್ಮಾಣದ ಬಗ್ಗೆ ಯಾವುದೇ ಶಾಸನವಿಲ್ಲ. ಆದರೆ ವಾಸ್ತು ಶಿಲ್ಪ ಕಲಾ ಶೈಲಿಯಿಂದ 
ಚೋಳರ ಕಾಲಕ್ಕೆ ಸೇರಿದೆ ಎನ್ನಬಹುದಾಗಿದೆ.(ಚಿತ್ರ-65)  ಮೂಲಗರ್ಭಗುಡಿಯಲ್ಲಿ 
ಚತುರ್ಬುಜಧಾರಿಯಾದ ಸುಮಾರು 4 ಅಡಿ ಎತ್ತರವಿರುವ ವರದರಾಜಸ್ವಾಮಿ ಶಿಲವಿದೆ. 
ಗರ್ಭಗುಡಿ ಮತ್ತು ಶುಕನಾಸ ಎರಡು ಒಂದೇ ಕಾಲದಲ್ಲಿ ಆಗಿದೆ. ಆದರೆ ನವರಂಗ 
ಪ್ರಾಯಶಃ ಹೊಯ್ದಳರ ಕಾಲಕ್ಕೆ ಸೇರಿದೆ. ಮುಖಮಂಟಪ ವಿಜಯನಗರ ಅರಸ ಕಾಲಕ್ಕೆ 


ಸೇರಿದೆ. 


ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ, ಇತಿಹಾಸ ಆರಂಭ ಕಾಲದಿಂದಲೂ 
ಶಿವದೇವಾಲಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿವೆ. ಅದರಲ್ಲೂ ಗಂಗ- ಚೋಳರ 
ಕಾಲಕ್ಕೆ ಕ್ರಿ.ಶ.8-9ನೇ ಶತಮಾನದವರೆಗೆ ವಿಷ್ಣುವಿನ ದೇವಾಲಯಗಳು ಕಾಣಬರುವುದಿಲ್ಲ. 
ಪ್ರಾರಂಭಿಕ ಅರಸರಾದ ಕದಂಬರ ಕಾಲಕ್ಕೆ ವಿಷ್ಣುಶಿಲಗಳು ಕಂಡುಬಂದಿವೆ. ದಕ್ಷಿಣ 


ಕರ್ನಾಟಕದಲ್ಲಿ ಚೋಳರ ಕಾಲಕ್ಕೆ ಇದು ಹೊಸದೊಂದು ಆಯಾಮವಾಗಿದೆ. 


ಅಪಾರವಾಗಿ ಶಿವ ದೇವಾಲಯಗಳನ್ನು ನಿರ್ಮಿಸುತ್ತಿದ್ದ ಚೋಳರು ತೀವ್ರಗಾಮಿ 
ಶಿವಾರಾಧಕರು ಎನಿಸಿದರೂ ಕೂಡ ತಮ್ಮ ಆಳ್ಲಿಕೆಯ ಕಾಲದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ವಿಷ್ಣು 


ks] 


ದೇವಾಲಯಗಳನ್ನು ಸಹ ನಿರ್ಮಿಸಿದ್ದಾರೆ. ಉದಾಹರಣೆ ಮಂಡ್ಯ ಜಿಲ್ಲ ಮದ್ದೂರು ಗ್ರಾಮದಲ್ಲಿ 


[se] 


ವರದರಾಜಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ್ದಾರೆ. 
ನಾರಾಯಣಸ್ವಾಮಿ ದೇವಾಲಯ - ನಾರಾಯಣಪುರ 


ಹಾಸನ ಜಿಲ್ಲೆ ಬೇಲೂರು ತಾಲ್ಲೂಕಿನ ನಾರಾಯಣಪುರ ಗಾಮದಲ್ಲಿ 
ನಾರಾಯಣಸ್ವಾಮಿ ದೇವಾಲಯ ಇದೆ. ಈ ದೇವಸ್ಥಾನವು ಪೂರ್ವಾಭಿಮುಖವಾಗಿದೆ. 
ನಾರಾಯಣಪುರ ಶಾಸನದ ಪ್ರಕಾರ ಹೊಯ್ದಳರ ಮೂರನೇ ನರಸಿಂಹನ ಕಾಲಕ್ಕೆ ಸೇರಿದ 
ಶಾಸನದಲ್ಲಿ ನಾರಾಯಣಸ್ವಾಮಿ ಹಾಗೂ ವಿಷ್ಣುವಿನ ಬಗ್ಗೆ ತಿಳಿದುಬರುತ್ತದೆ." ಇದೊಂದು 
ಪ್ರಮುಖವಾದ ದೇವಾಲಯವಾಗಿದೆ. ಏಕೆಂದರೆ ಇದು ಚೋಳರ ಕಾಲದ ವಾಸ್ತುಶೈಲಿಯನ್ನು 
ಹೊಂದಿರುವ ಬೇಲೂರು ತಾಲ್ಲೂಕಿನ ಏಕೈಕ ದೇವಸ್ಥಾನವಾಗಿದೆ. ಅಲ್ಲದೆ ನಾರಾಯಣಪುರದ 
ಮತ್ತೊಂದು ಕ್ರಿ.ಶ.11-12ನೇ ಶತಮಾನದ ಶಾಸನದ ಪ್ರಕಾರ ಚೆಂಗಾಳ್ಸರ ಕುಟುಂಬದ ಬಗ್ಗೆ 
ತಿಳಿದುಬರುತ್ತದೆ." ಚೆಂಗಾಳ್ಳರ ಚೋಳರ ಕಾಲದಲ್ಲಿ ಸಾಮಂತ ದೊರೆಗಳಾಗಿ ಆಡಳಿತ 
ನಡೆಸಿರುವುದು ಕೂಡ ಇತಿಹಾಸ ಪುಟಗಳಿಂದ ತಿಳಿದುಬರುತ್ತದೆ. ಆದಕಾರಣ ಚೆಂಗಾಳ್ಸರ 
ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿರಬಹುದು. ಆದಕಾರಣ ಚೋಳರ ವಾಸ್ತುಶೈಲಿಯ 


180 


ಮಾದರಿಯಲ್ಲಿಯೇ ನಾರಾಯಣಪುರದಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದಾರೆ. 
ನಾರಾಯಣಸ್ವಾಮಿ ದೇವಸ್ಥಾನವು ತಳವಿನ್ಯಾಸದಲ್ಲಿ ಗರ್ಭಗೃಹ, ಶುಕನಾಸಿ, ನವರಂಗ, 
ಬಲಿಪೀಠ ಮತ್ತು ಮಹಾದ್ದಾರ ಇದೆ. 


ಮೂಲ ಗರ್ಭಗುಡಿಯಲ್ಲಿ 4 ಅಡಿ ಎತ್ತರವಿರುವ ನಾರಾಯಣಸ್ತಾಮಿ ಶಿಲ್ಲವನ್ನು 
ಸ್ಥಾಪಿಸಲಾಗಿದೆ. ಗರ್ಭಗೃಹದ ಮೇಲ್ಲಾಗದಲ್ಲಿ ಭುವನೇಶ್ವರಿಯನ್ನು ಕಡೆಯಲಾಗಿದೆ. ನಂತರ 
ಶುಕನಾಸಿ ಅಂಕಣವು ಖಾಲಿ ಇದೆ. ಆದರೆ ಗರ್ಭಗೃಹದ ಮಾದರಿಯಲ್ಲಿಯೇ ಭುವನೇಶ್ವರಿ 
ಇದೆ. ನಂತರ ನವರಂಗವು ವಿಶಾಲವಾಗಿದ್ದು, ನವರಂಗದ ಮಧ್ಯದಲ್ಲಿ ನಾಲ್ಕು ಕಂಬಗಳಿವೆ. 
ಈ ಕಂಬಗಳು ನಂತರ ಕಾಲದ ಸೇರ್ಪಡೆಯಾಗಿವೆ ಎನ್ನಬಹುದು. ಈ ನಾಲ್ಕು ಕಂಬಗಳ 
ಮಧ್ಯದಲ್ಲಿಯೂ ಸಹ ಭುವನೇಶ್ವರಿಯನ್ನು ಸ್ಥಾಪಿಸಲಾಗಿದೆ. ನವರಂಗದ ಮುಂದೆ 
ಪ್ರವೇಶದ್ದಾರದ ಇಕ್ಕೆಲಗಳಲ್ಲಿ ಆನೆಮುಖ ಹೊಂದಿರುವ ಚಪ್ಪಡಿಗಳನ್ನು ನಿರ್ಮಿಸಲಾಗಿದೆ. 


ದೇವಾಲಯದ ಮೇಲ್ಲಾಗದಲ್ಲಿ ಮೂರು ಕೋಷ್ನಗುಡಿಗಳಿವೆ. 


ನಾರಾಯಣಸ್ವಾಮಿ ದೇವಾಲಯದ ಗರ್ಭಗೃಹ ಮತ್ತು ಶುಕನಾಸಿಯ ಹೊರಭಾಗದ 
ಭಿತ್ತಿಯಲ್ಲಿ ಚೋಳರ ವಾಸುಶೈಲಿಯಲ್ಲಿರುವ ಕೋಷ್ಟ ಮಂಟಪಗಳನ್ನು ಅರೆಕಂಬಗಳನ್ನು 
ನಿರ್ಮಿಸಲಾಗಿದೆ. ಆದಕಾರಣ ಇದೊಂದು ಚೋಳರ ಆಡಳಿತ ವ್ಯವಸ್ಥೆಯ ಕಾಲದಲ್ಲಿ 
ನಿರ್ಮಿತವಾಗಿರಬಹುದು ಎನ್ನಬಹುದಾಗಿದೆ. ಅಲ್ಲದೆ ಚೆಂಗಾಳ್ಸರ ಕಾಲಕ್ಕೆ ಅಥವಾ ಮೂರನೇ 
ನರಸಿಂಹನ ಕಾಲಕ್ಕೆ ಈ ದೇವಾಲಯದಲ್ಲಿ ಚೋಳರ ವಾಸ್ತುಶೈಲಿಯ ಕೃತಿಯನ್ನು 
ಅನುಸರಿಸಿದ್ದಾರೆಂದು ಹೇಳಬಹುದಾಗಿದೆ. ದೇವಾಲಯದ ಮೇಲೆ ಅಂದರೆ ಗರ್ಭಗೃಹದ 
ಮೇಲೆ ಗಾರೆಗಚ್ಚು ಇಟ್ಟಿಗೆಯಿಂದ ಕೂಡಿದೆ. ದ್ರಾವಿಡ ಶೈಲಿಯ ವಿಮಾನವನ್ನು 
ಮಾಡಲಾಗಿರುತ್ತದೆ. ಇದು ಚೋಳರ ಕಾಲದ ಒಂದು ಉತ್ತಮವಾದ ದೇವಾಲಯವಾಗಿದೆ. 


ಅಬೂರು 
ಬ 


ಚನ್ನಪಟ್ಟಣ ತಾಲ್ಲೂಕು ಅಬ್ಲೂರು ಕರ್ನಾಟಕದ ಎರಡನೆಯ ಮಂತ್ರಾಲಯವಾಗಿದೆ. 
ಬ್ರಾಹ್ಮಣತೀರ್ಥರ ಬೃಂದಾವನ ಇರುವ ಪ್ರದೇಶ ಅಬ್ದೂರು. ತಪಸಿಗಳ, ತ್ರಿಕಾಲ ಜ್ಞಾನಿಗಳು 
ಆಗಿದ್ದ ಬ್ರಾಹ್ಮಣ ತೀರ್ಥರು ಸೂರ್ಯವಂಶಸಂಭೂತರೆಂಬ ಪ್ರತೀತಿ ಇದೆ. ಈ ಯತಿಗಳು 
ಪವಾಡ ಸಂಭೂತರೆಂಬ ಪ್ರತೀತಿ ಇದೆ. ಕ್ರಿ.ಶ.1060ರ ಕಾಲಕ್ಕೆ ಸೇರಿದ ಚೋಳರ ಅಪ್ಪಿಯಾರ್‌ 


ಎಂಬುದಾಗಿ ತಿಳಿದುಬರುತ್ತದೆ. 


181 


ರಂಗನಾಥಸ್ವಾಮಿ ದೇವಾಲಯ - ಶಿವನಸಮುದ್ರ 


ಈ ಕೇತಕ್ಷೆ ಶಿಲಾಭೇದದ ಕೇತ, ದಕಿಣಕಾರಣ್ಣ ತಕಕಾಶಮ, ಸಪಷಿಕೇತ ಎಂಬ 
pe pe, pe) [) pi ಕಲಮು 
ಹಲವಾರು ಹೆಸರುಗಳಿಂದ ವಾಡಿಕೆ ಇದೆ. ಈ ಒಂದೊಂದು ಹೆಸರಿಗೂ ಪುರಾಣದ 
ಒಂದೊಂದು ಕಥೆಯನ್ನು ಹೇಳಲಾಗಿದೆ. ರಂಗನಾಥಸ್ತಾಮಿ ದೇವಾಲಯ ಹೊಯ್ದಳರ ಕಾಲಕ್ಕೆ 
ನಿರ್ಮಿತವಾಗಿದೆ ಎಂಬುದಕ್ಕೆ ಸಾಕಷ್ಟು ಐತಿಹ್ಯಗಳಿವೆ. ಆದರೆ ಇದು ಗಂಗರ ಮತ್ತು ಚೋಳರ 


ಕಾಲಕ್ಕೆ ಸೇರಿದೆ ಎಂಬುದಕ್ಕೆ ವಾಸ್ತುಶೈಲಿಯನ್ನು ಗುರುತಿಸಲಾಗಿದೆ. 


ಶ್ರೀರಂಗನಾಥಸ್ತಾಮಿ ದೇವಾಲಯವು ಪೂರ್ವಾಭಿಮುಖವಾಗಿದ್ದು, ಇದು 
ವಿಶಾಲವಾದ ದೇವಾಲಯವಾಗಿದೆ. ಇದು ಗರ್ಭಗೃಹ, ಶುಕನಾಸ, ನವರಂಗವನ್ನು 
ಹೊಂದಿದೆ. ಮೂಲಗರ್ಭಗೃಹದಲ್ಲಿ ವಿಷ್ಣುವು ಸರ್ಪದ ಮೇಲೆ ಮಲಗಿದ್ದು, ಸುಂದರವಾದ 
ಶಿಲವಾಗಿದೆ. ಇದನ್ನು ಮಧ್ಯರಂಗ ಎಂದೂ ಸಹ ಕರೆಯುವ ವಾಡಿಕೆ ಇದೆ. ಶುಕನಾಸದ 
ಭಾಗವು ಸರಳವಾಗಿದೆ. ಹಾಗೆಯೇ ನವರಂಗವು ವಿಶಾಲವಾಗಿದೆ. ನವರಂಗದ ಉತ್ತರ ದಿಕ್ಕಿಗೆ 
ಪ್ರವೇಶದ್ದಾರವು ಕಂಡುಬರುತ್ತದೆ. ಮುಖಮಂಟಪದಲ್ಲಿ ನಾಲ್ಕು ಕಂಬಗಳಿವೆ. ಈ ಕಂಬಗಳನ್ನು 
ನೋಡಿದರೆ ವಿಜಯನಗರದ ಅರಸರ ಕಾಲಕ್ಕೆ ಸೇರಿರಬಹುದಾಗಿದೆ. 


ದೇವಾಲಯದ ಅಧಿಷ್ಠಾನವು ಮೂರು ಪಟ್ಟಕೆಗಳಿಂದ ಕೂಡಿದ್ದು, ಗರ್ಭಗೃಹದ ಮೇಲೆ 
ವಿಮಾನ ಇದೆ. ಇದು ದ್ರಾವಿಡ ಶೈಲಿಯಲ್ಲಿದೆ. ವಿಮಾನವು ಮೂರು ಹಂತ ಅಂತಸ್ತುಗಳಿಂದ 
ಕೂಡಿದ್ದು, ದ್ರಾವಿಡ ಶೈಲಿಯನ್ನು ಹೊಂದಿದೆ. ಚೋಳ ಮಾದರಿಯ ಅರೆಕಂಬಗಳನ್ನು 
ಸೇರಿಸಲಾಗಿದೆ. ದೇವಾಲಯದ ದಕ್ಷಿಣ ದಿಕ್ಕಿಗೆ ಒಂದು ಮಂಟಪ ಇದೆ. ಈ ಮಂಟಪದಲ್ಲಿ 
ತಲಕಾಡಿನ ಪಾತಾಳೇಶ್ವರ ಮರುಳೇಶ್ವರ ದೇವಾಲಯದಲ್ಲಿರುವ ಕಂಬಗಳ ಮಾದರಿಯಲ್ಲಿಯೇ 
ಇವೆ. ಆದಕಾರಣ ಇದು ಗಂಗರ ಮತ್ತು ಚೋಳರ ಕಾಲಕ್ಕೆ ಸೇರಿಸಬಹುದಾದ ಒಂದು 
ದೇವಾಲಯವಾಗಿದೆ ಎಂದು ತಿಳಿದುಬರುತ್ತದೆ. 


ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಜೈನ ಬಸದಿಗಳು 


ಜೈ 


ಕರ್ನಾಟಕದಲ್ಲಿ ಕ್ರಿಪೂ. 3ನೆಯ ಶತಮಾನದಿಂದ ಇದು ಅಸಿತ್ವದಲ್ಲಿದ್ದಿತ್ತೆಂದು ವಿದ್ವಾಂಸರು 


ನ ಧರ್ಮ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಬಾಳಿ ಬದುಕಿದ ಧರ್ಮಗಳಲ್ಲಿ ಒಂದು 


ಭಾವಿಸುತ್ತಾರೆ. ಈ ಜೈನ ಧರ್ಮಕ್ಕೆ ತಂಜಾವೂರಿನ ಚೋಳರು ಸಹ ಪ್ರೋತ್ಸಾಹ ನೀಡಿರುವುದು 
ದಕ್ಷಿಣ ಕರ್ನಾಟಕದ ನಾನಾ ಭಾಗಗಳಲ್ಲಿ ಕಂಡುಬರುತ್ತದೆ." 


182 


ಆದಿನಾಥ ಬಸದಿ - ಚಿಕ್ಕಹನಸೋಗೆ 


ಮೈಸೂರು ಜಿಲ್ಲೆ ಕೃಷ್ಣರಾಜಸಾಗರ ತಾಲ್ಲೂಕಿನಲ್ಲಿ ಆದಿನಾಥ ಬಸದಿ ಇದೆ. ಗಂಗರ 
ಕಾಲಕ್ಕೆ ಜೈನ ಧರ್ಮದ ಪ್ರಮುಖ ಕೇಂದವಾಗಿತ್ತು. ಅಲ್ಲದೆ ಚೆಂಗಾಳ್ಸರ ಕಾಲಕ್ಕೂ ಸಹ 
ಒಂದು ಪ್ರಮುಖ ಪಟ್ಟಣವಾಗಿತ್ತು. ಚೋಳರು, ಹೊಯ್ದಳರು ಈ ಭಾಗವನ್ನು ಆಡಳಿತ 
ನಡೆಸಿರುತ್ತಾರೆ. ಚಿಕ್ಕಹನಸೋಗೆ ಕ್ರಿಶ.10-11ನೇ ಶತಮಾನದಲ್ಲಿ ಒಂದು ಪ್ರಮುಖ ಜೈನ 
ಕೇಂದವಾಗಿತ್ತೆಂದು ತಿಳೀದುಬರುತ್ತದೆ. ಈ ಊರಿನಲ್ಲಿ ಹಲವಾರು ಜೈನ ಸಂಘಗಳು ಆ 
ಕಾಲದಲ್ಲಿ ಇಲ್ಲಿ ನೆಲೆಗೊಂಡಿದುದ್ದಕ್ಕೆ ಶಾಸನಗಳ ಆಧಾರದಿಂದ ತಿಳಿದುಬರುತ್ತದೆ. ಅವುಗಳಲ್ಲಿ 
ಮೂಲ ಸಂಘಾ, ದೇಸಿಗಣ, ಪುಸ್ತಕ ಗಚ್ಛ ಮತ್ತು ಕುಂದಕುಂದಾನ್ವಯ ಸಾಲಿಗೆ ಸೇರಿದ ಜೈನ 
ಗುರುಗಳು ಚಿಕ್ಕಹನಸೊಗೆಯಲ್ಲಿ ನೆಲೆಸಿದ್ದರೆಂದು ತಿಳಿದುಬರುತ್ತದೆ." ಈ ಬೆಳವಣಿಗೆಯಿಂದ 


ಚಿಕ್ಕಹನಸೋಗೆ ಜೈನರ ಒಂದು ಪ್ರಸಿದ್ಧವಾದ ನೆಲೆಯಾಗಿತ್ತೆಂದು ತಿಳಿದುಬರುತ್ತದೆ. (ಚಿತ್ರ-66) 


ಚಿಕ್ಕಹನಸೋಗೆಯಲ್ಲಿ ಕ್ರಿ.ಶ.10-11ನೇ ಶತಮಾನಕ್ಕೆ ಸುಮಾರು 60 ಕ್ಕೂ ಹೆಚ್ಚು 
ಬಸದಿಗಳು ಇರುವುದಾಗಿ ತಿಳಿದುಬರುತ್ತದೆ."" ಅದು ಅಲ್ಲದೆ ಜೈನರ ಗುರುಗಳು, 
ಆಚಾರ್ಯರು ಸಹ ಈ ಊರಿನಲ್ಲಿ ಅನೇಕ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಿರುವುದರ 
ಕುರಿತು ತಿಳಿದುಬರುತ್ತದೆ. ಚಿಕ್ಕಹನಸೋಗೆಯಲ್ಲಿ ಆದಿನಾಥಬಸದಿ ಒಂದೇ ಪ್ರಸ್ತುತ ಈಗ 
ಉಳಿದುಕೊಂಡು ಬಂದಿದೆ. 


ಆದಿನಾಥನ ತ್ರಿಕೂಟಾಚಲ ಬಸದಿಯನ್ನು ಚಂಗಾಳ್ಳರ ದೊರೆಯಾದ ವೀರರಾಜೇಂದ್ರ 
ನನ್ನಿಚಂಗಾಳ್ಳನ ಚೋಳರ ಮೊದಲನೆಯ ರಾಜರಾಜಚೋಳನ ಆಡಳಿತಾವಧಿಯಲ್ಲಿ ಚೋಳರ 
ಮಾಂಡಲೀಕರಾಗಿದ್ದ ಕಾಲದಲ್ಲಿ ಆದಿನಾಥ, ಪಾರ್ಶ್ರನಾಥ, ಚಂದನಾಥ ತೀರ್ಥಂ೦ಕರಿಗೋಸ್ಟರ 
ನಿರ್ಮಿಸಿರುವುದು ತಿಳಿದುಬರುತ್ತದೆ." ಚಿಕ್ಕ್ಷಹನಸೋಗೆಯ ಆದಿನಾಥ ತೀರ್ಥಂಕರ ಬಸದಿಯು 
ಗಂಗರ ಕಾಲಕ್ಕೆ ಸೇರಿದ್ದರೂ ಚಂಗಾಳ್ಗರಿಗೆ ಸಂಬಂಧಿಸಿದಂತೆ ಹಲವಾರು ಶಾಸನಗಳು ಶಈ 
ಬಸದಿಯಲ್ಲಿ ಕಂಡುಬರುತ್ತವೆ. ಈ ಬಸದಿಯು ಸರಳವಾಗಿದ್ದು, ಶುದ್ಧ ದ್ರಾವಿಡ 
ವಾಸುುಶೈಲಿಯಿಂದ ಕೂಡಿದೆ. ಈ ಆದಿನಾಥ ಬಸದಿಯು ತ್ರಿಕೂಟಾಚಲ ಬಸದಿಯಾಗಿದೆ. 
ಮೂರು ಗರ್ಭಗೃಹಗಳು, ಮೂರು ಶುಕನಾಸಗಳು, ಮೂರು ನವರಂಗಗಳನ್ನು ಈ ಮೂರು 
ನವರಂಗಗಳಿಗೂ ಮಧ್ಯದಲ್ಲಿ 30 ಕಂಬಗಳಿಂದ ಮಹಾಮಂಟಪವನ್ನು ಹೊಂದಿದೆ. ಮೂರು 
ಗರ್ಭಗೃಹದಲ್ಲಿಯೂ ಆದಿನಾಥ, ಪೂರ್ವಾಭಿಮುಖವಾಗಿದೆ. ಚಂದ್ರನಾಥ 
ದಕ್ಷಿಣಾಭಿಮುಖವಾಗಿದೆ. ಶಾಂತಿನಾಥ  ಉತ್ತರಾಭಿಮುಖವಾಗಿದೆ. ಮೂರು ಶಿಲ್ಲಗಳ 
ಮೇಲ್ಸಾಗದಲ್ಲಿ ಮುಕ್ಕೊಡೆ ಇದೆ. ಇವುಗಳು ಧ್ಯಾನ ಭಂಗಿಯಲ್ಲಿ ಕುಳಿತ ಶಿಲಗಳಾಗಿವೆ. 


183 


ಚಿಕ್ಕಹನಸೋಗೆ ಆದಿನಾಥ ಬಸದಿಯು ಭಾಗದಲ್ಲಿ ಅಂದು ಪ್ರಚಲಿತದಲ್ಲಿದ್ದ ದ್ರಾವಿಡ 
ವಾಸ್ತುಶೈಲಿಯು ಕಂಡುಬರುತ್ತದೆ. ಚಂಗಾಳ್ಸರ ದೊರೆ ವೀರರಾಜೇಂದನನ್ನು ಚಂಗಾಳ್ಗನು 
ಪುಸ್ತಕಗಚ್ಚದ ಸಂಘಕ್ಕಾಗಿ ನಿರ್ಮಿಸಿದನೆಂದು ಶಾಸನಗಳ ಹಿನ್ನೆಲೆಯಲ್ಲಿ ತಿಳಿದುಬರುತ್ತದೆ.” 
ಆದರೆ ಈ ಆದಿನಾಥ ಬಸದಿಯನ್ನು ರಾಜೇಂದ್ರ ಚೋಳನ ಜೈನ ಬಸದಿ ಎಂದು ಮತ್ತೊಂದು 
ಶಾಸನದಲ್ಲಿ ತಿಳಿಸಲಾಗಿದೆ.”' ಆದರೆ ಚಂಗಾಳ್ಳರು ರಾಜೇಂದ್ರ ಚೋಳನಿಗೆ ಗಂಗರ ನಂತರ 
ಮಾಂಡಲೀಕರಾದರು. ರಾಜೇಂದಚೋಳನು ಚಿಕ್ಕಹನಸೋಗೆಯಲ್ಲಿ ಅಧಿಕಾರ 
ನಡೆಸುತ್ತಿರುವಾಗ ಈ ಬಸದಿಯು ನಿರ್ಮಾಣವಾಗಿರಬೇಕು ಎಂಬುದು ನನ್ನ 
ಅಭಿಪ್ರಾಯವಾಗಿದೆ. ತಲಕಾಡಿನಲ್ಲಿರುವ ವೈದ್ಯನಾಥೇಶ್ವರ ದೇವರಿಗೆ ರಾಜರಾಜೇಶ್ವರ 
ಉದಯರ್‌ ಎಂಬ ಹೆಸರಿನ ಉಲ್ಲೇಖ ಇದೆ.” ಆದರೆ ಚಿಕ್ಕಹನಸೋಗೆಯಲ್ಲಿ ರಾಜೇಂದ್ರ 
ಚೋಳ ಜಿ ನಾಲಯ ಎಂಬ ಹೆಸರು ಇರುವುದರಿಂದ ಇದೊಂದು ಅತ್ಯಂತ ಮಹತ್ವವಾದ 
ವಿಚಾರವಾಗಿದೆ. ಈ ಎಲ್ಲಾ ಬೆಳವಣಿಗೆಯಿಂದ ರಾಜೇಂದ್ರ ಜೋಳನು ಅನ್ಯ ಧರ್ಮಗಳೊಂದಿಗೆ 


ಧಾರ್ಮಿಕ ಸಂಬಂಧವನ್ನು ಹೊಂದಿದ್ದನು ಎಂಬ ವಿಚಾರ ತಿಳಿದುಬರುತ್ತದೆ. 
ಆದಿನಾಥ ಬಸದಿ - ಮೂಗೂರು 


ತಿರುಮಕೂಡಲು ನರಸೀಪುರ ತಾಲ್ಲೂಕು ಮೂಗೂರಿನಲ್ಲಿ ಆದಿನಾಥ ಬಸದಿ ಇದೆ. 
ಇದು ಸಹ ಚಿಕ್ಕಹನಸೋಗೆ ಮಾದರಿಯಲ್ಲಿಯೇ ಮೂಲಸಂಘ ದೇಸೀಯ ಗಣದ ಪುಸ್ತಕಗಚ್ಛ 
ಕೊಂಡ ಕುಂದಾನ್ವಯಾಂಕಿತವಾದ ಈ ಬಸದಿಯು ಪ್ರಾಚೀನವಾದ ಬಸದಿಯಾಗಿದೆ. 
ಮೂಲಗರ್ಭಗುಡಿಯಲ್ಲಿ ಆಧಿನಾಥ ತೀರ್ಥಂ೦ಕರನದು.್‌'  ಮೂಲಗುಡಿಯಲ್ಲಿ ಜೋಳರ 
ಕಾಲದ ವಾಸ್ತುಶೈಲಿಯನ್ನು ಹೊಂದಿರುವ ನಾಲ್ಕು ಕಂಬಗಳಿವೆ. ಈ ಬಸದಿ 
ಜೀರ್ಣೋದ್ದಾರವಾಗಿರುವುದರಿಂದ ತನ್ನ ಮೂಲ ವಾಸ್ತು ಸ್ವರೂಪವನ್ನು ಉಳಿಸಿಕೊಂಡಿಲ್ಲ. 
ಈ ಬಸದಿಯ ಪಕ್ಕದಲ್ಲಿ ದುಃಸ್ಥಿತಿಯಲ್ಲಿರುವ ಒಂದು ಮಂಟಪ ಇದೆ. ಈ ಮಂಟಪ ಗಂಗರ 
ಕಾಲಕ್ಕೆ ಸೇರಿದೆ ಎನ್ನುವುದಾದರೂ ಚೋಳರ ಕಾಲಕ್ಕೂ ನಂತರ ಹೊಯ್ದಳರ ಕಾಲಕ್ಕೂ ಈ 
ಆದಿನಾಥಬಸದಿ ಮತ್ತು ಮಂಟಪ ಮತ್ತೆ ಮತ್ತೆ ಜೀರ್ಣೋದ್ದಾರವಾಗಿದೆ. ಈಗ ಪತ್ತೆ 
ಪಾಳುಬಿದ್ದಿದೆ. ಈ ಬಸದಿಯಲ್ಲಿ ಚೋಳರ ವಾಸುಶೈಲಿಯನ್ನು ಹೊಂದಿರುವ ಕಂಬಗಳು, 
ಅಲ್ಲದೆ ಹೊಯ್ದಳರ ಕಾಲಕ್ಕೆ ಸೇರಿದ ಕಂಬಗಳು ಇವೆ. ಈ ಹಿನ್ನೆಲೆಯಿಂದ ಮೂಗೂರಿನ 
ಆದಿನಾಥ ಬಸದಿಗೆ ಗಂಗ, ಜೋಳರ ಹೊಯ್ದಳರ ಕಾಲದಲ್ಲಿ ಸಾಕಷ್ಟು ರೀತಿಯಲ್ಲಿ 


ಧಾರ್ಮಿಕತೆಯನ್ನು ಪಡೆದಿತ್ತು ಎಂಬುದು ತಿಳಿದುಬರುತ್ತದೆ. (ಚಿತ್ರ-67) 


184 


ಪಾರ್ಶ್ರನಾಥಬಸದಿ - ಮಲೆಯೂರು 


ಚಾಮರಾಜನಗರ ಜಿಲ್ಲೆ ಅದೇ ತಾಲ್ಲೂಕಿಗೆ ಸೇರಿದ ಜೈನ ಧಾರ್ಮಿಕ ಕೇಂದ್ರ 
ಮಲೆಯೂರು ಕನಕಗಿರಿಯಲ್ಲಿ ಕನಕಗಿರಿ ಬೆಟ್ಟದ ಮೇಲಿದೆ. ಈ ಪಾರ್ಶ್ವನಾಥ ಬಸದಿಯು 
ಚಿಕ್ಕಹನಸೋಗೆಯ ಆದಿನಾಥ, ಜೈನ ಬಸದಿಯಂತೆ ಮೂಲಸಂಫ, ದೇಸಿಗಣ, ಪುಸ್ತಕಗಚ್ಛ 
ಸಂಪ್ರದಾಯಕ್ಕೆ ಸೇರಿರುವ ಒಂದು ಬಸದಿಯಾಗಿದೆ. ಈ ಬಸದಿಗೆ ಪೂರಕವಾಗಿ ಕ್ರಿ.ಶ.1181ನೇ 
ಇಸವಿಗೆ ಸೇರಿದ ಒಂದು ದಾನ ಶಾಸನ ಇದೆ." ಈ ಶಾಸನದಲ್ಲಿ ಯಾವುದೇ ರಾಜನ 
ವಿಚಾರವಾಗಲಿ ಇಲ್ಲ. ಅಚ್ಚುತ ವೀರೇಂದ್ರ ಎಂಬ ರಾಜ ಪ್ರಮುಖನು ಇಲ್ಲಿ 
ವಿದ್ಯಾನಂದಸ್ವಾಮಿಯ ಮೂಲಕ ಬಸದಿಯಲ್ಲಿ ಆಚಾರ್ಯರಿಗೆ ದಾನ ನೀಡಿರುವ ವಿಚಾರ 
ತಿಳಿದುಬರುತ್ತದೆ. ಕ್ರಿಶ॥181 ರ ಕಾಲ ಹೊಯ್ದಳರ ಆಡಳಿತ ಕಾಲವಾಗಿದೆ. ಆದರೆ 


ಹೊಯ್ದಳರು ಈ ಬಸದಿಯನ್ನು ಉಲ್ಲೇಖಿಸಿರುವ ವಿಚಾರ ಶಾಸನದಲ್ಲಿ ತಿಳಿದುಬರುವುದಿಲ್ಲ. 


ನಂತರ ಕಾಲಕ್ಕೆ ವಿಜಯನಗರದ ರಾಜ ಹರಿಹರರಾಯನ ಶಾಸನ ಇದೆ. ಈ 
ಶಾಸನವು ಹರಿಹರರಾಯನು ಕನಕಗಿರಿಯ ವಿಜಯ ಪಾರ್ಶನಾಥನ ಪೂಜೆಗಾಗಿ ನೀಡಿರುವ 
ದಾನ ಧರ್ಮಗಳನ್ನು ತಿಳಿಸುತ್ತದೆ. ಈ ಬಸದಿ ಇತರೆ ದೇವಾಲಯಗಳಂತೆ ಇದೆ. ಈ 
ಬಸದಿಯನ್ನು ಗಮನಿಸಿದರೆ ವಿವಿಧ ಕಾಲಗಳಲ್ಲಿ ನಿರ್ಮಾಣವಾಗಿದೆ. ಇದು ಗಂಗ-ಚೋಳ 
ಕಾಲದ ವಾಸ್ತು ಮಾದರಿಯ ಅಧಿಷ್ಠಾನವನ್ನು ಹೊಂದಿದೆ. ಗರ್ಭಗೃಹ, ಶುಕನಾಸ, ನವರಂಗ 
ಇವು ಗಂಗ ಮತ್ತು ಚೋಳರ ಶೈಲಿಯನ್ನು ಹೊಂದಿದೆ. ಇನ್ನುಳಿದ 
ಮಂಟಪಗಳುವಿಜಯನಗರ ಅರಸರ ಕಾಲಕ್ಕೆ ಸೇರಿರಬೇಕು. ಈ ಬಸದಿಯ 
ಚಾಚುಪೀಠಗಳನ್ನು ಅರೆಕಂಬಗಳು ಚೋಳ ರೀತಿಯದ್ದಾಗಿವೆ. ಗರ್ಭಗೃಹದ ಹೊರಗೋಡೆಯ 
ಮೂರು ಪಾರ್ರಗಳಲ್ಲಿ ಅರ್ಧಛೇದಿತ ಕಂಬಗಳ ಮೇಲೆ ಶಾಲ ಶಿಖರಗಳು ಕಾಣಬರುತ್ತದೆ. 
ಈ ಬಸದಿಯನ್ನು ಗಮನಿಸಿದರೆ ಚಾಮರಾಜನಗರ ತಾಲ್ಲೂಕಿನ ಹೊಂಗನೂರಿನ ಅರ್ಕೇಶ್ವರ 
ದೇವಾಲಯವನ್ನು ಜ್ಞಾಪಕಕ್ಕೆ ತರುತ್ತದೆ. ಆದಕಾರಣ ಈ ಬಸದಿಯು ಚೋಳರ ಕಾಲಕ್ಕೆ 
ಅಭಿವೃದ್ಧಿಯಾಗಿದೆ ಎನ್ನಬಹುದಾಗಿದೆ. (ಚಿತ್ರ-68) 


ಆದಿನಾಥ ಬಸದಿ - ತಗಡೂರು 


ತಗಡೂರಿನಲ್ಲಿ ಈಗ ಆದಿನಾಥ ಬಸದಿ ನಾಶವಾಗಿದೆ. ಅದೇ ಸ್ಥಳದಲ್ಲಿ ಹೊಸದಾಗಿ 
ಜಿನಾಲಯವನ್ನು ಕಟ್ಟಲಾಗಿದೆ. ಪ್ರಾಚೀನ ಕಾಲದ ಮಾದರಿಯಲ್ಲಿಯೇ ಗರ್ಭಗೃಹ, ಶುಕನಾಸ, 
ನವರಂಗವನ್ನು ಹೊಂದಿದೆ. ಆದಿನಾಥ ತೀರ್ಥಂಕರನು ಪದ್ಮಾಸನದಲ್ಲಿ ಕುಳಿತ 


185 


ಭಂಗಿಯಲ್ಲಿದ್ದಾನೆ. ಈ ಶಿಲ್ಪ ಚಿಕ್ಕಹನಸೋಗೆಯ ಆದಿನಾಥ ತೀರ್ಥಂಕರನನ್ನು ನೆನಪಿಗೆ 
ತರುತ್ತದೆ. ಇಲ್ಲಿರುವ ನಾಲ್ಕು ಕಂಬಗಳು ಈ ಊರಿನ ಮೂಲಸ್ಥಾನೇಶ್ವರ ದೇವಾಲಯದ 
ಕಂಬಗಳ ಮಾದರಿಯಲ್ಲಿವೆ. ಆದಕಾರಣ ಈ ಬಸದಿಯು ಕ್ರಿ.ಶ.10-11ನೇ ಸತಮಾನ ಕಾಲಕ್ಕೆ 


ನಿರ್ಮಿತಗೊಂಡಿರಬೇಕು ಎಂಬ ಅಭಿಪ್ರಾಯವಿದೆ.” 
ಆದಿನಾಥ ಬಸದಿ - ಕುದೇರು 


ಕುದೇರು ಚಾಮರಾಜನಗರ ತಾಲ್ಲೂಕಿಗೆ ಸೇರಿದ ಗ್ರಾಮ. ಈ ಊರಿನಲ್ಲಿ ಆದಿನಾಥ 
ಬಸದಿ ಇದೆ. ಈ ಊರಿನಲ್ಲಿ ದೊರೆತಿರುವ ಪ್ರಾಚೀನ ಶಾಸನ ಇದೆ. ಈ ಊರಿನಲ್ಲಿ 
ದೊರೆತಿರುವ ಪ್ರಾಚೀನ ಶಾಸನ ಹೊಯ್ದಳ ದೊರೆ ವೀರ ಸೋಮೇಶ್ವರನ ಕಾಲಕ್ಕೆ ಸೇರಿದೆ. 
ಈ ಶಾಸನ ಕ್ರಿಶ1248-49 ರ ಕಾಲಕ್ಕೆ ಇದೊಂದು ದಾನ ನೀಡಿರುವ ಬಗ್ಗೆ 
ತಿಳಿದುಬರುತ್ತದೆ.” ಆದರೆ ಬಸದಿಯ ಬಗ್ಗೆ ತಿಳಿದುಬರುವುದಿಲ್ಲ. ಆದರೆ ಶಾಸನ ತಮಿಳು 
ಲಿಪಿಯಲ್ಲಿರುವುದರಿಂದ ತಮಿಳು ಪ್ರಭಾವವನ್ನು ಗಮನಿಸಿದಾಗ ಅಲ್ಲದೆ ಆದಿನಾಥ ಬಸದಿಯ 
ವಾಸ್ತುಶೈಲಿಯನ್ನು ಗಮನಿಸಿದರೆ ಈ ಆದಿನಾಥ ಬಸದಿಯು ಬಹುಶಃ ಚೋಳರ ಕಾಲದ 


ನಿರ್ಮಿಸಲಾಗಿದೆ ಎಂಬುದನ್ನು ತಿಳಿದುಬರುತ್ತದೆ.”” (ಚಿತ್ರ-69) 
ಪಾರ್ಶನಾಥ ಬಸದಿ - ಯಮಗುಂಬ 


ಹುಣಸೂರು ತಾಲ್ಲೂಕು ಯಮಗುಂಬ ಎಂಬ ಊರಿನಲ್ಲಿದೆ. ಇದು ಈಗ ದುಃಸ್ಥಿತಿ 
ಹೊಂದಿದೆ. ಜೈನರ ನೆಲೆ ಇದಾಗಿತ್ತು. ಆದರೆ ಈಗ ಜೀರ್ಣೋದ್ಧಾರವಾಗಿದೆ. ಇಲ್ಲಿರುವ ಜೈನ 
ಬಿಂಬ ಪಾರ್ಶ್ರನಾಥನು ಕಾಯೋತ್ಸರ್ಗ ಭಾಂಗಿಯಲ್ಲಿ ನಿಂತಿದ್ದಾನೆ. ಈ ಶಿಲ್ಪ ಸುಮಾರು 5 
ಅಡಿ ಇದೆ. ತಲೆಯ ಮೇಲೆ ಏಳು ಸರ್ಪಗಳು ಹೆಡೆ ತೆಗೆದಿರುವುದನ್ನು ಕಾಣಬಹುದು. (ಚಿತ್ರ- 
70) 


ಪಾರ್ತ್ಶ್ರನಾಥ ಬಸದಿ - ಕಿತ್ತೂರು 


ಹೆಗ್ಗಡದೇವನಕೋಟೆ ತಾಲ್ಲೂಕು ಕಿತ್ತೂರಿನಲ್ಲಿ ಪಾರ್ಶನಾಥ ಬಸದಿ ಇದೆ. 
ಪಾರ್ಶ್ರನಾಥ ಶಿಲ್ಲದ ಪಾದದ ಕೆಳಗೆ 11ನೇ ಶತಮಾನಕ್ಕೆ ಸೇರಿದ ಮೂಲಸಂಘದ ಕಾನೂರು 
ಘರ, ತಿಂತ್ರಿಣಿಗ ಹಾಗೂ ಕುಂದಕುಂದಾನ್ಹ್ವಯ ಎಂಬ ಹೆಸರುಗಳು ಕಾಣಬರುತ್ತವೆ.” ಈ 
ಹಿನ್ನೆಲೆಯಿಂದ ಜೈನರ ವಿಚಾರ ಕುರಿತು ತಿಳಿದುಬರುತ್ತದೆ. ಈ ಶಿಲ್ಲವನ್ನು ಈಗ ವಿಜಯ 
ಪಾರ್ಶ್ರನಾಥ ಎಂದು ಕರೆಯುತ್ತಾರೆ. ತಲಕಾಡಿನ ಗಂಗರ ಮೊದಲ ರಾಜಧಾನಿ ಕೋಲಾರ 


186 


ಜಿಲ್ಲೆಯಲ್ಲಿ ಜೈನ ಧರ್ಮದ ಬಗ್ಗೆ ತಿಳಿಯಬಹುದಾಗಿದೆ. ಆದರೆ ಪ್ರಾಚೀನ ಕಾಲದ ಹಾಗೂ 
ಚೋಳರ ಕಾಲಕ್ಕೆ ಜೈನ ಬಸದಿಗಳೇ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಒಂದಾನೊಂದು ಕಾಲದಲ್ಲಿ 
ಜೈನಧರ್ಮ ಅತ್ಯಂತ ಪ್ರಬಲವಾಗಿತ್ತು ಈಗ ಮೂಲ ಸ್ಪರೂಪದಲ್ಲಿ ಜೈನ ಬಸದಿಗಳಿಲ್ಲ. 
ಗಂಗರು ಜೈನ ಧರ್ಮದ ಪೋಷಕರು ಗಂಗರ ನಂತರ ಆಡಳಿತ ನಡೆಸಿದ ಚೋಳರು 
ಜೈನಬಸದಿಗಳನ್ನು ದೇವಾಲಯಗಳನ್ನಾಗಿ ಮಾರ್ಪಡಿಸಿರಬೇಕು. ಗೋಪಿನಾಥ ಗುಡ್ಡ 
ಮಂಚನಹಳ್ಳಿ ಕುರುಹಿ, ನಾಮಕೊಂಡ್ಲು ಕಡಬೂರು ಮೊದಲಾದ ಕಡೆ ಜಿನಬಿಂಬಗಳಿವೆ. 
ಆದರೆ ಇವುಗಳ ಕಾಲವನ್ನು ಗುರುತಿಸುವುದು ಕಷ್ಟಕರವಾಗಿದೆ. 


ಕೋಲಾರ ಜಿಲ್ಲೆಯ ಜೈನ ಶಾಸನಗಳ ಪ್ರಕಾರ ಜೈನ ದೇವಾಲಯಗಳಿಗೆ ದಾನಧರ್ಮ 
ನೀಡಿರುವುದು ತಿಳಿದುಬರುತ್ತದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕಿಗೆ ಸೇರಿದಂತೆ 
ಅರೆತಿಪ್ಲುರು ಅಥವಾ ಬಸ್ಥಿತಿಪ್ಲರು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖ ಜೈನ 
ಕೇಂದವಾಗಿತ್ತು ಹಾಗೂ ಅದು ತೀರ್ಥಕ್ಷೇತವಾಗಿತ್ತು. ಕ್ರಿಶ.9-10ನೇ ಶತಮಾನಕ್ಕೆ ಈ 
ನೆಲೆಯಲ್ಲಿ ಅನೇಕ ಆಧಾರಗಳಿವೆ. ಮದ್ದೂರು ತಾಲ್ಲೂಕಿನ ಕೂಲಗೆರೆ ಶಿಲಾಶಾಸನದಲ್ಲಿ 
ಕ್ರಿಶ.916 ರ ನೀತಿಮಾರ್ಗ ಪೆರ್ಮಾನಡಿಯ ಆಳ್ಗಿಕೆಯ ಕಾಲಕ್ಕೆ ಮಣಲೆರಡು ಕನಕಗಿರಿ 
ತೀರ್ಥದಲ್ಲಿ ಒಂದು ಜೈನ ಬಸದಿಯನ್ನು ನಿರ್ಮಿಸಿರುವ ವಿಚಾರಗಳು ತಿಳಿದುಬರುತ್ತವೆ. "” 


ಅರೆತಿಪ್ಲೂರಿನ ಕೆಲವೊಂದು ಕಂಬಗಳನ್ನು ಗಮನಿಸಿದರೆ, ಚೋಳರ ವಾಸ್ತು ಕೃತಿಯನ್ನು 
ಅನುಸರಿಸಿದೆ. ಆದಕಾರಣ ಈ ಕ್ಷೇತ್ರ ಗಂಗ ಹಾಗೂ ಚೋಳರ ಆಡಳಿತ ಕಾಲದಲ್ಲಿ ಧಾರ್ಮಿಕ 
ಹಿನ್ನೆಲೆಯನ್ನು ಪಡೆದಿತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಅದೇ ರೀತಿ ಹಾಸನ ಜಿಲ್ಲೆಯ 
ಒಂದೆರಡು ಕಡೆ ಚೋಳರ ಕಾಲಕ್ಕೆ ಸೇರಿದ ವಾಸ್ತು ಕೃತಿಯನ್ನು ಬಸದಿಗಳಲ್ಲಿ ಕಾಣುತ್ತೇವೆ. 
ಇನ್ನುಳಿದ ಜಿಲ್ಲೆಗಳಲ್ಲಿ ಚೋಳರ ಕಾಲಕ್ಕೆ ಪೂರಕವಾಗಿ ಜೈನಬಸದಿಗಳ ಬಗ್ಗೆ 
ತಿಳಿದುಬರುವುದಿಲ್ಲ. ಚೋಳರ ಕಾಲಕ್ಕೆ ಚಾಮರಾಜನಗರ, ಮೈಸೂರು ಜಿಲ್ಲೆಗಳ ಬಹಳಷ್ಟು 
ಊರುಗಳಲ್ಲಿ ಬಸದಿಗಳು ಇರುವ ಬಗ್ಗೆ ಹಾಗೂ ಬಸದಿಗಳಿಗೆ ದಾನ ಧರ್ಮ ನೀಡಿರುವ ಬಗ್ಗೆ 
ಶಾಸನಗಳಿವೆ. ಈ ಹಿನ್ನೆಲೆಯಿಂದ ತಂಜಾವೂರಿನ ಚೋಳರ ಆಡಳಿತ ಕಾಲದಲ್ಲಿ ಕರ್ನಾಟಕದ 
ದಕ್ಷಿಣದ ಭಾಗಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ 


ಅವರ ಕಾಲದಲ್ಲಿ ಆಗಿರುವಂತಹ ವಾಸ್ತು ಲಕ್ಷಣಗಳನ್ನು ಗುರುತಿಸಲು ಸಾಧ್ಯವಾಗಿದೆ. 


187 


ಪಾರ್ಶನಾಥ ಬಸದಿ - ಹಳೇಬೆಳಗೊಳ 


ಹಳೇಬೆಳಗೊಳದ ಪಾರ್ಶನಾಥ ಬಸದಿಯು ಹೊಯ್ಸಳರ ಕಾಲಕ್ಕೆ ಸೇರಿದೆ. ಆದರೆ 
ಇದು ಚೋಳರ ಕಾಲದ ವಾಸ್ತು ಪರಂಪರೆಯನ್ನು ಹೊಂದಿದೆ. ಇದೊಂದು ಹೊಯ್ದಳರ 
ಪ್ರಾರಂಭಿಕ ಕಾಲದ ಜೈನ ಬಸದಿ, ಸರಳ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಗಂಗರ 
ಕಾಲದ ದ್ರಾವಿಡ ಶೈಲಿಯ ಮೇಲೆ ಕ್ರಿ.ಶ.10-11ನೇ ಶತಮಾನದಲ್ಲಿ ಚೋಳ ಶೈಲಿಯ ಪ್ರಭಾವ 
ಸಾಕಷ್ಟಿತ್ತು. ಇದರಿಂದಾಗಿ ಇವೆರಡರ ಲಕ್ಷಣಗಳನ್ನು ಒಳೆಗೂಡಿಸಿಕೊಂಡು ಜೈನ ಬಸದಿಗಳು 
ನಿರ್ಮಾಣವಾಗಿರುವುದನ್ನು ಕಾಣುತ್ತೇವೆ. ಇದಕ್ಕೆ ಉತ್ತಮ ನಿದರ್ಶನ ಎಂದರೆ 
ಹಳೇಬೆಳಗೊಳದಲ್ಲಿರುವ ಪಾರ್ಶ್ರನಾಥನ ಬಸದಿ (ಕ್ರಿ.ಶ.1094) ರಲ್ಲಿ ಈ ಬಸದಿ ಹೊಯ್ದಳರ 
ಕಾಲದ್ದಾದರೂ ಕೂಡ ದ್ರಾವಿಡ ಶೈಲಿಯಲ್ಲಿದ್ದ ಚೋಳ ವಾಸ್ತುವಿನ ಕೆಲವು ಲಕ್ಷಣಗಳನ್ನು 
ಹೊಂದಿದೆ. ಈ ಬಸದಿಯಲ್ಲಿದ್ದ ಚೋಳ ವಾಸ್ತುವಿನ ಕೆಲವು ಲಕ್ಷಣಗಳನ್ನು ಹೊಂದಿದೆ. ಈ 
ಬಸದಿಯ ಅಧಿಷ್ಠಾನ ಉಪಪೀಠವನ್ನು ಸಹ ಹೊಂದಿದೆ. ಉಪಪೀಠ ಎಂದರೆ ಅಧಿಷ್ಠಾನದ 
ಎತ್ತರವನ್ನು ಹೆಚ್ಚಿಸಲು ಅದರ ಕೆಳಗಡೆ ಮತ್ತೊಂದು ಅಧಿಷ್ಠಾನದ ರೀತಿಯ ಪೀಠವನ್ನು 
ನಿರ್ಮಿಸುವುದು. ಇದು ಚೋಳ ವಾಸ್ತುವಿನ ವಿಶಿಷ್ಟ ಲಕ್ಷಣ. ತಮಿಳುನಾಡಿನ ಚೋಳ 
ದೇವಾಲಯಗಳಲ್ಲಿ ಈ  ಉಪಪೀಠಗಳು ಮೊದಲಿಗೆ ಕಂಡುಬರುತ್ತದೆ. ಪ್ರಾಯಶಃ 
ಹಳೆಬೆಳಗೊಳದ ಬಸದಿ ಜೋಳ ವಾಸ್ತು ಸಂಪ್ರದಾಯದ ಅನುಭವ  ಶಿಲ್ಲದಿಂದ 
ನಿರ್ಮಿತವಾಗಿರಬೇಕು. ಇದರ ಉಪಪೀಠದಲ್ಲಿ ಸುಮಾರು ಮೂರು ಅಡಿಎತ್ತರದ ನಾಜೂಕಾಗಿ 
ಕತ್ತರಿಸಿದ ಕಲ್ಲುಗಳಿಂದ ಮಾಡಲ್ಲಟ್ಟ ಉಪಪೀಠ. ಇದರ ಮೇಲ್ಲಡೆ ಉಪಾನ, ಜಗತಿ ತ್ರಿಪಟ್ಟ 


ಕುಮುದ, ಕಂಠಪಟ್ಟಿಕೆ ಇವುಗಳಿಂದ ಕೂಡಿದ ಅಧಿಷ್ಠಾನ ಇದೆ. 


ಹಳೆಬೆಳಗೊಳದ ಬಸದಿಯ ಭಿತ್ತಿಯ ಲಕ್ಷಣಗಳು ಜೋಳ ವಾಸ್ತುವಿನ ಲಕ್ಷಣಗಳಿಗೆ 
ಸರಿಸಮಾನವಾಗಿದೆ. ಕಿರಿದಾಗಿ ಎತ್ತರವಾದ ಕೋಷ್ಠಗಳು ಅದರ ಇಕ್ಕೆಲಗಳಲ್ಲಿ ಇರುವ 
ಅರೆಕಂಬಗಳು ಮೇಲಿನ ಮಕರತೋರಣ್ಯೆವೆಲ್ಲವು ಚೋಳರ ಶೈಲಿಯಲ್ಲಿ ಮೂಡಿಬಂದಿವೆ. 
ಕೋಷ್ನದ ಮೇಲಿನ ಮಕರ ತೋರಣದಲ್ಲಿ ಕೆಲವು ಗಮನಾರ್ಹ ಅಂಶಗಳು ಕಂಡುಬರುತ್ತದೆ. 
ಅವೆಂದರೆ ಮೊದಲಿಗೆ ಈ ಮಕರತೋರಣ ಭಾಗವನ್ನು ಸುಂದರ ಸೂಕ್ಷ್ಮ ಅಲಂಕರಣೆಯಿಂದ 
ನಿರೂಪಿಸಲಾಗಿದೆ. ಈ ಅಲಂಕರಣೆಯನ್ನು ಮಾಡುವುದಕ್ಕಾಗಿಯೇ ಅವರು ಈ ಭಾಗಕ್ಕೆ 
ಮಾತ್ರ ಬಳಪದ ಕಲ್ಲನ್ನು ಬಳಸಿದ್ದಾರೆ. ದೇವಾಲಯದ ಉಳಿದ ಎಲ್ಲಾ ಭಾಗಗಳು ಗ್ರಾನೈಟ್‌ 
ಕಲ್ಲಿನಿಂದ ನಿರ್ಮಾಣವಾಗಿದೆ. ಕಿ.ಶ.10ನೇ ಸತಮಾನದ ನೊಳಂಬರ ಕಾಲದ ಹೇಮಾವತಿಯ 
ದೊಡೇಶ್ವ್ಚರ ದೇವಾಲಯದಲ್ಲಿಯೂ ಈ ಕ್ರಮವನ್ನು ಅನುಸರಿಸಿರುವುದು ಇಲ್ಲಿ 


188 


ನೆನಪಿಸಿಕೊಳ್ಳಬೇಕಾದ ಅಂಶ. ಸಮಕಾಲೀನ ದಕ್ಷಿಣ ಕರ್ನಾಟಕದ ದ್ರಾವಿಡ ವಾಸ್ತುವಿಗೂ 
ತಮಿಳುನಾಡಿನ ಚೋಳರ ವಾಸ್ತುವಿಗೂ ಪರಸ್ಪರವಾಗಿ ಸಾಮ್ಯತೆ ಇತ್ತು ಎಂಬ ಅಂಶ 
ಇದರಿಂದ ವ್ಯಕ್ತವಾಗುತ್ತದೆ. 


ಗರ್ಭಗೃಹದ ಹೊರಭಾಗದ ಮೂರು ಮುಖದ ಮಧ್ಯದಲ್ಲೂ ಒಂದೊಂದು 
ಅಂತರಾಳ, ಇಕ್ಕೆಲದ ಹೊರಗೋಡೆಗಳ ಮಧ್ಯ ಒಂದೊಂದು ಕಾಣಬರುತ್ತದೆ. ಈ 
ವಿಷಯದಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಮತ್ತೆ ಇಲ್ಲಿ ಚೋಳ ಶೈಲಿಯ ಪ್ರಭಾವ 
ಎದ್ದು ಕಾಣುತ್ತದೆ. ಇಲ್ಲಿ ಜೋಳ ಶೈಲಿಯಲ್ಲಿ ಶುಕನಾಸದ ಹೊರಗೋಡೆಯಲ್ಲಿರುವ 
ಕೋಷ್ಯಗಳ ಮಕರ ತೋರಣದಲ್ಲಿ ದಕ್ಷಿಣದಲ್ಲಿ ಗಣೇಶನನ್ನು ಉತ್ತರದಲ್ಲಿ ಮಹಿಷಸೂರ 
ಮರ್ದಿನಿಯನ್ನು ಕಾಣಬಹುದು. ಇದೇ ರೀತಿಯಲ್ಲಿ ಕೊಳ್ಳೇಗಾಲದ ಮುದಿಗೊಂಡದ 
ಮುಡಿಗೊಂಡೇಶ್ವರ ದೇವಾಲಯದ ಹೊರಗೋಡೆಯ ಭಿತ್ತಿಯಲ್ಲಿ ಕಾಣಬಹುದಾಗಿದೆ. ಈ 
ಹಿನ್ನೆಲೆಯಿಂದ ಚೋಳರ ಕಾಲದ ಪ್ರಭಾವ ನಂತರ ಆಡಳಿತ ನಡೆಸಿದ ರಾಜರುಗಳ ಕಾಲದ 
ಪರಿಣಾಮಕಾರಿಯಾಗಿ ಬೆಳವಣಿಗೆಯಾಗಿದೆ ಎಂಬುದನ್ನು ಕಾಣಬಹುದಾಗಿದೆ. "*” 


ಬೇವೂರು 


ಚನ್ನಪಟ್ಟಣ ತಾಲ್ಲೂಕು ಬೇವೂರು ಒಂದಾನೊಂದು ಕಾಲದಲ್ಲಿ ಅಂದರೆ ಕ್ರಿಶ.900 ರ 
ಹೊತ್ತಿಗೆ ಒಂದು ಪ್ರಮುಖವಾದ ಜೈನರ ನೆಲೆಯಾಗಿತ್ತು. ಈ ನೆಲೆಯನ್ನು ನಿಂಬಗ್ರಾಮ 
ಎಂತಲೂ ಜೈನರು ಕರೆದಿದ್ದಾರೆ. ಆದರೆ ನಂತರದ ದಾಖಲೆಗಳ ಪ್ರಕಾರ 1331ರ ಹೊಯ್ದಳರ 
ಬಲ್ಲಾಳರ ಕಾಲಕ್ಕೆ ಬೇವೂರು ಎಂದು ಕರೆಯಲಾಗಿದೆ. ಮುಂದೆ ಇದೇ ಸ್ಥಳ, ಮಣ್ಣಿನ ಮಡಿಕೆ 
ಮಾಡುವವರ ಸ್ಥಳವಾಗಿತ್ತು. ಇಲ್ಲಿಯ ತಿಮ್ಮಪ್ಪನ ಬೆಟ್ಟವು ಒಂದು ಕಾಲದಲ್ಲಿ ಜೈನರ 
ಕೇಂದವಾಗಿತ್ತು. ಅದನ್ನು ಕಿರುಕುಂಡ ಎಂದು ಕರೆಯುತ್ತಿದ್ದಾರೆ. ಇದು ಕ್ರಿ.ಶ.900ರ ಕಾಲಕ್ಕೂ 
ದಾಖಲೆಗಳಿವೆ. ಕೆಲವು ದಾಖಲೆಗಳ ಪಕಾರ ಕೆಲವು ಜೈನ ಮುನಿಗಳು ಅಂದರೆ ಸಿದ್ದಿ ಮತ್ತು 
ಚಂದಸೇನರು ಧರ್ಮಗುರುಗಳಾಗಿ ಆಳ್ಗಿಕೆ ನಡೆಸಿದರು. ಶಾಂತಿಸೇನ ಮತ್ತು ಆತನ ಗುರು 
ಶ್ರೀಸೇನರು ಸ್ನೇಹಿತರಾಗಿದ್ದರು ಎಂದು ತಿಳಿಸುವ ನಂದಿಗ್ರಾಮದ ದಾಖಲೆಗಳಿವೆ ಎಂದು 
ತಿಳಿದುಬರುತ್ತದೆ. ಚಂದ್ರಸೇನನು ಕಿರುಕುಂಡ ಬೆಟ್ಟದಲ್ಲಿ ಸಾಧುಗಳನ್ನು ಕರೆತಂದನು ಎಂದು 
ತಿಳಿದುಬರುತ್ತದೆ. ಆದಕಾರಣ ಈ ನೆಲೆ ಚೋಳರ ಕಾಲದಲ್ಲಿಯೂ ಒಂದು ಜೈನರ 


ನೆಲೆಯಾಗಿದ್ದು, ಅಂದಿನ ಪರಂಪರೆಯನ್ನು ಹೊಂದಿದೆ ಎಂದು ಹೇಳಬಹುದು. 


189 


9. 


10. 


11. 


[2 
13. 
14. 
15. 
16. 
17. 


18. 


19. 


ಅಡಿಟಿಪ್ಪಣಿಗಳು 


. ಪರ್ಸಿ ಬ್ರೌನ್‌ ಇಂಡಿಯನ್‌ ಆರ್ಕಿಟೆಕ್ಟ್ಸರ್‌ ಸಂಪುಟ-1|, ಬೊಂಬಾಯಿ-197], 


ಐ.ಕೆ. ಶರ್ಮ-ದಿ ಟೆಂಪಲ್ಸ್‌ ಆಫ್‌ ದಿ ಗಂಗಾಸ್‌ ಆಫ್‌ ಕರ್ನಾಟಕ, ನವದೆಹಲಿ 


1992 


. ಸಿ. ಶಿವರಾಮಮೂರ್ತಿ ಚೋಳ ಟೆಂಪಲ್ಮ್‌, ನವದೆಹಲಿ-1960, ಪು.7-11. 
. ಟಿ.ವಿ. ಮಹಾಲಿಂಗು-ದಿ ಸೌತ್‌ ಇಂಡಿಯನ್‌ ಧಾರವಾಡ-1970, ಪು.50. 


. ಬಿ.ಬಸವರಾಜು-ಭಾರತೀಯ ವಾಸ್ತು ಮತ್ತು ಶಿಲ್ಪ ಕಲಾಶೈಲಿ ಬೆಳವಣಿಗೆಗಳು, 


2014, ಪು.185-193. 


. K.A.Nilakanta Shastri — A History South India, Madras-1984. 1984. 


ಬಿ.ಬಸವರಾಜು- ಚೋಳರ ವಾಸ್ತು ಮತ್ತು ಶಿಲ್ಪ2008, ಪು.9-36. 


. A.N.Krishna Ayyangar —- The Contribution of Mysore to Vaishnavism 


South India, Mythic Society Journal, Vol-31, Nos.3, & 4 pp 426-434. 


SI — XVIl— No.481, AR No.450 of 1904. 
S.R. Balasubramanyam-—Early Chola Temple-Madras-197], P XV, 


Introduction. 


K.A.Nilakanta Shastri & Srinivasafchari Advanced History of India- P. 
99. 


ಅದೇ ಪುಟ 641. 

ಎಂ.ಎನ್‌.ಕೃಷ್ಣಮೂರ್ತಿ 6565656536 ತ56 ಕರ್ನಾಟಕದಕಂಚುಶಿಲ್ಲಗಳು, 
ಎಂ.ಚಿದಾನಂದಮೂರ್ತಿ, ಪು.794-800. 

ಹಿಂದೂ ದಿನಪತ್ರಿಕೆ 22.10.1989 

ಎಂ.ಎನ್‌.ಕೃಷ್ಣಮೂರ್ತಿ ಕರ್ನಾಟಕದ ಕಂಚುಶಿಲ್ಲಗಳು, 
ಎಂ.ಚಿದಾನಂದಮೂರ್ತಿ, ಪು.794-800. 


R.Vasantha - The Chola Art in Karnataka Archeology of Karnataka Ed. — 
A.N.Narasimha Murthy, Mysore-1978 


Epigraphic Carnatica Volume, (3,4,5,6,7,8,9,10.11,12,13) ಬಿ.ಬಸವರಾಜು & 


ಎಂ.ಎಸ್‌.ಕೃಷ್ಣಮೂರ್ತಿ ರವರಿಂದ ಮಾಹಿತಿಯನ್ನು ಪಡೆಯಲಾಗಿದೆ. 


190 


20. ಎ.ಕ.ಸಂಪುಟ-5, ತಲಕಾಡು ಶಾಸನ ಸಂಖ್ಯೆ-179, (ಯಖಖ, ಫಖಗಿತಿ.ನ.8) 
21. ಎ.ಕ.ಸಂಪುಟ-5, ತಲಕಾಡು ಶಾಸನ ಸಂಖ್ಯೆಗಳು 170, 172, 173, 179, 180, 


190, 199. 


22. Excavations at Talakad, 1992-93, Vol. I - 1996, Msore Unviersity 
Mysore, Dept of Art Manasagangotri, Mysore-6 
23. ಕನ್ನಡ ವಿಷಯ ವಿಶ್ವಕೋಶ ಮೈಸೂರು ವಿಶ್ವವಿದ್ಯಾನಿಲಯ 1979 ಮೈಸೂರ 


ಆರ್ಕಿಯಾಲಜಿ, ರಿರ್ಪೋಟ್‌. 1938, ಪು.37. 
24. ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು ವಿವಿ 1979. 
25. ಎ.ಕ.ಸಂಪುಟ-5, ತಲಕಾಡು ಶಾಸನ ಸಂಖ್ಯೆ-142, (ಯಖಖ. ಘಿಖಗಿತಿ.29) 
26. ಎ.ಕ.ಸಂಪುಟ-5, ತಲಕಾಡು ಶಾಸನ ಸಂಖ್ಯೆ-179, (ಯಖಖ. ಫಖಯಗಿತಿ.253) 


2%; ದೇವರಕೊಂಡಾರೆಡ್ಡಿ ತಲಕಾಡಿನ ಗಂಗರ ದೇವಾಲಯಗಳ ಒಂದು 
ಅಧ್ಯಯನ, 1998. 


28. ಎ.ಕ.ಸಂಪುಟ-5, ನರಸೀಪುರ ತಾಲ್ಲೂಕು ಶಾಸನ ಸಂಖ್ಯೆ-123 

29. ಎ.ಕ.ಸಂಪುಟ-5, ನರಸೀಪುರ ತಾಲ್ಲೂಕು ಶಾಸನ ಸಂಖ್ಯೆ-124 

30. ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು ವಿವಿ, ಮೈಸೂರು 1979. 
31. ಮೈಸೂರ ಆರ್ಕಿಯಾಲಜಿ ರಿರ್ಮೋಟ್‌. 1913, ಪು.34. 

32. ಎ.ಕ.ಸಂಪುಟ-5, ಕೃಷ್ಣರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-6 (ಫ೫ಗಿ 64) 
33. ಎಉರ್ಕುಳ ಕೆ. ಶಂಕರನಾರಾಯಣ ಭಟ್‌ - ಕೊಡಗು 1978. 

34. ಎ.ಕ.ಸಂಪುಟ-5, ತಿ.ನರಸೀಪುರ ಶಾಸನ ಸಂಖ್ಯೆ-67 (ಫ೫ಗ35, 273) 

35. LK.Sharma - Temple of Gangas of Karnataka, New Delhi-1993. 

36. ಎಂ.ಎಸ್‌.ಕೃಷ್ಣಮೂರ್ತಿ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ. 

37. ಎ.ಕ.ಸಂಪುಟ-5, ಶಾಸನ ಸಂಖ್ಯೆ-183. 

38. ಎ.ಕ.ಸಂಪುಟ-5, ವರುಣ ಶಾಸನ ಸಂಖ್ಯೆ-167, 168, 169. 

39. ಎ.ಕ.ಸಂಪುಟ-5, ಮೈಸೂರು ಶಾಸನ ಸಂಖ್ಯೆ-222 (111- ಮೈ 15) 

40. ಎ.ಕ.ಸಂಪುಟ-5, ಮೈಸೂರು ಶಾಸನ ಸಂಖ್ಯೆ-22 (111- ಮೈ 15) 

4]. Karnataka State Gazetteer Mysore Dist. p. 913-914. 


191 


42. ಮೈಸೂರು ಆರ್ಕಿಯಾಲಜಿ ರಿರ್ಪೋಟ್‌ 1937 ಪು.10 


43. Karnataka State Gazeteer, Mysore Dist. p.910-911. 
44, Karnataka State Gazeteer, Mysore Dist. p.907,908. 
45. ಮೈಸೂರು ಆರ್ಕಿಯಾಲಜಿ ರಿರ್ಪೋಟ್‌ 1937. ೩ 3. 


40. ಎ.ಕ.ಸಂಪುಟ ಶಾಸನ ಸಂಖ್ಯೆ-44 (ಎ.ಕ. ಫಖಗಿಕೊ.127) 


4']. Karnataka State Gazetteer Mysore Dist. p.835. 
48. ಅದೇ ಪು.882, 883. 


49. ಮಾಂಬಳ್ಳಿ ನೀಲಕಂಠಸ್ವಾಮಿ-ಹಿಂಡಿಮಾರಮ್ಮ ಐತಿಹ್ಯ ಅಗರ, ಎ.ಕ.ಸಂಪುಟ-4, 
ಯಳಂದೂರು ಶಾಸನ ಸಂಖ್ಯೆ-99. 


50. ಎ.ಕ.ಸಂಪುಟ-4, ಚಾಮರಾಜನಗರ ಶಾಸನ ಸಂಖ್ಯೆ-164, 165. 

51. ಎ.ಕ.ಸಂಪುಟ-4, ಚಾಮರಾಜನಗರ ಶಾಸನ ಸಂಖ್ಯೆ-160(೫ಗಿ-ಚಾ.ನ.37) 

52. ಎ.ಕ.ಸಂಪುಟ-4, ಚಾಮರಾಜನಗರ ಶಾಸನ ಸಂಖ್ಯೆ-167 (ಚಾ.ನ.) 

53. ಎ.ಕ.ಸಂಪುಟ-4, ಚಾಮರಾಜನಗರ ಶಾಸನ ಸಂಖ್ಯೆ-205. 

54. ಎಂ.ಎಸ್‌.ಕೃಷ್ಣಮೂರ್ತಿ - ದಿ ನೊಳ೦ಬಸ್‌ 1980, 1980, ಪು.177. 

೨5. ಐ.ಕೆ. ಶರ್ಮ ಟೆಂಪಲ್ಫ್‌ ಆಫ್‌ ದಿ ಗಂಗಾಸ್‌ & ತಲಕಾಡು, ದೆಹಲಿ-1992. 

56. ಅದೇ 

57. ಎ.ಕ.ಸಂಪುಟ-4, ಕೊಳ್ಳೇಗಾಲ ಕುಂತೂರು ಶಾಸನ. 

58. ಆರ್‌.ನರಸಿಂಹಚಾರ್‌ ಮೈಸೂರು ಆರ್ಕಿಯಾಲಜಿ ರಿರ್ಪೋಟ್‌ 1937 ಪು.1-53 
ಹಾಗೂ ಶಾಸನ ಸಂಖ್ಯೆ-186, ಎ.ಕ.ಸಂಪುಟ-4 ಶಾಸನ ಸಂಖ್ಯೆ-69 


59. Karnataka State Gazeteer, Mysore Dist. p. 932 and 849. 
60. ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-129 


61. ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-130 ಮತ್ತು 


(uo ml946-47) 
62. ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-131 
63. ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-132 


64. ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು ಎವಿ, ಮೈಸೂರು-1979. 


192 


65. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ಕೈಪಿಡಿ ಗ್ರಂಥ, 


66. Karnataka State Gazeteer Mysore Dist. p.901-903. 


67. ಎ.ಕ.ಸಂಪುಟ-4 ಶಾಸನ ಸಂಖ್ಯೆ-4 (ಬಗ 41)ಎಂ.ಎ.ಆರ್‌. 1938 ಪು.38. 
ಎ.ಕ.ಸಂಪುಟ-4, ಶಾಸನ ಸಂಖ್ಯೆ-4, (1928-56) 


68. Karnataka State Gazetteer Mysore Dist., P.470, 877, 878. 
69. ಮೈಸೂರು ಆರ್ಕಿಯಾಲಜಿ ರಿರ್ಪೋಟ್‌ 1938, 2.38. 


70. ಎ.ಕ.ಸಂಪುಟ-4, ಚಾಮರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-256. 

11. ಎ.ಕ.ಸಂಪುಟ ಹರದನಹಳ್ಳಿಗೆ ಸೇರಿದ ಸುಮಾರು 34 ಶಾಸನಗಳಿವೆ. 

72. ಎ.ಕ.ಸಂಪುಟ-4, ಚಾಮರಾಜನಗರ ತಾಲ್ಲೂಕು ಕೆಂಪನಪುರದ ಶಾಸನಗಳು. 
73. ಎ.ಕ.ಸಂಪುಟ-4 ಹುಣಸೂರು ತಾಲ್ಲೂಕು ಶಾಸನ ಸಂಖ್ಯೆ-10 

74. ಎ.ಕ.ಸಂಪುಟ-3 ಹೆಗ್ಗಡದೇವನ ಕೋಟೆ ತಾಲ್ಲೂಕು ಶಾಸನ ಸಂಖ್ಯೆ-16 
75. ಎ.ಕ.ಸಂಪುಟ-3 ಹೆಗ್ಗಡದೇವನ ಕೋಟೆ ತಾಲ್ಲೂಕು ಶಾಸನ ಸಂಖ್ಯೆ-114 
76. ಎ.ಕ.ಸಂಪುಟ-4 ಚಾಮರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-197 


71. ಎ.ಕ.ಸಂಪುಟ-3 ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-357 


(ಎಂ.ಎ.ಆರ್‌.1936, ಪು.50) 
78. ಎ.ಕ.ಸಂಪುಟ-3 ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-44 
19. ಎ.ಕ.ಸಂಪುಟ-4 ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-101 
80. ಅದೇ ಶಾಸನ ಸಂಖ್ಯೆ-103 
81. ಅದೇ ಶಾಸನ ಸಂಖ್ಯೆ-109 
82. ಅದೇ ಶಾಸನ ಸಂಖ್ಯೆ-112. 


83. ಎಸ್‌.ರಂಗಸ್ತಾಮಿ, ಕರ್ನಾಟಕದ ದೇವಾಲಯಗಳು ಮತ್ತು ಕರ್ನಾಟಕ ಕನ್ನಡ 


ವಿಷಯ ವಿಶ್ವಕೋಶ 1979. 


84. ಕರ್ನಾಟಕ ಕನ್ನಡ ವಿಷಯ ವಿಶ್ರಕೋಶ, ಮೈಸೂರು ವಿವಿ 1979, ಪು.732- 


ತಿ 


85. ಡಾ.ದೇವರಕೊಂಡಾರೆಡ್ಡಿ ತಲಕಾಡಿನ ಗಂಗರ ದೇವಾಲಯಗಳು, 
ಬೆಂಗಳೂರು-1994. ಪುಪು.171, 172, 173, 174. 


193 


86. Studies in Karnata History Culture - Volume XI, January 2013, P.107. 
87. ಎ.ಕ.ಸಂಪುಟ-10, ಬಂಗಾರಪೇಟೆ 6 ಮತ್ತು 7. 


88. ಮೈಸೂರು ಆರ್ಕಿಯಾಲಜಿ ರಿರ್ಪೋಟ್‌. 1941, ಪು.47 
89. ಶಿವಾರಪಟ್ಟಣದ ಪ್ರಸಿದ್ಧ ಶಿಲ್ಪ ಡಿ.ವಾದಿರಾಜರವರ 
90. ಎಂ.ಎ.ಆರ್‌.194], ಶಿವಾರಪಬ್ರಣ. 


0]. ದೇವರಕೊಂಡಾರೆಡ್ಡಿ ತಲಕಾಡಿನ ಗಂಗರ ದೇವಾಲಯಗಳು ಬೆಂಗಳೂರು- 
1994, ಪು.214-15, 


92. M.S.Krishnamurthy - The Nolambas - A political and Cultural Study, 
Mysore-1980 


93. ಮೈಸೂರು ಆರ್ಕಿಯಾಲಜಿ ರಿರ್ಪೋಟ್‌ 1941, ಪು.65 

94. ಎ.ಕ.ಸಂಪುಟ-10, ಮುಳಬಾಗಿಲು, ಶಾಸನ ಸಂಖ್ಯೆ-43 

95. ಎ.ಕ.ಸಂಪುಟ-10, ಮುಳಬಾಗಿಲು, ಶಾಸನ ಸಂಖ್ಯೆ-65 

96. ಎ.ಕ.ಸಂಪುಟ-10, ಮುಳಬಾಗಿಲು, ಶಾಸನ ಸಂಖ್ಯೆ-67 

97. ಕರ್ನಾಟಕ ವಿಷಯ ವಿಶ್ವಕೋಶ ಮೈಸೂರು ವಿವಿ ಮೈಸೂರು 1979, ಪು.733. 
98. ಮೈಸೂರು ಆರ್ಕಿಯಾಲಜಿ ರಿರ್ಪೋಟ್‌ 1938, ಪು.28, 29, 30 


99, ಎ.ಕ.ಸಂಪುಟ-5, ಮೂಗೂರು, ಶಾಸನ ಸಂಖ್ಯೆ-264, (ಯಯ ಫಿಖಗಿತಿ.ನ, 
80) 


100. ಎ.ಕ.ಸಂಪುಟ, ಮೂಗೂರು ಶಾಸನ ಸಂಖ್ಯೆ-260 (ಯಖಖತಿ.ನ., 80) 


101. ಎಫಿಗಾಫಿಯ ಕರ್ನಾಟಕ ಸಂಪುಟ-4, ಕೊಳ್ಳೇಗಾಲ ಶಿವನಸಮುದದ 


ಶಾಸನಗಳು. 
102. ಮೈಸೂರು ಗೆಜೆಟಿಯರ್ಸ್‌ (ಮಂಡ್ಯ ಜಿಲ್ಲೆ ಪರಿಷ್ಕೃತ ಆವೃತ್ತಿ, 2003) 
103. ಶ್ರೀ ಕಾವೇರಿ ವೈಭವ ಎದುರ್ಕಳ ಶಂಕರ ನಾರಾಯಣ ಭಟ್‌ - 1978. 
104. ಕರ್ನಾಟಕ ಕನ್ನಡ ವಿಷಯಕೋಶ, ಮೈಸೂರು-1979, ಪು.732-733 
105. ಅದೇ ಪು.732-733 


106. ಎ.ಕ.ಸಂಪುಟ-3, ಶಾಸನ ಸಂಖ್ಯೆ-129, (ಎ.ಕ.ಸಂ.111] ನ೦ಂ.ಗೂ.26) 


194 


107. 


108. 
109. 
110. 
111. 
2; 


15; 


114. 


1S 
116. 


117. 


118. 
119. 


120. 


12}, 


22; 


123. 


124. 


ಎ.ಕ.ಸಂಪುಟ-3, ಶಾಸನ ಸಂಖ್ಯೆ-130, ನಂಜನಗೂಡು-27 (ಎಂ.ಎ.ಆರ್‌. 


1946-17) 

ಎ.ಕ.ಸಂಪುಟ-3, ಶಾಸನ ಸಂಖ್ಯೆ-131, (ಎ.ಕ.ಸಂ.111] ನಂ.ಗೂ.29) 
ಎ.ಕ.ಸಂಪುಟ-3, ಶಾಸನ ಸಂಖ್ಯೆ-132, (ಎ.ಕ.ಸಂ.111 ನಂ.ಗೂ.28) 
ಎ.ಕ.ಸಂಪುಟ-5, ಚಾಮುಂಡಿಬೆಟ್ಟದ ಶಾಸನಗಳು 

ಪಿ.ವಿ. ನಂಜರಾಜ ಅರಸು, ಮೈಸೂರು, ನ 2007, ಪು.118, 119. 
ಅದೇ ಪು.120. 


ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು, ತಗಡೂರು ಶಾಸನ ಸಂಖ್ಯೆ- 


260, (ಎ.ಕ.ಸಂ.111 ನಂ.ಗೂ.121) 


ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು, ತಗಡೂರು ಶಾಸನ ಸಂಖ್ಯೆ- 


260 
ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು, ಕಲ್ಬುಂದ ಶಾಸನ ಸಂಖ್ಯೆ-253 
ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು, ಶಾಸನ ಸಂಖ್ಯೆ-254 


ದೇವರಕೊಂಡಾರೆಡ್ಡಿ ದೊಡ್ಡ ಬೇಗೂರಿನ ನಾಗತ್ತರನ ಶಾಸನ, ಇತಿಹಾಸ 
ದರ್ಶನ, ಸಂಪುಟ-3, ಪು.159. 


Sharma 1K. —- Temples of the Gangas of Karnataka, New Delhi-1993. 
ಅಭಿಶಂಕರ್‌ ಗೆಜೆಟಿಯರ್‌ ಆಪ್‌ ಇಂಡಿಯಾ, ಕೋಲಾರ ಜಿಲ್ಲೆ -1918, 


ಎ.ಕ.ಸಂಪುಟ-4, ಯಳಂದೂರು ತಾಲ್ಲೂಕು ಶಾಸನ ಸಂಖ್ಯೆ-98 
(X1V ಯಳಂದೂರು 155) 

ಎ.ಕ.ಸಂಪುಟ-4, ಯಳಂದೂರು ತಾಲ್ಲೂಕು ಶಾಸನ ಸಂಖ್ಯೆ-98 
(೫X1 ಯಳಂದೂರು 155) 

ಎ.ಕ.ಸಂಪುಟ-5, ತಿ.ನರಸೀಪುರ ತಾಲ್ಲೂಕು ಶಾಸನ ಸಂಖ್ಯೆ-232 
(XIVw.ನ.219) 

ಅದೇ ಶಾಸನ ಸಂಖ್ಯೆ-229 (II XIV IV ತಿ.ನ.534) 


ಅದೇ ಶಾಸನ ಸಂಖ್ಯೆ-230 ಮತ್ತು ಎಂ.ಎ.ಆರ್‌.1938, ಪು.36. 


195 


125. 


126. 


127. 


128. 
129. 
130. 


131. 
132: 
133. 
134. 
135. 
136. 
137. 
138. 


139. 
140. 
141. 


142. 


143. 
144. 


ಎ.ಕ.ಸಂಪುಟ-4, ಶಾಸನ ಸಂಖ್ಯೆ-87 (IV ಯಳಂದೂರು 59) ಮತ್ತು (88) 
(1V-X1Vಯಳಂ೦ದೂರು 60 ಮತ್ತು 61) 
ಎಂ.ಎ.ಆರ್‌.1938. 


ಎ.ಕ.ಸಂಪುಟ-3, ನಂಜನಗೂಡು ತಾಲ್ಲೂಕು ಶಾಸನ ಸಂಖ್ಯೆ-269 


(ಎಂ.ಎ.ಆರ್‌.1938 ಪು.48) 

ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-2 
ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-4 ಮತ್ತು 5 
ಹಯವದನರಾವ್‌ ಸಿ. ಮೈಸೂರು ಸ್ಟೇಟ್‌ ಗೆಜೆಟಿಯರ್‌ - ಸಂಪುಟ-4, 
ಪು.298. 

ಎ.ಕ.ಸಂಪುಟ-10, ಬಂಗಾರಪೇಟೆ ತಾಲ್ಲೂಕು ಶಾಸನ ಸಂಖ್ಯೆ-4 
ಎ.ಕ.ಸಂಪುಟ-10, ಬಂಗಾರಪೇಟೆ ತಾಲ್ಲೂಕು ಶಾಸನ ಸಂಖ್ಯೆ-6 ಮತ್ತು 7 
ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು-1979. 

ಎದುರ್ಕಳ ಕೆ. ಶಂಕರನಾರಾಯಣ ಭಟ್‌ -1978. 

ಎ.ಕ.ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-30 

ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು-1979. ಪು.908, 90೦. 
ಕರ್ನಾಟಕ ಸ್ಟೇಟ್‌ ಗೆಜೆಟಿಯರ್‌, ಮೈಸೂರು ಜಿಲ್ಲೆ, ಪ.929, 930. 
ಎ.ಕ.ಸಂಪುಟ-3, ಸುತ್ತೂರು ಶಾಸನ ಸಂಖ್ಯೆ-215 (ನ೦.ಗೂ.164-165 
ಮತ್ತು ಎಂ.ಎ.ಆರ್‌.1946, ಪು.28. 

ಎ.ಕ.ಸಂಪುಟ-3, ಸುತ್ತೂರು ಶಾಸನ ಸಂಖ್ಯೆ-235 

ಎ.ಕ.ಸಂಪುಟ-3, ಸುತ್ತೂರು ಶಾಸನ ಸಂಖ್ಯೆ-235 

ಎ.ಕ.ಸಂಪುಟ-3, ಸುತ್ತೂರು ಶಾಸನ ಸಂಖ್ಯೆ-215 


Lakshminarayana Temple at Mudigonda by M.S.Krishnamurthy R. 
Rangavalli, recent Research in Indology. P.147, 148. 


ಎ.ಕ.ಸಂಪುಟ-9, ಬೇಲೂರು ತಾಲ್ಲೂಕು ಶಾಸನ ಸಂಖ್ಯೆ-232 (೧ ಬೇ.87) 


ಎ.ಕ.ಸಂಪುಟ-9, ಬೇಲೂರು ತಾಲ್ಲೂಕು ಶಾಸನ ಸಂಖ್ಯೆ-233 (೧ ಬೇ.88) 


196 


145. 
146. 
147. 
148. 
149. 
150. 
LL; 
152. 
153. 
154. 
155. 


156. 
157. 


158. 
159. 
160. 


ಟಿ.ಕೆ.ತುಕೋಳ್‌ ಕರ್ನಾಟಕದಲ್ಲಿ ಜೈನ ಪರಂಪರೆ, ಪು.2. 
ಎ.ಕ.ಸಂಪುಟ-5, ಕೃಷ್ಣರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-26. 
ಎ.ಕ.ಸಂಪುಟ-5, ಕೃಷ್ಣರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-25. 
ಎ.ಕ.ಸಂಪುಟ-5, ಕೃಷ್ಣರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-21. 
ಎ.ಕ.ಸಂಪುಟ-5, ಕೃಷ್ಣರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-21. 
ಎ.ಕ.ಸಂಪುಟ-5, ಕೃಷ್ಣರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-20. 
ಎ.ಕ.ಸಂಪುಟ-5, ಕೃಷ್ಣರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-184. 
ಎ.ಕ.ಸಂಪುಟ-5, ತಿ.ನರಸೀಪುರ ತಾಲ್ಲೂಕು ಶಾಸನ ಸಂಖ್ಯೆ-280. 
ಎ.ಕ.ಸಂಪುಟ-4, ಚಾಮರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-371. 
ಎ.ಕ.ಸಂಪುಟ-4, ಚಾಮರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-372. 
ಎ.ಕ.ಸಂಪುಟ-4, ಚಾಮರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-77. 
Karmataka State Gazeteer, Mysore Dist., p.874-875. 

ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, 1979. 

ಎ.ಕ.ಸಂಪುಟ-4, ಚಾಮರಾಜನಗರ ತಾಲ್ಲೂಕು ಶಾಸನ ಸಂಖ್ಯೆ-131. 
ಎ.ಕ.ಸಂಪುಟ-7, ಮದ್ದೂರು 100  ಕೂಲಿಗಿರಿ ಪು.313 


ಮಾನವಿಕ ಕರ್ನಾಟಕ ಸಂಪುಟ,24 ಸಂಚಿಕೆಗಳು 1,2,3 ಮತ್ತು 4 1994. 


197 


ಅಧ್ಯಾಯ-7 
ಉಪಸಂಹಾರ 


ಇದುವರೆಗೂ “ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ರಾಜಕೀಯ ಮತ್ತು ಸಾಂಸ್ಕೃತಿಕ 
ಪ್ರಭಾವ” ಎಂಬ ವಿಷಯವನ್ನು ಕುರಿತು ಒಟ್ಟು ಆರು ಅಧ್ಯಾಯಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 
ಚೋಳರ ರಾಜಕೀಯ ಪರಮಾಧಿಕಾರದ ಸ್ಥಾಪನೆ ಹಾಗೂ ಸಾಂಸ್ಕೃತಿಕ ಪಂರಪರೆಯ 
ಪ್ರಭಾವವನ್ನು ವಿವಿಧ ಸ್ಥರಗಳಲ್ಲಿ ಸೂಕ್ತ ಚಾರಿತ್ರ ಆಕರಗಳೊಂದಿಗೆ ವಿವರವಾಗಿ 
ಚರ್ಚಿಸಲಾಗಿದೆ. ಪ್ರಾಂರಭದಲ್ಲಿ ತಮಿಳುನಾಡಿನ ತೊಂಡಮಂಡಲಗೆ ಮಾತ್ರ ಸೀಮಿತವಾಗಿದ್ದ 
ಚೋಳರು ಕಾಲ ಕ್ರಮೇಣ ದಕ್ಷಿಣ ಭಾರತದಾದ್ಯಂತ ತಮ್ಮ ಸಾರ್ವಭೌಮತ್ತವನ್ನು 
ಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ 
ಮಾತ್ರವಲ್ಲದೆ ಭಾರತದ ವರೆಗೆ ಶ್ರೀಲಂಕಾ ಹಾಗೂ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಮೇಲೂ 
ಅಧಿಕಾರ ಸ್ಥಾಪಿಸಿದ ತಂಜಾವೂರಿನ ಚೋಳರು ಭಾರತದ ಇತಿಹಾಸದಲ್ಲಿ ಶಾಶ್ವತವಾದ 
ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಚೋಳರು ರಾಜಕೀಯವಾಗಿ ಮಾತ್ರವಲ್ಲದೆ ಆರ್ಥಿಕ, 


ಧಾರ್ಮಿಕ ಸಾಮಾಜಿಕ, ಕಲೆ, ವಾಸ್ತುಶಿಲ್ಪ ಭಾಷೆ, ಸಾಹಿತ್ಯಮೂದಲಾದ ಕ್ಷೇತ್ರಗಳ ಮೇಲೆ 


ಅಪಾರ ಪ್ರಭಾವವನ್ನು ಬೀರಿರುವುದು ಕಂಡುಬರುತ್ತದೆ. 


ಕ್ರಿ.ಶ.10ನೇ ಶತಮಾನದ ಕೊನೆಯ ಕಾಲಕ್ಕೆ ಚೋಳರು ದಕ್ಷಿಣ ಕರ್ನಾಟಕದ ಕೆಲವು 
ಭಾಗಗಳನ್ನು ಆಕ್ರಮಿಸಿಕೊಂಡರು. 11ನೇ ಶತಮಾನದ ಆರಂಭಕ್ಕೆ ಕೋಲಾರ, ಬೆಂಗಳೂರು, 
ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ ಮೊದಲಾದ 
ವಿಶಾಲವಾದ ಪ್ರದೇಶಗಳ ಮೇಲೆ ಅಧಿಕಾರ ಸ್ಥಾಪಿಸುವುದರಲ್ಲಿ ಚೋಳರ ಸುಪಸಿದ್ದ ದೊರೆ 
ಒಂದನೆಯ ರಾಜರಾಜ ಚೋಳನು ಯಶಸ್ವಿಯಾದನು. ಕರ್ನಾಟಕದ ಅಂದಿನ ಗಂಗವಾಡಿ 
ತೊಂಭತ್ತಾರು ಸಾವಿರ ಪ್ರಾಂತ್ಯ ಮತ್ತು ನೊಳಂಬವಾಡಿ ಮೂವತ್ತರೆಡು ಸಾವಿರ ಪ್ರಾಂತ್ಯಗಳು 
ರಾಜಕೀಯವಾಗಿ ಪಮುಖವಾಗಿದ್ದು. ಗಂಗವಾಡಿಯನ್ನು ಗಂಗರು, ನೊಳಂಬವಾಡಿಯನ್ನು 
ನೊಳಂಬರು ಆಳ್ಗಿಕೆ ಮಾಡುತ್ತಿದ್ದರು. 


ಕ್ರಿಶ 980 ರಿಂದ 1116ರವರೆಗೆ ಸುಮಾರು 130 ವರ್ಷಗಳಿಗೂ ಅಧಿಕ ಕಾಲ ದಕ್ಷಿಣ 
ಕರ್ನಾಟಕದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ ಪರಿಣಾಮವಾಗಿ ಈ ಭಾಗದಲ್ಲಿ ತಮಿಳು 
ಸಂಸ್ಕೃತಿಯು ಆಳವಾಗಿ ಬೇರೂರುವಂತಾಯಿತು. ಚೋಳರ ಆಡಳಿತ ಮತ್ತು ಸಂಸ್ಕೃತಿಯು 


ಪ್ರಬಲವಾಗಿ ಇದ್ದುದರಿಂದ ದಕ್ಷಿಣ ಕರ್ನಾಟಕದ ಸಂಸ್ಕೃತಿಯು ತಮಿಳು ದ್ರಾವಿಡ 


198 


ಸಂಸ್ಕೃತಿಯಿಂದ ಬಹಳಷ್ಟು ಪ್ರಭಾವಿತವಾಯಿತು. ಉದಾಹರಣೆಗೆ ಚೋಳರ ಪ್ರಭಾವದಿಂದ 
ತಮಿಳು ಆಡಳಿತ ಭಾಷೆಯಾಗಿ ಶಾಸನ-ಸಾಹಿತ್ಯಕ ಸಂಪರ್ಕ ಭಾಷೆಯಾಗಿ ಪ್ರಚಾರವಾಯಿತು. 
ಶೈವ ಧರ್ಮ ಹಾಗೂ ಅಗಸ್ಕೇಶ್ವರ ಆರಾಧನೆ ಜನಪ್ರಿಯಗೊಂಡವು. ಪ್ರಮುಖವಾಗಿ ದ್ರಾವಿಡ 
ವಾಸ್ತುಶಿಲ್ಲ ಶೈಲಿಯು ವ್ಯಾಪಕವಾಗಿ ಹರಡಿ ಚೋಳರಿಂದ ಪಕ್ಕಾ ದ್ರಾವಿಡ ಶೈಲಿಯ 
ದೇವಾಲಯಗಳು, ಬಿಡಿಶಿಲ್ಲಗಳು, ಕಂಚುಶಿಲ್ಲಗಳು ನಿರ್ಮಾಣಗೊಂಡವು. 


ತಮಿಳುನಾಡಿನಲ್ಲಿ ಪಲ್ಲವರ ನಂತರ ಪ್ರವರ್ಧಮಾನಕ್ಕೆ ಬಂದ ಜೋಳರಲ್ಲಿ 
ಮೊದಲನೆಯ ರಾಜರಾಜಚೋಳ, ರಾಜೇಂದಚೋಳ, ಕುಲೋತ್ತುಂಗ ಚೋಳ ಮುಂತಾದ 
ಪ್ರಮುಖ ಅರಸರ ಕಾಲದಲ್ಲಿ ರಾಜಕೀಯವಾಗಿ ಅತ್ಯಂತ ಉನ್ನತ ಸ್ಥಾನವನ್ನು 
ಪಡೆದುಕೊಂಡರು. ಇವರ ಸಾದನೆಗಳ ಕುರುಹುಗಳಾಗಿ ಶಾಸನಗಳು, ದೇವಾಲಯಗಳು, 
ಗುಡಿಗೋಪುರಗಳು,  ಕೆರೆಕಟ್ಟೆಗಳು ಇತಿಹಾಸದ ದ್ಯೋತಕವಾಗಿ ಇಂದಿಗೂ ಸಹ 


ಉಳಿದುಕೊಂಡು ಬಂದಿವೆ. 


ಭೌಗೋಳಿಕ ಹಿನ್ನೆಲೆಯಲ್ಲಿ ಪಶ್ಚಿಮಘಟ್ಟಗಳು ಮತ್ತು ಪೂರ್ವಘಟ್ಟಗಳ ನಡುವಿನ 
ಆಯಕಟ್ಟಿನ ಭೂಪ್ರದೇಶವಾದ ದಕ್ಷಿಣ ಕರ್ನಾಟಕವು ಇತಿಹಾಸದ ಆರಂಭ ಕಾಲದಿಂದಲೂ 
ವಿವಿಧ ರಾಜಕೀಯ ಸಂತತಿಗಳ ಆಕ್ರಮಣಕ್ಕೆ ಒಳಗಾಗುತ್ತಾ ಬಂದಿದೆ. ಕಾವೇರಿ ಮತ್ತು ಕಪಿಲಾ 
ನದಿ ದಂಡೆಗಳ ಫಲವತ್ತಾದ ಭೂ ಭಾಗಳನ್ನೊಳಗೊಂಡ ದಕ್ಷಿಣ ಕರ್ನಾಟಕವನ್ನು ತಮಿಳು 
ಅರಸು ಮನೆತನಗಳು ವಶಪಡಿಸಿಕೊಂಡು ತಮ್ಮ ರಾಜಕೀಯ ಪರಮಾಧಿಕಾರವನ್ನು 


ಸ್ಥಾಪಿಸಿಸುವುದರೊಂದಿಗೆ ಅತ್ಯಾವಶ್ಯಕವಾಗಿ ಬೇಕಾಗಿದ್ದ ಆರ್ಥಿಕ ಸಂಪತ್ತು ಮತ್ತು 


ಸಂಪನ್ಮೂಲಗಳನ್ನು 


ಕರ್ನಾಟಕದಲ್ಲಿನ ಪ್ರಮುಖ ನದಿಗಳಾದ ಕಾವೇರಿ, ಕಪಿಲಾ ಮತ್ತು ಅವುಗಳ ಉಪನದಿಗಳ 


ಸಂಗಹಿಸಿಕೊಳ್ಳುವುದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾದರು. ದಕ್ಷಿಣ 


ಮುಖಜ ಭೂಮಿಯು ಪ್ರಾಕೃತಿಕ ನೀರಾವರಿ ಸೌಕರ್ಯಕ್ಕೆ ಒಳಪಟ್ಟು ತುಂಬಾ ಫಲವತ್ತಾಗಿತ್ತು. 
ಇದು ಕೃಷಿ ಯೋಗ್ಯ ಪ್ರದೇಶವಾಗಿದ್ದ ಕಾರಣ ಚೋಳರು ಈ ಪ್ರದೇಶದಲ್ಲಿ ಕೃಷಿಯನ್ನು 
ಅಭಿವೃದ್ಧಿಪಡಿಸಿ ಉತ್ತಮ ಆದಾಯವನ್ನು ಗಳಿಸಿ, ದಕ್ಷಿಣ ಭಾರತದಾದ್ಯಂತ ತಮ್ಮ ರಾಜಕೀಯ 
ಪರಮಾಧಿಕಾರವನ್ನು ಸ್ಥಾಪಿಸುವುದರಲ್ಲಿ ಯಶಸ್ವಿಯಾದರು. ಕೃಷಿಗೆ ಪೂರಕವಾಗಿ ಗ್ರಾಮೀಣ 
ಕಸುಬು ಹಾಗೂ ಗುಡಿ ಕೈಗಾರಿಕೆಗಳಿಗೆ, ಅವಶ್ಯಕವಾದ ಕಚ್ಚಾವಸ್ತುಗಳು ಸುಲಭವಾಗಿ 
ಲಭ್ಯವಾಗುತ್ತಿದ್ದವು. ನೂಲುವ, ನೇಯುವ ಕಸುಬುಗಳೊಂದಿಗೆ ಚಮ್ಮಾರಿಕೆ, ಬಡಗಿ, ಕಮ್ಮಾರ 
ವೃತ್ತಿಗಳು ಸಹ ವ್ಯಾಪಕವಾಗಿ ಅಸ್ತಿತ್ತದಲ್ಲಿದ್ದವು. ಇದರಿಂದ ವ್ಯಾಪಾರ, ವಾಣಿಜ್ಯಗಳು 
ಬೆಳವಣಿಗೆಯಾಗಿ ಆರ್ಥಿಕವಾಗಿ ಚೋಳರು ಪ್ರಬಲರಾದರು. ಅಂದಿನ ಕಾಲದಲ್ಲಿ ಕೃಷಿಯೇ 


199 


ಆರ್ಥಿಕತೆಯ ಮೂಲ ಚಟುವಟಿಕೆಯಾಗಿತ್ತು. ಇದರಿಂದ ಈ ಪ್ರದೇಶಗಳಲ್ಲಿ ಚೋಳರು ತಮ್ಮ 
ಅಧಿಕಾರ ಸ್ಥಾಪನೆಗೆ ಹೆಚ್ಚು ಒತ್ತನ್ನು ನೀಡಿದರು. ಇದರಿಂದ ಕರ್ನಾಟಕದ ಅನೇಕ 
ರಾಜಮನೆತನಗಳು ಹಾಗೂ ನೆರೆಯ ತಮಿಳುನಾಡಿನ ಚೋಳರ ನಡುವೆ ರಾಜಕೀಯ 


ಶೂರ್ಸಗೆ ಕಾರಣವಾಯಿತು. 


ಮೊದಲನೆಯ ಅಧ್ಯಾಯವು ಪೀಠಿಕೆಯ ರೂಪದಲ್ಲಿದ್ದು, ಅದರಲ್ಲಿ ಅಧ್ಯಯನದ 
ಸ್ಪರೂಪ, ವ್ಯಾಪ್ತಿ ಅಧ್ಯಯನದ ಉದ್ದೇಶ, ಅಧ್ಯಯನದ ಮಹತ್ವ ಸಂಶೋಧನೆಯಲ್ಲಿ 
ಅನುಸರಿಸಬಹುದಾದ ಇತಿಹಾಸ ಸಂಶೋಧನಾ ಮಾರ್ಗ, ದೊರಕುವ ಚಾರಿತಿಕ ಆಧಾರಗಳು, 
ಪ್ರಮುಖವಾಗಿ ಲಭ್ಯವಿರುವ ಕನ್ನಡ ಹಾಗೂ ಆಂಗ್ಲ ಭಾಷೆಗಳಲ್ಲಿರುವ ಸಾಹಿತ್ಯಾಧಾರಗಳ 


ವಿಮರ್ಶೆ ಮೊದಲಾದವುಗಳನ್ನು ಕುರಿತು ವಿವರವಾಗಿ ಚರ್ಚೆಸಲಾಗಿದೆ. 


ಎರಡನೆಯ ಅಧ್ಯಾಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಅಧಿಕಾರ ಸ್ಥಾಪನೆ 
ವಿಸ್ತರಣೆ ಮತ್ತು ಆಡಳಿತ ಕ್ರಮವನ್ನು ಕುರಿತು ಪರಿಶೀಲಿಸಲಾಗಿದೆ. ಕರ್ನಾಟಕವನ್ನಾಳಿದ 
ಹಲವಾರು ರಾಜಮನೆತನಗಳಲ್ಲಿ ಚೋಳರ ಮನೆತನವು ಸಹ ಒಂದಾಗಿದೆ. ಇವರು ರಾಜ್ಯ 
ವಿಸ್ತರಣೆಯ ಆಕಾಂಕ್ಷಿಗಳಾಗಿ ದಕ್ಷಿಣ ಕರ್ನಾಟಕದ ಹಲವಾರು ಪ್ರಾಂತ್ಯಗಳನ್ನು ಕ್ರಿ.ಶ.10 ಮತ್ತು 
11ನೇ ಶತಮಾನಗಳಲ್ಲಿ ಆಕ್ರಮಿಸಿಕೊಂಡು ಆಡಳಿತ ನಡೆಸಿರುವುದಕ್ಕೆ ಅನೇಕ ಸಾಹಿತ್ಯಿಕ 
ಶಾಸನಗಳು, ನಾಣ್ಯಗಳು ಹಾಗೂ ದೇವಾಲಯದ ಸ್ಥಾರಕಗಳಿಂದ ಗುರುತಿಸಬಹುದಾಗಿದೆ. 
ದಕ್ಷಿಣ ಕರ್ನಾಟಕವು ಚೋಳರ ಆಡಳಿತಕ್ಕೂ ಮೊದಲೇ ಕರ್ನಾಟಕದ ಪ್ರಬಲ ರಾಜಕೀಯ 
ಮನೆತನಗಳಾದ ತಲಕಾಡಿನ ಗಂಗರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಕರು, ಬಾಣರು, 
ನೊಳಂ೦ಬರು ಮುಂತಾದವರ ಆಡಳಿತಕ್ಕೊಳಪಟ್ಟಿತ್ತು. ದಕ್ಷಿಣ ಕರ್ನಾಟಕವು ತಲಕಾಡಿನ 


ಗಂಗರ ಕಾಲಕ್ಕಾಗಲೇ ಸಾಂಸ್ಕ್ರೃಶಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ 


ಪ್ರವರ್ಧಮಾನವಾಗಿ ಬೆಳೆದು ಬಂದಿತ್ತೆಂಬುದಕ್ಕೆ ಚಾರಿತ್ರಿಕ ದಾಖಲೆಗಳಿವೆ. 


ಅಧಿಕಾರ ಸ್ಥಾಪನೆ ಮತ್ತು ರಾಜ್ಯ ವಿಸ್ತರಣೆಗಾಗಿ ಕರ್ನಾಟಕದ ಅನೇಕ ರಾಜವಂಶಗಳ 
ಅರಸರಾದ ರಾಷ್ಟಕೂಟರ ಮೂರನೇ ಕೃಷ್ಣ, ಗಂಗ ದೊರೆಗಳಾದ ಬೂತುಗ, ಮಾರಸಿಂಹ, 
ನೊಳಂಬ ದೊರೆಗಳಾದ ದಿಲೀಪ, ಮಹೇಂದ್ರ ಹೀಗೆ ವಿವಿಧ ರಾಜವಂಶಗಳ ರಾಜರ ಜೊತೆ 
ಚೋಳರು ಯುದ್ಧ ನಡೆಸಿದ್ದಾರೆಂಬುದಕ್ಕೆ ಹಲವು ಶಾಸನಾಧಾರಗಳಿವೆ. ಚೋಳರ ರಾಜಕೀಯ 
ಪರಮಾಧಿಕಾರ ವಿಸ್ತರಣೆಯನ್ನು ಗಮನಿಸಿದಾಗ ಚೋಳರ ಆಡಳಿತಾವಧಿಯು ಒಂದು 
ಮಹತ್ನ್ಸವಾದ ಕಾಲವಾಗಿತ್ತು ಚೋಳರ ಆಡಳಿತದ ಹಿನ್ನೆಲೆಯಲ್ಲಿ ಅವರ ಶಾಸನಗಳು ಈ 
ಭಾಗಗಳಲ್ಲಿ ಬರೆಸಲ್ಪಟ್ಟವು. ತಮಿಳು ಭಾಷೆ ಆಡಳಿತ ಭಾಷೆಯಾಯಿತು. ಚೋಳರ ಆಡಳಿತ 


200 


ವ್ಯವಸ್ಥೆಯೂ ಕೂಡ ಈ ಪ್ರದೇಶಗಳಲ್ಲಿ ಆಚರಣೆಗೆ ಬಂದಿತು. ಜೋಳರು ಆಕ್ರಮಿಸಿಕೊಂಡ 
ದಕ್ಷಿಣ ಕರ್ನಾಟಕವನ್ನು ಅನೇಕ ಆಡಳಿತದ ವಿಭಾಗಗಳನ್ನಾಗಿ ಅಥವಾ ಮಂಡಲಗಳನ್ನಾಗಿ 
ವಿಭಜನೆ ಮಾಡಿದರು. ಗಂಗವಾಡಿ ಮತ್ತು ನೊಳಂಬವಾಡಿಯ ಭಾಗಗಳನ್ನು ನಿಗಧಿತ 
ಚೋಳಮಂಡಲ ಎಂದು ಕರೆಯಲಾಯಿತು. ಅನೇಕ ನಾಡುಗಳು, ಒಳನಾಡುಗಳು 
ಹುಟ್ಟಿಕೊಂಡವು. ಈ ನಾಡು ಒಳನಾಡುಗಳಿಗೆ ಜೋಳರ ಸಾರ್ವಭೌಮತ್ನದ ಹೆಸರು ಮತ್ತು 
ಬಿರುದುಗಳನ್ನು ಸೇರಿಸಿ ಪುನರ್‌ ನಾಮಕರಣಗೊಳಿಸಲಾಯಿತ್ತು. ಈ ನಾಡುಗಳ ಮತ್ತು 
ಒಳನಾಡುಗಳ ಹೆಸರುಗಳನ್ನು ಸವಿವರವಾಗಿ ಚರ್ಚಿಸಲಾಗಿದೆ. ನಾಡುಗಳಲ್ಲದೆ ಅನೇಕ 
ಊರುಗಳು ಸಹ ಚೋಳರ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿ ಅವುಗಳ ಹೆಸರುಗಳನ್ನು ಸಹ 
ಬದಲಾಯಿಸಲಾಯಿತು. ಉದಾಹರಣೆಗೆ: ಗಂಗರ ರಾಜಧಾನಿಯಾಗಿದ್ದ ತಲಕಾಡು 
ರಾಜರಾಜಪುರವಾಯಿತು. ಚನ್ನಪಟ್ಟಣದ ಹತ್ತಿರ ಇರುವ ಮರಳೂರು ಅಥವಾ ಮಳೂರು 
ನಿಗಧಿತ ಚೋಳಪುರವಾಯಿತು. ತಲಕಾಡಿನ ಹತ್ತಿರ ಇರುವ ಮಾಲಂಗಿಯು 
ಜನನಾಥಪುರವಾಯಿತು. ಹೊಸ ಅಗಹಾರಗಳೂ ಕೂಡ ಜೋಳರ ಕಾಲದಲ್ಲಿ 
ಸ್ಥಾಪಿತವಾದವು. ಹೀಗೆ ಚೋಳರ ಕಾಲದಲ್ಲಿ ಸಂಭವಿಸಿದ ಅನೇಕ ಆಡಳಿತ್ಕಾತಕ 


ಬದಲಾವಣೆಗಳಿಂದ ಸಾಂಸ್ಕೃತಿಕ ಬದಲಾವಣೆ ಹಾಗೂ ವೈವಿಧ್ಯತೆಗೆ ನಾಂದಿಯಾಯಿತು. 


ಮೂರನೆಯ ಅಧ್ಯಾಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಆರ್ಥಿಕ 
ಪರಿಸ್ಥಿತಿ ಹಾಗೂ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಕೃಷಿ, ನೀರಾವರಿ ಸೌಲಭ್ಯ, ಭೂ 
ಹಿಡುವಳಿ, ಭೂ ಕಂದಾಯ, ಬೆಳೆ ಪದ್ಧತಿ, ರೈತರ ಸ್ಥಿತಿಗತಿಗಳು, ಕುಶಲ ಕರ್ಮಿಗಳು, 
ದೇಸಿಯ ಕಸುಬುದಾರರು, ವಾಣಿಜ್ಯ ವ್ಯಾಪಾರ, ನಾಣ್ಯ ಪದ್ಧತಿ ಮೊದಲಾದ 
ವಿಷಯಗಳನ್ನು ಮೌಲೀಕರಿಸಲಾಗಿದೆ. ಕರ್ನಾಟಕದ ಆರ್ಥಿಕ ನೀತಿಯನ್ನು ಸುಧಾರಿಸುವಲ್ಲಿ 
ಅವರು ನಿರ್ವಹಿಸಿದ ಪಾತ್ರ ಹಾಗೂ ಅವರ ಆರ್ಥಿಕ ಆದಾಯದ ಮೂಲಗಳ ಬಾಬ್ದು 


ಎಂಬಿತ್ಯಾದಿ ವಿಚಾರಗಳನ್ನು ಅಭ್ಯಾಸ ಮಾಡಲಾಗಿದೆ. 


ನಾಲ್ಕನೇ ಅಧ್ಯಾಯದಲ್ಲಿ ಚೋಳರ ಕಾಲದ ಧಾರ್ಮಿಕ ಪರಿಸ್ಥಿತಿಯನ್ನು ಕುರಿತು 
ವಿವರವಾಗಿ ಚರ್ಚಿಸಲಾಗಿದೆ. ಚೋಳರ ಆಳ್ಳಕೆಯಿಂದ ದಕ್ಷಿಣ ಕರ್ನಾಟಕದಲ್ಲಿ ಆರಂಭವಾದ 
ತಮಿಳು ಪರಂಪರೆಯ ವಿವಿಧ ಧಾರ್ಮಿಕ ಆಚರಣೆಗಳು, ಉತ್ಸವಗಳು, ಹಬ್ಬಗಳು, 
ಸಂಪ್ರದಾಯಗಳನ್ನು ಕುರಿತು ಪರಿಶೀಲಿಸಲಾಗಿದೆ. ಹೊಸದೇವಾಲಯಗಳ ನಿರ್ಮಾಣ, 
ಹಳೆಯ ದೇವಾಲಯಗಳ ಜೀರ್ಣೋದ್ದಾರ, ದೇವಾಲಯಗಳ ನಿರ್ವಹಣೆ ಹಾಗೂ ನಿತ್ಯ 
ಪೂಜೆಗಾಗಿ ನೀಡಿರುವ ದೇವಾದಾಯಗಳು ಮೊದಲಾದವುಗಳನ್ನು ಕುರಿತು ಚರ್ಚಿಸಲಾಗಿದೆ. 


201 


ಹಲವು ಶೈವ ದೇವಾಲಯಗಳಲ್ಲದೆ ವೈಷ್ಣವ ದೇವಾಲಯಗಳನ್ನು ಸಹ ಚೋಳರು 
ನಿರ್ಮಿಸಿರುವುದು ದಕ್ಷಿಣ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ. ಚೋಳರು 
ಮೂಲತಃ ಶಿವನ ಆರಾಧಕರಾಗಿದ್ದರೂ ವೈಷ್ಣವ ಧರ್ಮಕ್ಕೂ ತಮ್ಮ ಪ್ರೋತ್ಸಾಹವನ್ನು ನೀಡಿ 
ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರಕಟಿಸಿದ್ದಾರೆ. ಇವರು ಅನೇಕ ವೈಷ್ಣವ ದೇವಾಲಯಗಳನ್ನು 
ತಮಿಳುನಾಡು ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ನಿರ್ಮಿಸಿದ್ದಾರೆ. ಚೋಳರ ಕಾಲದ 
ಸುಮಾರು 85ಕ್ಕೂ ಹೆಚ್ಚು ಶಿವ ದೇವಾಲಯಗಳು ಹಾಗೂ 35ಕ್ಕೂ ಹೆಚ್ಚು ವೈಷ್ಣವ 
ದೇವಾಲಯಗಳು ದಕ್ಷಿಣ ಭಾರತದಲ್ಲಿ ಕಂಡು ಬರುತ್ತವೆ. ಈ ದೇವಾಲಯಗಳಿಗೆ ಧಾರ್ಮಿಕ 


ದತ್ತಿಗಳನ್ನು ಉದಾರವಾಗಿ ನೀಡಿದ್ದಾರೆ. 


ಚೋಳರ ಕಾಲದ ಧಾರ್ಮಿಕ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬಹುದಾಗಿದೆ. 
ಭಾರತೀಯ ಸನಾತನ ಸಂಪ್ರದಾಯದಂತೆ ಸಾಂಸ್ಕೃತೀಕ ವೈವಿಧ್ಯತೆಯನ್ನು ಚೋಳ ರಾಜರು 
ಪೋಷಿಸುತ್ತಾ ಮತ್ತು ಧರ್ಮ ಸಮನ್ವಯತೆಯನ್ನು ಅನುಸರಿಸುತ್ತಿದ್ದರೆಂದು ತಿಳಿಯಬಹುದು. 
ಚೋಳರ ಕಾಲದಲ್ಲಿಯೂ ವೈದಿಕ ಧರ್ಮದ ಅನುಸಾರವಾಗಿಯೇ ಸಮಾಜದ 
ರೂಪುರೇಷೆಗಳು ರೂಪುಗೊಂಡಿದ್ದವು. ಸಮಾಜದ ಧಾರ್ಮಿಕ ವ್ಯವಸ್ಥೆಯಲ್ಲಿ, ಆಚಾರ 
ವಿಚಾರಗಳಲ್ಲಿ ಕಂಡುಬರುವ ವೈವಿಧ್ಯತೆಯ ಹಿನ್ನೆಲೆಯಲ್ಲಿ ಕೆಲವು ಧಾರ್ಮಿಕ ಪಂಥಗಳನ್ನು 


ಗುರುತಿಸಬಹುದು. 


ಚೋಳರು ಧರ್ಮಸಹಿಷ್ಣುತೆಯನ್ನು ಹೊಂದಿರಲಿಲ್ಲವೆ೦ಂಬ ಸಾಮಾನ್ಯ ಅಭಿಪ್ರಾಯವಿದೆ. 
ಉದಾಹರಣೆಗೆ ಕುಲೋತ್ತುಂಗನ ಕಾಲದಲ್ಲಿ ಶ್ರೀವೈಷ್ಣವ ಪಂಥದ ಪ್ರತಿಪಾದಕರಾದ ಶ್ರೀ 
ರಾಮಾನುಜಾಚಾರ್ಯರು ತಮಿಳುನಾಡಿನಲ್ಲಿ ಚೋಳರ ದೊರೆಗಳ ಕಿರುಕುಳವನ್ನು 
ತಾಳಲಾರದೆ ಕರ್ನಾಟಕಕ್ಕೆ ಬಂದು ಹೊಯ್ದಳರಸ ಬಿಟ್ಟಿದೇವ ವಿಷ್ಣುವರ್ಧನನ ಆಶ್ರಯ 
ಪಡೆದುಕೊಂಡು ಮೇಲುಕೋಟೆಯಲ್ಲಿ ನೆಲೆಸಿದರೆನ್ನುವ ಪ್ರತೀತಿ ಇದೆ. ತಮ್ಮ ಮತ ಪ್ರಚಾರ 
ಮಾಡುತ್ತಾ ಅಂತ್ಯಜರು, ಕೆಳಜಾತಿಯವರು ಮೊದಲಾದವರಿಗೆ ದೇವಾಲಯಗಳನ್ನು 
ಪ್ರವೇಶಿಸುವ ಅವಕಾಶವನ್ನು ಒದಗಿಸಿದರು. ಇದರಿಂದ ಮೇಲುಕೋಟೆಯಲ್ಲಿ ಶ್ರೀ ವೈರಮುಡಿ 
ಉತ್ಸವವನ್ನು ಅಂತ್ಯಜರು ಸಹ ಆಚರಿಸಲು ಪ್ರಾರಂಭಿಸಿದರು. ಇದರಿಂದ  ಕೆರೆತೊಣ್ಬೂರು, 
ಶ್ರೀರಂಗಪಟ್ಟಣ, ಮೇಲುಕೋಟೆ, ತಿರುಮಕೂಡಲು ನರಸೀಪುರ ಮುಂತಾದ ಕಡೆಗಳಲ್ಲಿ ಶ್ರೀ 
ರಾಮಾನುಜಾಚಾರ್ಯರು ಧರ್ಮಪ್ರಚಾರ ಮಾಡಿದರೆಂದು ತಿಳಿದುಬರುತ್ತದೆ. 


ಕ್ರಿ.ಶ.11-12ನೇ ಶತಮಾನಕ್ಕೆ ವೈಷ್ಣವ ಶಿಲಗಳು ದಕ್ಷಿಣ ಕರ್ನಾಟಕದಲ್ಲಿ ಚೋಳರ 
ಕಾಲದ ಶೈವ ನೆಲೆಗಳ ದೇವಾಲಯಗಳಲೂ ಕಂಡುಬಂದಿವೆ. ಚೋಳರ ಕಾಲದಲ್ಲಿ ಜೈನ 


202 


ಬಸದಿಗಳು ಪುನರ್ಜಿವನಗೊಂಡು ಶಕ್ತಿ ಪ್ರಧಾನ ದೇವಾಲಯಗಳು ಸಹ 
ನಿರ್ಮಾಣಗೊಂಡಿವೆ. ಈ ಎಲ್ಲಾ ಬೆಳವಣಿಗೆಗಳಿಂದ ಧಾರ್ಮಿಕ ಶಾಂತಿ ಸೌಹಾರ್ದತೆ, 
ಸಹಿಷ್ಣುತೆ, ಉದಾರತೆ ಮೊದಲಾದ ಉದಾತ್ತ ಗುಣಗಳನ್ನು ಚೋಳರು ಹೊಂದಿದ್ದರೆಂಬುದು 
ಅವರ ಶಾಸನಗಳಿಂದ ಹಾಗೂ ದೇವಾಲಯ ನಿರ್ಮಾಣದಿಂದ ತಿಳಿದುಬರುತ್ತದೆ. 


ಐದನೆಯ ಅಧ್ಯಾಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಾಲದ ಸಾಮಾಜಿಕ 
ಸ್ಥಿತಿಗತಿಗಳನ್ನು ಕುರಿತು ಚರ್ಚಿಸಲಾಗಿದೆ. ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣ ವ್ಯವಸ್ಥೆ 
ಮತ್ತು ಆಶ್ರಮ ಧರ್ಮವನ್ನು ರಕ್ಷಿಸಿ ಕಾಯ್ದುಕೊಳ್ಳುವುದರಲ್ಲಿ ಚೋಳರು ಯಶಸ್ವಿಯಾದರು. 
ಚೋಳರ ಕಾಲದ ಸಮಾಜವು ವರ್ಣವ್ಯವಸ್ಥೆ ಅಥವಾ ಜಾತಿ ವ್ಯವಸ್ಥೆಗಳ ಆಧಾರದ ಮೇಲೆ 
ರಚನೆಗೊಂಡಿದ್ದು ಉಚ್ಚ-ನೀಚ ಮೇಲು-ಕೀಳು, ಉತ್ತಮ-ಅಧಮ, ಮೊದಲಾದ 
ಪ್ರಭೇದಗಳಿಂದ ಕೂಡಿತ್ತು ಆದರೂ ಕೂಡ ಜನರು ಪರಸ್ಪರ ಸಹಕಾರ, ಸಹಬಾಳ್ಬ ಮತ್ತು 
ಹೊಂದಾಣಿಕೆಯಿಂದ ಜೀವಿಸುತ್ತಿದ್ದರು. ವರ್ಣಾಶ್ರಮಧರ್ಮ ರಕ್ಷಕರೆನಿಸಿದ ಚೋಳರು ಎಲ್ಲಾ 
ಜಾತಿ ಜನಾಂಗಗಳ ಸಂರಕ್ಷರಾಗಿದ್ದರು. ಸಮಾಜದಲ್ಲಿ ನಾಲ್ಕು ಪ್ರಮುಖ ಜಾತಿಗಳಲ್ಲದೆ 


ನೂರಾರು ಉಪಜಾತಿಗಳು ಸಹ ಅಸಿತ್ತದಲ್ಲಿದ್ದವು. 


ಆರನೆಯ ಅಧ್ಯಾಯವು ದಕ್ಷಿಣ ಕರ್ನಾಟಕದಲ್ಲಿ ಚೋಳರ ಕಲೆ ಮತ್ತು ವಾಸ್ತುಶಿಲ್ಲದ ಉಗಮ, 
ಬೆಳವಣಿಗೆ ಮತ್ತು ಚೋಳರ ಕಾಲದ ಪ್ರಮುಖ ದೇವಾಲಯಗಳ ಬಗ್ಗೆ ವಿಶೇಷವಾಗಿ 
ಅಧ್ಯಯನ ಕೈಗೊಳ್ಳಲಾಗಿದೆ. ಚೋಳರ ಕಾಲಕ್ಕೆ ಸೇರಿದ ಶೈವ ದೇವಾಲಯಗಳು, ಶಕ್ತಿ ಪ್ರಧಾನ 
ದೇವಾಲಯಗಳು, ವೈಷ್ಣವ ದೇವಾಲಯಗಳು ಹಾಗೂ ಜೈನ ಬಸದಿ ಮುಂತಾದವುಗಳ ಬಗ್ಗೆ 
ಅಧ್ಯಯನವನ್ನು ನಡೆಸಲಾಗಿದೆ. ಚೋಳರು ಸ್ಥಳೀಯ ಅಭಿರುಚಿಗೆ ಅನುಗುಣವಾಗಿ ಮತ್ತು 
ಸಾಂಸ್ಕೃತಿಕ ಪ್ರಭೇದಗಳಿಗೆ ಪೂರಕವಾಗಿ ದಕ್ಷಿಣ ಕರ್ನಾಟಕದಂತಹ ವಿಶಾಲವಾದ ಪ್ರಾಂತ್ಯದಲ್ಲಿ 
ವವಿಧ ಮಾದರಿಯ ಸುಂದರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಮೂಲತಃ ದ್ರಾವಿಡ 
ಶೈಲಿಯಾದರೂ ಅಲ್ಲಸ್ತಲ್ಪ ಸ್ಥಳೀಯ ಕಲಾಭಿರುಚಿಗೂ ಪ್ರೋತ್ಸಾಹ ನೀಡಿದ್ದರು. ಅದು 
ಚೋಳರ ಶೈಲಿ ಎಂದೇ ಪ್ರಸಿದ್ಧವಾಗಿ ಬೆಳೆಯಿತು. ಮೂಲತಃ ಪಲ್ಲವ ರಾಜರಿಂದ ಬೆಳೆದು 
ಬಂದಂತ ದ್ರಾವಿಡ ಶೈಲಿಯು ಚೋಳರ ಕಾಲದಲ್ಲಿ ಉತ್ತುಂಗ ಶಿಖರವನ್ನೇರಿತ್ತು. ವಾಸ್ತು 
ಶಿಲ್ಲಗಳ ತಂತ್ರಗಾರಿಕೆ, ಬೃಹತ್‌ ದೇವಾಲಯಗಳ ನಿರ್ಮಾಣ ಕಾರ್ಯ, ಅಲಂಕಾರ, ಭವ್ಯತೆ, 
ಸರಳತೆ, ಧಾರ್ಮಿಕ ಸಹಿಷ್ಣುತೆ ಮುಂತಾದ ನಿರ್ವಹಣೆಯ ತಂತ್ರಜ್ಞಾನ ಮುಂತಾದ 
ವಿಶೇಷತೆಗಳನ್ನು ಚೋಳರ ಕಾಲದ ದೇವಾಲಯಗಳ ವಾಸ್ತುಶಿಲ್ಲದಲ್ಲಿ ಕಾಣಬಹುದು. 
ಉದಾಹರಣೆಗೆ: ಕೋಷ್ಟಗಳ ನಿರೂಪಣೆ, ಚಾಚುಪೀಠಗಳ ಅಲಂಕರಣೆ, ಕೂಡುಗಳ ನಿರೂಪಣೆ 


203 


ಹಾಗೂ ಸ್ತಂಭಗಳ ವನ್ಯಾಸ fof ನಾಲ್ಕು ಅಂಗಗಳನ್ನು ಚೋಳರ ಕಲೆಯಲ್ಲಿ ಪ್ರಧಾನವಾಗಿ 
ಕಾಣಬಹುದು. 


ಸರ್ವಧರ್ಮ ಸಹಿಷ್ಣುತಾ ನೀತಿಯನ್ನು ತಮ ರಾಜ್ಯಧರ್ಮವನ್ನಾಗಿ 


[so] [J 


ಯನ್‌ 


ಪರಿಪಾಲಿಸಿಕೊಂಡ ಬಂದ ಚೋಳರು ಶೈವ ದೇವಾಲಯಗಳು, ಶಕ್ತಿ ಪ್ರಧಾನ 
ದೇವಾಲಯಗಳು, ವೈಷ್ಣವ ದೇವಾಲಯಗಳು, ಜೈನ ಬಸದಿಗಳು ಮೊದಲಾದ ಎಲ್ಲಾ 
ಧಾರ್ಮಿಕ ಪಂಥಗಳ ದೇವಾಲಯಗಳನ್ನು ನಿರ್ಮಿಸಿದರು. ಹೊಸ ದೇವಾಲಯಗಳ 
ನಿರ್ಮಾಣ ಮಾತ್ರವಲ್ಲದೆ ಹಳೆಯ ದೇವಾಲಯಗಳ ಜೀರ್ಣೋದ್ದಾರದೊಂದಿಗೆ 


ಉದಾರವಾಗಿ ದಾನ ದತ್ತಿಗಳನ್ನು ನೀಡಿದರು. ನಿತ್ತ ಪೂಜೆ, ವಿಶೇಷ ಪೂಜಿ, 


5 
ಹಬ್ಬಹರಿದಿನಗಳು, ಉತ್ಸವಗಳು, ರಥೋತ್ಸವಗಳು, ಜಾತೆಗಳು ಮುಂತಾದ ಧಾರ್ಮಿಕ 
ಆಚರಣೆಗಳು ಸಾಂಗ್ಯವಾಗಿ ಮುಂದುವರೆವಂತೆ ಸೂಕ್ತ ಏರ್ಪಡು ಮಾಡಲಾಯಿತು. ಹೀಗೆ 
ದಕ್ಷಿಣ ಕರ್ನಾಟಕದಲ್ಲಿ ಚೋಳರು ತಮ್ಮ ಕಲಾಭಿರುಚಿಗೆ ಪೂರಕವಾಗಿ ದೇವಾಲಯಗಳ 
ನಿರ್ಮಾಣದೊಂದಿಗೆ ಹೊಸ ದೇವಾಲಯ ಸಂಸ್ಕೃತಿಯೊಂದನ್ನು ಹುಟ್ಟುಹಾಕಿದರು. 
ತನ್ಮೂಲಕ ಚೋಳರ ರಾಜಕೀಯ ಧಾರ್ಮಿಕ ಹಾಗೂ ಸಂಸ್ಕೃತಿಯ ಪ್ರಭಾವವನ್ನು 
ಸಂಸ್ಕೃತಿಯ ಪ್ರಧಾನ ಮಾಧ್ಯಮವಾದ ದೇವಾಲಯಗಳು ಸಾಕ್ಷ್ಮೀಕರಿಸಿವೆ ಎಂದರೆ 
ತಪ್ಪಾಗಲಾರದು. ಧಾರ್ಮಿಕ ಕೇಂದ್ರಗಳು ಹಾಗೂ ದೇವಾಲಯಗಳು ಅಂದಿನ ಸಾಮಾಜಿಕ 
ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದಗಳಾಗಿ ಪ್ರಮುಖ ಪಾತ್ರವಹಿಸಿರುವುದು ಸಹ 
ಅತ್ಯಂತ ಗಮನಾರ್ಹ ವಿಚಾರವಾಗಿದೆ. ಅದುದರಿಂದಲೇ ಚೋಳರ ರಾಜಕೀಯ ಮತ್ತು 
ಸಾಂಸ್ರೀಕ ಪ್ರಭಾವವು ದಕ್ಷಿಣ ಕರ್ನಾಟಕ ಮಾತ್ರವಲ್ಲದೆ ಕರ್ನಾಟಕ ಹಾಗೂ ಭಾರತದ 


ಇತಿಹಾಸದಲ್ಲಿ ಒಂದು ಪ್ರಮುಖ ಮತ್ತು ವಿಶೇಷ ಅಧ್ಯಯನವೆನ್ನಬಹುದು. 


ಮುಂದಿನ ಅಧ್ಯಯನ ಹಾಗೂ ಸಂಶೋಧನೆಗಳ ಸಾಧ್ಯಾಸಾಧ್ಯತೆಗಳನ್ನು ಕುರಿತು 
ಕೆಲವು ವಚಾರಗಳನ್ನು ಮಂಡಿಸಲಾಗಿದೆ. ಒಟ್ಟಾರೆ ಕರ್ನಾಟಕದ ವೈವಿಧ್ಯಮಯ 
ಸಂಸ್ಕೃತಿಯನ್ನು ಗಮನಿಸಿದಾಗ ಕನ್ನಡ ನಾಡಿನ ವಿವಿಧ ಅರಸು ಮನೆತನ ಗಳಲ್ಲದೆ ನೇರೆಯ 
ತಮಿಳು ನಾಡಿನ ರಾಜಕೀಯ ಸಂತತಿಗಳಾದ ಪಲ್ಲವರು ಹಾಗೂ ಚೋಳರು ಸಹ ತಮ್ಮ 
ರಾಜಕೀಯ ಅಧಿಕಾರವನ್ನು ಸ್ಥಾಪಿಸಿ ಸಾಂಸ್ಕೃತಿಕ ಕೊಡುಗೆಗಳನ್ನು ಸಹ ನೀಡಿರುವುದನ್ನು 
ಕಾಣಬಹುದು. ಅದುದರಿಂದ ಪಲ್ಲವ, ಚೋಳ, ಕಾಕತೀಯ ಮೊದಲಾದ ಅರಸು 
ಮನೆತನಗಳ ಅಳ್ಳಿಕೆಯ ಹಿನ್ನೆಲೆಯಲ್ಲಿ ರಾಜ್ಯ ಸ್ಥಾಪನೆ ಮತ್ತು ಅಧಿಕಾರ ವಿಸ್ತಾರಣೆ, ಆಡಳಿತ 
ಪದ್ಧತಿ, ಆರ್ಥಿಕ ಪ್ರಗತಿಗೆ ಸಂಬಂಧಿಸಿದಂತೆ ಕೃಷಿ ಚಟುವಟಿಕೆಗಳು, ನೀರಾವರಿ ವ್ಯವಸ್ಥೆ 


204 


ವಾಣಿಜ್ಯವ್ಯಾಪಾರ, ನಾಣ್ಕಪದ್ಧತಿ, ಸಾಮಾಜಿಕ ವ್ಯವಸ್ಥೆಯಲ್ಲಾದ ಬದಲಾವಣೆಗಳು 
ಧಾರ್ಮಿಕನೀತಿ, ಕಲೆ ಹಾಗೂ ವಾಸ್ತುಶಿಲ್ಲದ ಬೆಳವಣೆಗೆ ಮೊದಲವುಗಳನ್ನು ಕುರಿತು ಮುಂದೆ 
ವಿಶೇಷವಾದ ಅಧ್ಯಯನ ಮತ್ತು ಸಂಶೋಧನೆಗಳನ್ನು ಕೈಗೊಳ್ಳಬಹುದಾಗಿದೆ. 


ಮೇಲ್ಕಂಡ ಎಲ್ಲಾ ಅಧ್ಯಯನ ಹಾಗೂ ಸಂಶೋಧನೆಯ ಸಲುವಾಗಿ ವ್ಯಾಪಕವಾದ 
ಕ್ಷೇತ್ರ ಕಾರ್ಯವನ್ನು ನಿರಂತರವಾಗಿ ಕೈಗೊಂಡು ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವ 


ಚೋಳರ ಕಾಲದ ಪ್ರಮುಖ ದೇವಾಲಯಗಳ ಛಾಯಾಚಿತ್ರಗಳನ್ನು ಸಹ ಸಂಗಹಿಸಿ 


ಸೇರಿಸಲಾಗಿದೆ. ಜೊತೆಗೆ ಆಯ್ದ ಪರಾಮರ್ಶನ ಗಂಥಗಳ ಪಟ್ಟಿ ಮತ್ತು ನಕ್ಷೆಗಳನ್ನು ಸಹ 


ಸೇರಿಸಲಾಗಿದೆ. 


205 


Acharya P.K. 


Altekar A.S. 


Appadorai A. 


Arokiaswamy M. 


Balasubrahmanyam S.R. 


Barrett, Douglas 
Beal, Samuel 
Benjamin, Rowland 


Bhandarkar R.G. 


Bharata Iyer 


Brown, Percy 


Buhler G. 


Burnell A.C. 


BIBLIOGRAPHY 


BOOKS in ENGLISH 


‘Manasara’ An encyclopaedia of Hindu Architecture 
(Translation), Vol. VII. Allahabad, 1927 

Architecture of Manasara (Translation from Sanskrit). 
Allahabad, 1933 

Indian Architecture according to Manasara Silpa- 
sastra. Allahabad, 1927. 


History of Village Communities in Western India. 
Bombay, 1927. 

Education in Ancient India, Benaras, 1934. 

The position of Women in Hindu Civilisation. 
Benaras, 1956. 

Rashtrakutas and Their Times, Poona, 1967. 

State and Government in Ancient India. Benaras, 1955 


Economic Conditions in South India, Vols. I and Il. 
(A.D. 1000-1500), Madras, 1936. 


The Kongu Country. Madras, 1956. 

Early Chola Temples (Parantaka I to Rajaraja I) (A.D. 
907-985). New Delhi, 1971. 

Early Chola Art, Part I. Bombay, 1966. 

Hemavati. Bombay. 1958. 

Travels of Hiouen-Thsang, Vol. IV. Calcutta, 1958. 
The Art and Architecture of India. Great Britain, 1954. 
Early History of Deccan. (Reproduced from the 
Bombay Gazetteer), Calcutta, 1957. 

Vaishnavism, Saivism and Minor Religious Systems 
(Collected Works, IV), Varanasi, 1965. 


Indian Art- A short Introduction. Bombay, 1958. 


Indian Architecture, Vol. I (Buddhist and Hindu) V 
ed. Bombay, 1965. 


Indian Palaeography, Calcutta, 1962 


Elements of South Indian Palaeography. London, 
1878 


206 


Coelho, William 


Cousens, Henry 


Das Gupta S.N. 


Das Gupta S.N. & De S.K. 
Date G.T. 


Deneck M.M. 


Derret J.D.M. 


Desai, Dinakar 


Desai P.B. (ed.) 


Desai P.B. 


Dikshit G.S. 


Diwakar R.R. (ed.) 


Dubreuil, Jouveau 


Tr. Svaminath Dikshitar Fabri, 


Charles 
Fergusson, James 


Fleet J.F. 


Gai G.S. 
Gangooly D.C. 
Ghoshal M.N. 


Gopalan R. 


The Hoysala Vamsa. Bombay, 1950. 

The Chalukyan Architecture. Archaeological Survey 
of India, New Delhi. Imperial Series, Vol. XII. 
Calcutta, 1926. 


Fundamentals of Indian Art. Bombay, 1960 
A History of Indian Philosophy Vol. V. London, 1962. 


History of Sanksrit Literature, Vol. I. Calcutta, 1962. 
Att of war in Ancient India. London, 1929. 


Indian Sculpture-Masterpieces of Indian, Khmer and 
Cham Art. London, 1962. 


The Hoysalas. Oxford, 1957. 


The Mahamandalesvaras under the Chalukyas of 
Kalyani. Bombay, 1951. 


A History of Karnataka. Dharwar, 1970. 


Jainism in South India and Some Jaina Epigraphs. 
Sholapur, 1957. 


Local Self Government in Mediaeval Karnataka. 
Dharwar, 1964. 


Karnataka Through the Ages. Bangalore, 1968. 
The Pallavas. Pondicherry, 1917. 
Discovering Indian Sculpture. New Delhi, 1970. 


History of Indian and Eastern Architecture, Vols. I 
and Il. London, 1910. 


The Dynasties of the Kanarese Districts of the 
Bombay Presidency (Forming a part of Bombay 
Gazetter, Vol. I, Part Il). Bombay, 1896. 

Historical Grammar of Old Kannada. Poona, 1946. 
Eastern Chalukyas. Beneras, 1937. 


Studies in Indian History and Culture. Calcutta, 1957. 


History of the Pallavas of Kanchi. Madras, 1928. 


207 


Gopinatha Rao T.A. 


Goswami A. and 
Gangooly O.C. 


Goswami A. 


Govindaswamy M.S. 


Gupta J.P. 


Gupta K.M. 


Gururaj Bhat P. 


Gururajachar S. 


Harle, James C. 


Havell E.B. 


Heras Rev. H. 
Hiriyanna M. 
Hutton J.H. 
Indra 

Jagadisa Ayyar 
Jayaswal K.P. 
Kamalapur J.N. 
Kamarkar A.P. 


Kosambi D.D. 


Krishna Rao MV. 


Elements of Hindu Iconography, Vol. I, Pts. I and Il, 
Vol. IL, Pts. I and Il. Madras, 1914. 


Att of the Rashtrakutas Calcutta, 1958. 
Att of the Pallavas. Calcutta, 1957. 


Indian Temple Sculpture. Calcutta, 1959. 
Indian Art and Heritage. Calcutta, 1957. 


The Role of Feudatories in Pallava History. 
Annamalai University, 1965. 


Introducing Indian Art. New Delhi, 1963. 


The Land System in South India —- A.D. 800-1200. 
Lahore, 1939. 


Antiquities of South Kanara. Udupi, 1969. 
Studies in Tuluva History and Calture. Manipal,1975. 


Some Aspects of Economic and Social Life in 
Karnataka. Mysore, 1974. 


Temple gateways in South India. Oxford, 1963. 
A Hand Book of Indian Art. Varanasi, 1972. 

The Ancient and Medieval Architecture of India. 
London, 1915. 

The Ideals of Indian Art. Delhi, 1962. 

Studies in Pallava History. Madras, 1933. 
Essentials of Indian Philosophy. London, 1959. 
Caste in India. London, 1963. 

Status of Women in Ancient India. Lahore, 1940. 
South Indian Shrines. Madras, 1920. 

Hindu Polity, Calcutta, 1924. 

The Deccan Forts. Bombay, 1961. 


The Cultural History of Karnataka. Dharwar, 1947. 


Introduction to the Study of Indian History. Bombay, 
1956. 


The Gangas of Talkad. Madras, 1936. 


208 


Krishnaswamy Iyengar S. 


Mahalingam T.V. 


Majumdar B.K. 


Majumdar R.C. 
(General editor) 


Majumdar R.C. 
Marguerite-Marie Deneck 


Minakshi C. 


Mookerji R.K. 


Moraes G.M. 

Mugal R.S. 

Nandi, Ramesh Nath. 
Nanjundaiah H.V & 
Ananthakrishna Iyer 
Narasimhachar R. 
Narasimha Murthy A.V. 
Narayan Batugi 

Utgikar (ed.) 


Nehru, Jawaharlal 


Ancient India. London, 1911. 

Evolution of Hindu Administrative Institutions in 
South India. Madras, 1931. 

Contributions of South India to Indian Culture. 
Calcutta, 1923. 

Ancient India and South Indian History and Culture, 
Vols. I and Il. Poona, 1941. 


Kanchipuram in Early South Indian History. Bombay, 
1969. 

Administration and Social Life under Vijayanagar. 
Madras, 1940. 

South Indian Polity. Madras, 1955. 

South Indian Temple Complex. Dharwar, 1970. 

The Military System in Ancient India. Calcutta, 1960. 


The Classical Age. Bombay, 1954. 


Corporate Life in Ancient India. Calcutta, 1922. 
Indian Art. London, 1970. 


Administration and Social Life under the Pallavas. 
Madras, 1938. 


Local Government In Ancient India. Delhi, 1958. 
Ancient Indian Education. Delhi, 1960 


The Kadamba Kula. Bombay, 1931. 

Heritage of Karnataka. Bangalore, 1946. 

Religious Institutions and Cults in Deccan. (A.D. 600- 
1000). Delhi, 1973. 

Mysore Tribes and Castes, Vols T-IV. 

Mysore, 1931. 


History of Kannada Language. Mysore, 1969 


Coins of Karnataka. Mysore, 1975 
Archaeology in Karnataka. Mysore, 1979. 
Collected works of R.G. Bhandarkar. 1927. 


The Discovery of India. Bombay, 1961. 


209 


Nilakantha Sastry K.A. 


Panchamukhi R.S. 


Pandey R.B. 
Panikkar K.M. 
Pusalkar A.D. 
Ralph, Berry 


Rama RaoM. 


Rambach, Pierre and 


Vitold De Golish 
Ramesh K.V. 
Rawlinson H.G. 


Rea, Alexander 


Rice B.L. 


Sachau CE. 


Saletore B.A. 


Sangave V.A. 
Saraswati 


Saunders E. Dale 


The Pandyan Kingdom. (Reprinted) Madras, 1972. 
The Culture and History of the Tamils. Calcutta, 1964. 
The Cholas, Madras, 1955. 

A History of South India. Bombay, 1966. 

Sources of Indian History with special Reference to 
South India. Bombay, 1964. 

Development of Religion in South India. Madras, 
1963. 

Aspects of India’s History and Culture. New Delhi, 
1974. 

Archaeology of Karnataka. Dharwar, 1953. 


Indian Palaeography. Varanasi, 1957. 

A Survey of Indian History. Bombay, 1960 
Studies in Epics and Puranas. Bombay, 1955 
How to-write a Research Paper. New York, 1966. 


Eastern Chalukya Temples of Andhra Desa. 
Hyderabad, 1965. 


The Golden Age of Indian Art. Bombay, 1955. 


A History of South Kanara, Dharwar, 1970 

India (IV ed.) London, 1952. 

Pallava Architecture. Archaeological Survey of India, 
New Delhi. Imperial Series, Vol. XXXIV. Madras, 
1909 


Mysore and Coorg from Inscriptions. London, 1909. 
Mysore, Vols. I and Il. London, 1897. 


Alberunii India, Vols. I and Il. Delhi, 1964. 

India’s Diplomatic Relations with the West. Bombay, 
1958. 

Karnataka’s Trans-Oceanic Contacts. Dharwar, 1956. 
Ancient Karnataka, Vol. I, History of Tuluva. Poona, 
1936. 

Jaina Community- A Social Survey. Bombay, 1959. 

A Survey of Indian Sculpture. Culcutta,1957 


“Mudra” New York, 1960. 


210 


Sewell, Robbert 


Sharma S.R. 


Sherring M.A. 


Sircar D.C. 


Sivaramamurthi C. 


Smitha V.A. 


Soundara Rajan K.V. 


Srikantha Sastry S. 
Srinivasan K.R. 


Stella, Kramarisch 


Subbarayalu Y. 


Subramanian N. 


Subramania Iyer S. 


Subramanyam T.N. 


Thurston, Edgar 


Venkataramaniah N. 


List of Antiquarian remains in Presidency of Madras. 
Madras, 1882. 


Jainism and Karnataka Culture. Dharwar, 1940. 


The Tribes and Castes of Madras Presidency. New 
Delhi, 1975. 


Indian Epigraphical Glossary. New Delhi, 1966. 
Studies in the Geography of Ancient and Mediaeval 
India. New Delhi, 1960. 

Successors of the Satavahanas in Lower Deccan. 
Calcutta, 1939. 

Indian Epigraphy. New Delhi, 1965 


Indian Sculpture. New Delhi, 1961. 

Chola temples: Tanjavur, Gangaikondachola puram 
and Darasuram. Archaeological Survey of India, New 
Delhi, 1960. 

Nolamba Sculptures in the Madras Government 
Museum, Madras, 1964. 


A History of Fine Art in India and Ceylon. I ed. 
Oxford, 1930. 


Early Temple Architecture of Karnataka and its 
Ramifications, Dharwar, 1969. 


Sources of Karnataka History, Vol. 1, Mysore, 1940. 
Temples of South India. New Delhi, 1972. 

Indian Sculpture. Pennsylvania, 1960. 

Dravida and Kerala in the Art of Travancore. 
Switzerland, 1961. 

The Art of India. London, 1964 


Political Geography of the Chola Country. Tamilnadu 
Dept. of Archaeology, Madras, 1973. 


Pre-Pallavan Tamil Index. Madras, 1966. 


Historical Sketches of Ancient Deccan Vol.l. Madras, 
1917. Vol. IL, Coimbatore, 1967. 


The Pallavas of Kanchi in South East Asia. 
Madras,1967. 


Castes and Tribes of Southern India. Madras, 1909. 


The Eastern Chalukyas of Vengi. Madras, 1950. 


211 


Venkatasubbaiah A. : Some Saka dates in Inscriptions. Mysore, 1918. 
A Twelfth Century University in Mysore. 


Venkatesa Iyengar M. Popular Culture in Karnataka. Bangalore, 1937. 

Venkatesvara S.V. : Indian Culture Through the Ages. Vol. I Kanpur, 
1962. 

Walter, Elliot : Coins of Southern India, Varanasi, 1970. 

Waters, Thomas : On Yuan Chwang’s Travels in India. Delhi, 1961. 

Whitney F.L. : Elements of Research. Bombay, 1961. 

Wilson H.H. : Meckenzie Collection - A Descriptive Catalogue. 


Calcutta, 1828. 


Winternitz M. : History of Indian Literature, Vols. I and I]. 

Yazdani G. : The Early History of the Deccan Vols. I and I. 
Bombay, 1960. 

Zimmer H. : The Att of Indian Asia, Vols. I and II New York, 
1960. 


JOURNALS 


Annual Report of the Archaeological Survey of India, 1887 onwards. 
Annual Report on Indian Epigraphy, 1887 onwards. 

Annual Report on Kannada Research in Bombay Province. 

Annual Report of the Mysore Archaeological Department, 1906 onwards. 
Epigraphia Carnatica, Vols. I— XVI. 

Epigraphia Indica, Vols. I- XXXVI. 

Hyderabad Archaeological Series, 1915 onwards. 


Insriptions in Northern Karnataka and Kolhapur State, Kumdanagar, K.G., Kolhapur, 
1939. 


Karnataka Inscriptions, Vols. I-VI, Dharwar, 1941-73 


Memoirs of the Archaeological Survey of India, Vol. 63-Histocial Sculptures of 
Vaikuntha Perumal Temple at Kanchi. 


Rangacharya, V. Topographical List of Inscriptions of the Madras Presidency. Vols. 
1-3, Madras, 1919. 


212 


Sewell, R. and Krishnaswamy Iyengar, S. Historical Inscriptions of Southern India, 
Madras, 1932. 


South Indian Inscriptions Series, 1890 onwards. 

Annals of the Bhandarkar Oriental Research Institute, Poona. 
Attibus Asiae, Switzerland. 

“Bharatiya Vidya”, Bombay. 

“Brahma Vidya”, Adyar Library, Madras. 

Half Yearly Journal of the Mysore University, Mysore. 
Indian Antiquary, Bombay. 

Indian Culture, Calcutta. 

Indian Historical Quarterly, Calcutta. 

Journal of the Andhra Historical Research Society, Rajamudry. 
Journal of the Annamalai University, Chidambaram. 

Journal of the Asiatic Society of Bengal, Calcutta. 

Journal of the Bihar and Orissa Research Society, Patna. 
Journal of the Bombay Branch of the Royal Asiatic Society, Bombay. 
Journal of the Gauhati University, Gauhati. 

Journal of the Indian History, Trivandrum. 

Journal of the Karnataka University (Humanities), Dharwar. 
Journal of the Madras University, Madras. 

Journal of the Numismatic Society of India, Varanasi. 
Journal of the Oriental Research, Madras. 

New Indian Antiquary, Bombay. 

Poona Orientalists, Poona. 

Proceedings of the Indian History Congress. 


Quarterly Journal of the Mythic Society, Bangalore. 


213 


ಕನ್ನಡ ಪುಸ್ತಕಗಳು 


ಅಣ್ಣಾರಾಯ ಮಿರ್ಜಿ 


ಅಬ್ದುಲ್‌ ಸತಾರ್‌ 
[8] A) 


ಅಪರ್ಣ, ಕೂ.ಸ. 


ಅನಂತರಂಗಾಚಾರ್ಯ ಎನ್‌. 
ಆಲೂರು ವೆಂಕಟರಾಯ 
ಬಸವರಾಜು ಕಲ್ಲುಡಿ 
ಬಾಲಸುಬ್ರಮಣ್ಯ, 
ವಾಸುದೇವನ್‌ ಸಿ.ಎಸ್‌. 


ಬೆಟಗೇರಿ ಕೃಷ್ಣಶರ್ಮ 


ಜಿೆದಾನಂದಮೂರ್ತಿ ಎಂ. 


ಜೆನ್ನಕ್ಕ ಎಲಿಗಾರ 


ದೇಬಿ ಪ್ರಸಾದ್‌ ಚಟೋಪಧ್ಯಾಯ 
pe ರಿ 


ದೇವುಡು, ಎನ್‌.ಎಸ್‌. 


ಗಂಥ ಯಣ 


ಜೈನ ಧರ್ಮ, ಶಾಂತಿ ಸೇವಾ ಸದನ, 
ಸೇಡಬಾಳ, 1952. 


ತರೀಕೆರೆಯ ಪಾಳೆಯಗಾರರು 
ಶ್ರೀ ಲೋಕಪಾವನಿ ಪ್ರಕಾಶನ 
ಪಾಂಡವಪುರ, ಮಂಡ್ಯ —1997 


ದೇವಾಲಯ ವಾಸ್ತುಶಿಲ್ಪ ಪರಿಚಯ, 
ಹಂಪಿ - 1999 


ಕರ್ನಾಟಕ ವಾಸ್ತುಶಿಲ್ಪ, ಮೈಸೂರು-1972 
ಕರ್ನಾಟಕ ವೀರರತ್ನಗಳು-1920 


ಮಹಾಸತಿ ಆಚರಣೆ ಒಂದು ಅಧ್ಯಯನ, 


ಪ್ರಸಾರಾಂಗ, ಬೆಂಗಳೂರು, ವಿಶ್ವವಿದ್ಯಾಲಯ 1985 


ಕರ್ನಾಟಕ ದೇವಾಲಯ ಕೋಶ, ಪ್ರಸಾರಾಂಗ, 
ಕನ್ನಡ ಏ.ವಿ. ಹಂಪಿ-2007 


ಕರ್ನಾಟಕ ಜನಜೀವನ, ಸಮಾಜ ಪುಸ್ತಕಾಲಯ, 
ಧಾರವಾಡ, 1971 


ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಸಂಪುಟ-1, ಬೆಂಗಳೂರು-2002 
ವೀರಗಲ್ಲುಗಳು ಮತ್ತು ಮಾಸ್ತಿಕಲ್ಲುಗಳು 
ಬೆಂಗಳೂರು ಐ.ಬಿ.ಎಚ್‌. ಪ್ರಕಾಶನ-1982 
ಜನ-ಜನಪದ-ಜಾನಪದ, ಸಂಪುಟ-2 
ಬೆಂಗಳೂರು-2002 


ಮಾಸಿಕಲ್ಲುಗಳು, ಧಾರವಾಡ-1977 


ಭಾರತೀಯ ದರ್ಶನಗಳು, (ಅನು) ಕಕ್ಕಿಲಾಯ 
ನವಕರ್ನಾಟಕ ಪ್ರಕಾಶನ, 1196, ಮಾತೆಯರು 
ಮಾನ್ಯರಾಗಿದ್ದಾಗ (ಅನು) ಜಿ. ಕುಮಾರಪ್ಪ 
ನವಕರ್ನಾಟಕ ಪ್ರಕಾಶನ, 1997. 

ಕರ್ನಾಟಕ ಸಂಸ್ಕೃತಿ, ಬೆಂಗಳೂರು-1961 


214 


ಧ್ರುವರಾಜ ನಾ. ಗದಗಕರ 


ದೇವರಕೊಂಡಾ ರೆಡ್ಡಿ 


ದಿವಾಕರ, ಆರ್‌.ಆರ್‌. 


ದೇರೆಬೈಲು ಮುರಳಿಧರ ರಾವ್‌ 


ಗುಂಡಪ್ಪ ಡಿ.ವಿ. 


ಗೋಪಾಲ್‌ ಬಾ.ರ. ಮತ್ತು ಇತರರು 


ಗೋಪಾಲ್‌ ಬಾ.ರ. 


ಹರ್ಲಾಪೂರ ಎಸ್‌.ಜಿ. 


ಹಂಪ ನಾಗರಾಜಯ್ಯ 


ಹಿರೇಮಠ ಬಿ.ಆರ್‌. 


ಹಿರೇಮಠ ಎಸ್‌.ಎಸ್‌. 


ಹಿರೇಮಠ, ಬಿ.ಆರ್‌. 
ಜ್ಞಾನಾನಂದ, ಜಿ 
ಕೃಷ್ಣರಾಯ ಕಪಟರಳ 


ಕುಮಾರಸ್ವಾಮಿ ಕೆ.ಎಸ್‌. 


ದೇಗುಲ ರಥಶಿಲ್ಲ ಹಂಪಿ-1999 


ತಲಕಾಡಿನ ಗಂಗರ ದೇವಾಲಯಗಳು ಒಂದು 
ಅಧ್ಯಯನ, ಬೆಂಗಳೂರು-1994 
ಭಾರತೀಯ ವಾಸ್ತುವಿದೈ, ಬೆಂಗಳೂರು-1994 


ಕರ್ನಾಟಕದ ಪರಂಪರೆ, ಸಂ. ಮತ್ತು 2, 
ಬೆಂಗಳೂರು-1970 


ವಾಸ್ತುಶಿಲ್ಲ ಮತ್ತು ಭಾರತೀಯ ಸಂಪ್ರದಾಯದ 
ಅಮೂಲ್ಯ ರತ್ನಗಳು, ಮೈಸೂರು-1996 


ಅಂತಃಪುರ ಗೀತೆ, ಮೈಸೂರು-1967 


ಕರ್ನಾಟಕದ ಕಲೆ ವಾಸ್ತು (ನಾಲ್ಕನೆಯ ಸಂಪುಟ) 
ಬೆಂಗಳೂರು-1993 


ಕರ್ನಾಟಕದಲ್ಲಿ ಶ್ರೀರಾಮಾನುಜಾಚಾರ್ಯರು, 


ಸ್ತುಶಾಸ್ತ ಹಾಗೂ ಗೃಹ ನಿರ್ಮಾಣ, 


ರು ಪ್ರಕಾಶನ, ಗದಗ-2001 


J 9 


3 


ಕ್ಷ-ಯಕ್ಷಿಯರು, ಬೆಂಗಳೂರು-1976 


ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ಪ್ರಸಾರಾಂಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, 1986 


ಸಮಾಜ ಸಂಸ್ಕೃತಿ ಸಂಘರ್ಷ, ಸಿ.ವಿ.ಜೆ. ಪಬ್ಲಿಕೇಷನ್ಸ್‌ 
ಬೆಂಗಳೂರು, 2005 ಇಂಗ್ಲೀಷ್‌ ಗಂಥಗಳು 
ಸಾಂತರರು ಒಂದು ಅಧ್ಯಯನ, ಹೊಂಬುಜ-1997 


ವೀರಗಲ್ಲುಗಳು, ಧಾರವಾಡ 1976 

ಶಿಲ್ಲಾದರ್ಶ, ಸಂಪುಟ 1 ಮತ್ತು 2 ಹಂಪಿ -2002 
ಕರ್ನಾಟಕ ಲಾಕುಳ ಶೈವರ ಇತಿಹಾಸ, ಕರ್ನಾಟಕ 
ಇತಿಹಾಸ ಅಕಾಡೆಮಿ, ಧಾರವಾಡ, 1955. 


ಪ್ರಾಚೀನ ಕರ್ನಾಟಕದಲ್ಲಿ ಶಿಲ್ಲಾಚಾರಿಯರು, 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-1996. 


215 


pe 
ಕೃಷ್ಣರಾವ್‌ ಎಂ.ಎಚ್‌. 


ಕೃಷ್ಣರಾವ್‌ ಎ.ಎನ್‌. 


ಕೃಷ್ಣರಾಯ, ಅ.ನ. 


ಕಲಬುರ್ಗಿ, ಎಂ.ಎಂ. 


ಕೃಷ್ಣಶರ್ಮ ಬೆಟಗೇರಿ 


ನ೦ಜುಂಡಸ್ಪಾಮಿ ಎಸ್‌. 


(ಸಂ) 


ನರಸಿಂಹಮೂರ್ತಿ ಎ.ವಿ. 


ನಾಗರಾಜಯ್ಯ ಹಂ.ಪ. 


ನಾಗೇಶ್‌ ಹಾವೆಂ. 


ನಾಗಭೂಷಣ ಸಿ. 


ನರಸಿಂಹಮೂರ್ತಿ ಎ.ವಿ. 


ವಿಜಯನಗರ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 2001. 


ಪ್ರಾಚೀನ ಭಾರತದ ಚರಿತ್ರೆ (ಅನು) ಶ್ರೀಮತಿ 

ಎಚ್‌.ಎಸ್‌.ಬೆಳ್ಗಿ ಚುಕ್ಲಿ ಬುಕ್‌ ಒಸ್‌, ಮೈಸೂರು 
೪ [ ಬಿ ಲ 

1998 


ಕರ್ನಾಟಕದ ಕೋಟೆಗಳು, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ-1999. 


ಕನ್ನಡ ನಾಡಿನ ಚರಿತ್ರೆ ಕರ್ನಾಟಕದ ಕಲೆ, 
ಬೆಂಗಳೂರು-1976 


ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ, 
ಬೆಂಗಳೂರು-1962 


ಭಾರತೀಯ ಕಲಾದರ್ಶನ, ಬೆಂಗಳೂರು-1964. 


ಸಮಾಧಿ ಬಲಿದಾನ, ವೀರಮರಣ ಸ್ಮಾರಕಗಳು, 
ಬೆಂಗಳೂರು-1980 
ಕರ್ನಾಟಕದ ಕೈಫಿಯತ್ತುಗಳು, ಹಂಪಿ-1998. 


ಕರ್ನಾಟಕದ ಜನಜೀವನ, ಧಾರವಾಡ -1963 


ಹೊಯ್ದಳ ಇತಿಹಾಸ, ಸಮಾಜ ಪುಸ್ತಕಾಲಯ, 
ಧಾರವಾಡ 


ಕರ್ನಾಟಕ ನಾಣ್ಯ ಪರಂಪರೆ, ಕನ್ನಡ ಪುಸ್ತಕ 
ಪ್ರಾಧಿಕಾರ, 2003 


ಯಾಪನೀಯ ಸಂಘ, ಪ್ರಸಾರಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂ೦ಪಿ-1999 


ಭಾರತೀಯ ಗ್ರಾಮ, ಕನ್ನಡ ಅಧ್ಯಯನ ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ. 

ಕನ್ನಡ ನಾಡಿನ ಶಾಸನಗಳ ಅಧ್ಯಯನ, ಕೆಲವು 
ಗಹಿಕೆಗಳು ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹ೦ಪಿ-2009 

ಕನ್ನಡ ಲಿಪಿಯ ಉಗಮ ಮತ್ತು ವಿಕಾಸ, 
ಮೈಸೂರು-1968 

ಚಾಲುಕ್ಕ ವಾಸ್ತುಶಿಲ್ಪ ಪರಿಚಯ, 

ಬೆಂಗಳೂರು-1976 


216 


ಮಳಲಿ ವಸಂತ ಕುಮಾರ್‌ (ಸಂ) 


ಮೇವುಂಡಿ ಮಲ್ಲಾರಿ, 


ಪರಮಶಿವಮೂರ್ತಿ ಡಿ.ವಿ. 
ರಮೇಶ ಕೆ.ವಿ. 
ರಂಗಸ್ತಾಮಿ ಎಸ್‌. 


ರಾಜಾರಾಮ ಹೆಗಡೆ, 
ಅಶೋಕ ಶೆಟ್ಟರ್‌ (ಸಂ) 


ರಾಬರ್ಟ್‌ ಸಿವೆಲ್‌ (ಅನು) ಸದಾನಂದ 
ಕನವಳ್ಳಿ 

ರಾಮಶೇಷನ್‌ ನೀ.ಕೃ 

ರಾಮಚಂದ್ರ ರಾವ್‌ ಎಸ್‌.ಕೆ. 
ರಘುನಾಥ ಭಟ್‌, ಎಚ್‌.ಆರ್‌. 


ರಾಮೇಗೌಡ 


ಲಕ ಣ್‌ ತೆಲಗಾವಿ 
೬ 


ಶಿವತಾರಕ್‌ ಕೆ.ಬಿ. 


ಶಿವಣ ಕೆ.ಎಸ್‌. 
ko) 


ಹೊಯ್ದಳ ಸಂಪದ, ಅಖಿಲ ಭಾರತ 65ನೆಯ ಕನ್ನಡ 
ಸಾಹಿತ್ಯ ಸಮ್ಮೇಳನ, ಹಾಸನ-1996. 


ಕನ್ನಡ ನಾಡಿನ ಶಾಸನ ಕವಿಗಳು, ಮನೋಹರ 
ಗಾಣೀಕರ್‌, ಪ್ರತಿಭಾ ಗಂಥಮಾಲೆ, ಧಾರವಾಡ, 
1974. 


ಕನ್ನಡ ಶಾಸನ ಶಿಲ, ಹಂಪಿ-1999 
ಕರ್ನಾಟಕ ಶಾಸನ ಸಮೀಕ್ಷೆ ಬೆಂಗಳೂರು-1971. 
ಕರ್ನಾಟಕ ದೇವಾಲಯಗಳು, ಬೆಂಗಳೂರು-1994. 


ಮಲೆ ಕರ್ನಾಟಕದ ಅರಸು ಮನೆತನಗಳು, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪ-2001 


ಮರೆತುಹೋದ ಮಹಾಸಾಮ್ರಾಜ್ಯ ವಿಜಯನಗರ, 
ಪ್ರಾಸಾರಾಂಗ, ಕ.ವಿ.ವಿ. ಹಂಪಿ-2005 


ಕರ್ನಾಟಕ ಕೋಟೆ ಕೊತ್ತಲಗಳು, ಖವಚ್‌ 
ಪ್ರಕಾಶನ, ಬೆಂಗಳೂರು-1980 


ಭಾರತದ ದೇವಾಲಯ ನೆಲೆ-ಹಿನ್ನೆಲೆ, 
ಬೆಂಗಳೂರು-1980 


ಕರ್ನಾಟಕ ಶಾಸನ ಕಲೈ, ಮೈಸೂರು-1977 
ಹೊಯ್ದಳ ವಾಸ್ತುಶಿಲ್ಪ ಪರಿಚಯ, ಬೆಂಗಳೂರು-1979 


ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು, 
ಮೈಸೂರು-1992 

ಮೌರ್ಯ ಮತ್ತು ಶಾತವಾಹನ ಯುಗ, 

ಪ್ರಸಾರಾಂಗ, ಕ.ವಿ.ವಿ. ಹಂಪಿ-2004. 

ಸ್ಥಳೀಯ ಚರಿತ್ರೆ ಅಧ್ಯಯನದ ತಾತ್ಲಿಕತೆ ಮತ್ತು 
ರೂಪ ಪ್ರಸಾರಾಂಗ, ಕ.ವಿ.ವಿ. ಹಂಪಿ, 2003, 
ಹರಿತಿಸಿರಿ, ವಾಲ್ಮೀಕಿ ಸಾಹಿತ್ಯ ಸಂಪದ, 
ಹರ್ತಿಕೋಟೆ-1987. 

ಕರ್ನಾಟಕದ ಪುರಾತತ್ವ ನೆಲೆಗಳು, ಪ್ರಸಾರಾಂಗ, 
ಕ.ವಿ.ವಿ. ಹಂಪಿ-2001. 


ಎ ಕ್ರಿಟಿಕ್‌ ಆಫ್‌ ಹೊಯ್ದಳ ಪಾಲಿಟಿ, 
ಕುವೆಂಪುನಗರ, ಮೈಸೂರು-1988 


217 


ಶ್ರೀಕಂಠಯ್ಯ ಕೆ. 


ಶ್ರೀಕಂಠ ಶಾಸಿ ಎಸ್‌. 
ಮ 


ಶುಭಚಂದ್ರ 
ಶೇಠೆ, ಬಿ.ಎಸ್‌. 


ಶೇಠೆ, ಎನ್‌. 


ಶ್ರೀಕಂಠಶಾಸಿ ಎಸ್‌. 
ಮೆ 


ಶ್ರೀನಿವಾಸನ್‌, ಪಿ.ಆರ್‌. 


ಶೇಷ ಶಾಸಿ ಆರ್‌. 
ಮೆ 


ಶಿವರಾಮ ಕಾರಂತ ಕೆ. 


ಸಕಲೇಶ ಮ. 


ಸರಸ್ಪತಿ ಎನ್‌. 


ಸಿಂದಗಿ ರಾಜಶೇಖರ್‌ 


ಸ್ಹಾಮಿ ಹರ್ಷಾನಂದ 


ವಿಜಯನಗರ ಕಾಲದ ಕನ್ನಡ ಸಾಹಿತ್ಯದಲ್ಲಿ 
ಜನಜೀವನ ಚಿತ್ರ ಮೈಸೂರು-1983 


ಹೊಯ್ದಳ ವಾಸ್ತುಶಿಲ್ಲ, ಮೈಸೂರು-1965. 


ಜೈನ ಸಾಹಿತ್ಯ ಮತ್ತು ಸಂಸ್ಕೃತಿ, ಮೈಸೂರು-1976 


ಲ ಲ 


ಕರ್ನಾಟಕದಲ್ಲಿ ಸತಿ ಪದ್ಧತಿ, ಬೆಳಗಾವಎ-1991 


ಕರ್ನಾಟಕದಲ್ಲಿ ಸತಿ ಪದ್ಧತಿ, ವೀರಶೈವ ಅಧ್ಯಯನ 
ಅಕಾಡೆಮಿ. ನಾಗನೂರು ರುದ್ರಾಕ್ಷಿ ಮಠ, ಬೆಳಗಾವಿ, 
1991 


ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ 
ಪರಿಷತ್ತು ಬೆಂಗಳೂರು-1982 


ಹೊಯ್ದಳ ವಾಸ್ತುಶಿಲ್ಪ, ಮೈಸೂರು-1965 


ದಕ್ಷಿಣ ಭಾರತದ ದೇವಾಲಯಗಳು, 
ಮೈಸೂರು-1959 
ಕರ್ನಾಟಕದ ವೀರಗಲ್ಲುಗಳು, ಬೆಂಗಳೂರು-1982 


ಭಾರತೀಯ ಶಿಲ್ಪ, ಬೆಂಗಳೂರು-1975 

ಚಾಲುಕ್ಕ ವಾಸ್ತು ಮತ್ತು ಶಿಲ್ಪ, ಬೆಂಗಳೂರು-1969 
ಕರ್ನಾಟಕದಲ್ಲಿ ಶಿಲ್ಪ, ಬೆಂಗಳೂರು-1982 
ಚಿತ್ರಶಿಲ್ಲ-ವಾಸ್ತು ಕಲೆಗಳು, ಧಾರವಾಡ-1975 


ಹೊಯಳೋದಯ ಸಂಶೋಧನ, ಹಿಮಶೈಲ 
ಪ್ರಕಾಶನ, ಶಿವಮೊಗ್ಗ -2002 


ನರಬಲಿ-ಒಂದು ಸಂಸ್ಕೃತಿಯ ಅಧ್ಯಯನ, ಸಂಸ್ಕೃತಿ 


ವಿಕಾಸ ಮಾಲೆ, ಶ್ರೀರಾಂಪುರ, ಬೆಂಗಳೂರು-1979 


ಹೊಯ್ದಳರ ಇತಿಹಾಸ, ವಾಚಸ್ಪತಿ ಪ್ರಕಾಶನ, 
ಮೈಸೂರು-2009 
ಕರ್ನಾಟಕದ ವಾಶ್ರುಶಿಲ್ಲ ಮತ್ತು ಚಿತ್ರಕಲೆ, 


ಧಾರವಾಡ-1988 


ನಮ್ಮ ದೇವಾಲಯಗಳು, ರಾಮಕೃಷ್ಣ ಆಶ್ರಮ, 


ಮೈಸೂರು-2010 


218 


ತಿಪ್ಪೇರುದ್ರಸ್ವಾಮಿ ಎಚ್‌. 


ವಸು ಎಂ.ವಿ. (ಸಂ) 
ವಿವೇಕ ರೈ ಬಿ.ಎ. (ಸಂ) 
ವೆಂಕೋಬರಾವ್‌ ಬಿ. 


ಶ್ರೀ ವತ್ಸ ಎಸ್‌. ವಟಿ 


ಅಣ್ಣಿಗೆರಿ ೩&೩ ಮಲ್ಲಾರಿ ಎಂ 


ದೇಸಾಯಿ ಪಿ.ಬಿ ೩&೩ ಸಾಲತೊರೆ 


ಕೃಷ್ಣ ಎಂ ಎಚ್‌ 


pe 
ಕೃಷ್ಣರಾವ್‌ ಎಂ. ವಿ. 


೩ ಕೇಶವ ಭಟ್ಟ ಎಂ. 


ಲಕ್ಷ್ಮೀನಾರಾಯಣ ರಾವ್‌ ಎನ್‌ 


೩&೩ ಪಂಚಮುಕ್ತಿ ಆರ್‌ ಎಸ್‌ 
ಮಲ್ಲಾರಿ, ಮೆವಂದಿ 
ಮುಗಳ್ಳಿ ಆರ್‌ ಎಸ್‌ 
ನಾಗೇಗೌಡ ಎಚ್‌. ಎಲ್‌ 


ನ೦ಜುಂಡಸ್ಪಾಮಿ ಎ. ಎಸ್‌ 


ನರಸಿಂಹಚಾರ್‌ ಆರ್‌ 


ನರಸಿಂಹ ಮೂರ್ತಿ 


ಗುರುರಾಜ್‌ ರಾವ್‌ ಬಿ.ಕೆ 


- ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಮೈಸೂರು-1985 


- ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪ-2001 


- ಪ್ರವಾಸಿ ಕಂಡ ವಿಜಯನಗರ, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ-2005 


ಮೈಸೂರು ದೇಶದ ವಾಸ್ತುಶಿಲ್ಲ, ಬೆಂಗಳೂರು-1928 


—- ಬೇಲೂರಿನ ಮಲೆ ಹೊಸಬೆಳಕು 


ಕನ್ನಡ ಗ್ರಂಥಗಳು 


: ಶಾಸನ ಸಾಹಿತ್ಯ ಸಂಚಯ, ಧಾರವಾಡ, 1961 
: ಕನ್ನಡ ನಾಡಿನ ಚರಿತ್ರೆ, ಬೆಂಗಳೂರು, 1953 
: ಕನ್ನಡನಾಡಿನ ಚರಿತ್ರೆ, ಬೆಂಗಳೂರು, 1950 


: ಕರ್ನಾಟಕ ಪೂರ್ವ ಚರಿತ್ರೆ, ಧಾರವಾಡ, 1953. 
: ಕರ್ನಾಟಕದ ಇತಿಹಾಸ ದರ್ಶನ, ಬೆಂಗಳೂರು, 1970 


: ಕರ್ನಾಟಕದ ಅರಸು ಮನೆತನಗಳು, ಧಾರವಾಡ, 1946 
: ಕನ್ನಡ ನಾಡಿನ ಕೆಲವು ಶಾಸನಗಳು, ಧಾರವಾಡ, 1963 
: ಕನ್ನಡ ಸಾಹಿತ್ಯ ಚರಿತ್ರೆ, ಮೈಸೂರು 1960 
: ಪ್ರವಾಸಿ ಕಂಡ ಇಂಡಿಯ, ಮೈಸೂರು, 1966 
2 ಚಾಲುಕ್ಯರ ಇತಿಹಾಸ, ಧಾರವಾಡ 1971 
: ಕಂದಬ ಗಂಗರ ಇತಿಹಾಸ ಧಾರವಾಡ 1971 
: ಕರ್ನಾಟಕ ಕವಿ ಚರಿತ್ರೆ, ಬೆಂಗಳೂರು, 1961 
: ಕನ್ನಡ ಲಿಪಿಯ ಉಗಮ ಮತ್ತು ವಿಕಾಸ, ಮೈಸೂರು, 1968 
: ಕರ್ನಾಟಕದ ಸೇವುಣರ ಇತಿಹಾಸ, ಮೈಸೂರು, 1971 


: ಪ್ರಾಚೀನ ಭಾರತ, ಮೈಸೂರು, 1972 


219 


ಪಂಚಮುಖಿ ಆರ್‌ ಎಸ್‌ : ಕರ್ನಾಟಕದ ಇತಿಹಾಸ, 1967 


I 
8. 


9 


: ಕರ್ನಾಟಕದ ಶಾಸನಗಳು, ಧಾರವಾಡ, 1953. 


ಗೆಜೆಟಿಯರ್‌, ವಿಶ್ವಕೋಶ ಮತ್ತು ನಿಯತಕಾಲಿಕೆಗಳು 


ಕರ್ನಾಟಕ ರಾಜ್ಯ ಗೆಜೆಟಿಯರ್‌-ಭಾಗ 1 (ಸಂ) ಸೂರ್ಯನಾಥ ಕಾಮತ್‌, 


1984 


. ಕರ್ನಾಟಕ ರಾಜ್ಯ ಗೆಜೆಟಿಯರ್‌ -ಭಾಗ 2 (ಸಂ) ಸೂರ್ಯನಾಥ ಕಾಮತ್‌, 


1985 

ಕರ್ನಾಟಕ ಗೆಜೆಟಿಯರ್‌ ಇಲಾಖೆ, ಕರ್ನಾಟಕ ಕೈಪಿಡಿ, ಕರ್ನಾಟಕ ಸರ್ಕಾರ, 1996. 
ಕರ್ನಾಟಕ ರಾಜ್ಯ ಗೆಜೆಟಿಯರ್‌ - ಭಾಗ-3 (ಸಂ) ಸೂರ್ಯನಾಥ ಕಾಮತ್‌, 1986 
ಕನ್ನಡ ವಿಶ್ವಕೋಶ ಸಂಹುಟಗಳು, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


(ಸಂಬಂಧಪಟ್ಟ ಸಂಪುಟಗಳು) 

ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು- 
1979. 

ಇತಿಹಾಸ ದರ್ಶನ ಸಂಪುಟಗಳು ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು. 


ಮಾನವಿಕ ಕರ್ನಾಟಕ ಸಂಪುಟಗಳು ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


. ಪ್ರಬುದ್ಧ ಕರ್ನಾಟಕ ಸಂಪುಟಗಳು ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


10. ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆಗಳು, ಬೆಂಗಳೂರು. 


220 


PAKISTAN 


ಭೂಪಟಗಳು 


ಭಾರತದ ನಕ್ಲಿ 


221 


CHINA 


ಕರ್ನಾಟಕದ ನಕ್ಷ 


»z 


KARNATAKA 


DISTRICTS 


MAHARASHTRA 


ANDHRA 
PRADESH 


TAMIL NADU 


222 


ದಕ್ಷಿಣ ಕರ್ನಾಟಕದ ನಕ್ಷೆ 


Regions Of Karnataka 


223 


med) 


oO 00 XJ XN UN & YW NM 


ದೇವಾಲಯಗಳ ಪಟ್ಟಿ 


| ವೈದ್ಯನಾಥೇಶ್ವರ ದೇವಾಲಯ ತಲಕಾಡು 
. ಪಾತಾಳೇಶ್ವರ ದೇವಾಲಯ ತಲಕಾಡು 
. ಮರುಳೇಶ್ವರ ದೇವಾಲಯ ತಲಕಾಡು 

. ಮುಡುಕುತೊರೆ ಮಲ್ಲಿಕಾರ್ಜುನಸ್ತಾಮಿ ದೇವಾಲಯ ಮುಡುಕುತೊರೆ 
. ಅರ್ಕೇಶ್ನರ ದೇವಾಲಯ ತಲಕಾಡು (ವಿಜಯಪುರ) 

, ಕೈಲಾಸೇಶ್ವರ (ಕರಿಬಸಪ್ಪ) ದೇವಾಲಯ ಬನ್ನೂರು 

. ಹನುಮದೇಶ್ವರ (ಈಶ್ವರ) ದೇವಾಲಯ ಬನ್ನೂರು 

. ಮಹಾಲಿಂಗೇಶ್ವರ ದೇವಾಲಯ ವರುಣ 

) ಬೋಗಾದೀಶ್ವರ ಬೋಗಾದಿ (ಮೈಸೂರು ನಗರ) 

. ಸೋಮೇಶ್ವರ ದೇವಾಲಯ ಸರಗೂರು 

. ಅರ್ಜುನೇಶ್ವರ ದೇವಾಲಯ ರಾವಂದೂರು 

. ರಾಮಲಿಂಗೇಶ್ವರ ದೇವಾಲಯ ಹೆಚ್‌. ಮಟಕೆರೆ 

. ಕಪಿಲೇಶ್ವರ ದೇವಾಲಯ ಅಂಬಳೆ 

. ರಾಮೇಶ್ವರ ದೇವಾಲಯ ಅಗರ 

. ರಾಮಲಿಂಗೇಶ್ವರ ದೇವಾಲಯ ನರಸಮಂಗಲ 

. ದೇಶೇಶ್ವರ ದೇವಾಲಯ ಹಳೇ ಆಲೂರು 

. ಅರ್ಕೇಶ್ವರ ದೇವಾಲಯ ಹಳೇ ಆಲೂರು 

. ಮಲ್ಲಿಕಾರ್ಜುನ ದೇವಾಲಯ ಗಣಿಗನೂರು 

. ನಂಜುಂಡೇಶ್ವರ ದೇವಾಲಯ ನಂಜನಗೂಡು 

. ಮೂಲಸ್ಸ್ಥಾನೇಶ್ವರ ತಗಡೂರ 

. ಈಶ್ವರ (ದೇಶೇಶ್ವರ) ದೇವಾಲಯ ಮದ್ದೂರು 

. ದಿವ್ಯಲಿಂಗೇಶ್ವರ ದೇವಾಲಯ ಹರದನಹಳ್ಳಿ 

. ಈಶ್ವರ ದೇವಾಲಯ ಕೆಂಪನಪುರ 

. ಈಶ್ವರ (ಬಾಣೇಶ್ವರ) ದೇವಾಲಯ ಕೆ. ಬೆಳತ್ತೂರು 

. ಲಕ್ಷ್ಮೀ ನಾರಾಯಣಸ್ವಾಮಿ ದೇವಾಲಯ ಮುಡಿಗುಂಡ 
ಹನುಮದೇಶ್ವರ ದೇವಾಲಯ ತಿರುಮಕೂಡಲು ನರಸೀಪುರ 
. ಅಮೃತೇಶ್ವರ ದೇವಾಲಯ ಮಾರೆಹಳ್ಳಿ 

. ಮತ್ತಿತಾಳೇಶ್ವರ (ಈಶ್ವರ) ದೇವಾಲಯ ಮಾರೆಹಳ್ಳಿ 


224 


29, 
30. 


a: 


32, 
23. 
34. 
35; 
36. 
3 
38. 
39, 
40. 
4]. 
42. 
43. 
44. 
45. 
46. 
47. 
48. 
49. 
5೨೦. 


31, 


32 
ಸ3 
೨4. 
೨ 
56. 
&F, 
8: 
೬ 


ನಾಗೇಶ್ವರ ದೇವಾಲಯ ಬೇಗೂರು 
ಯೋಗನಂದೀಶ್ವರ ದೇವಾಲಯ ನಂದಿಬೆಟ್ಟ 
ಬೋಗನಂದೀಶ್ನರ ದೇವಾಲಯ ನಂದಿಬೆಟ್ಟ 
ಅರುಣಾಚಲೇಶ್ವರ ದೇವಾಲಯ ನಂದಿಗ್ರಾಮ 
ದೇಶೇಶ್ವರಸ್ವಾಮಿ ದೇವಾಲಯ ಮೂಗೂರು 
ಅಪ್ರಮೇಯ ವರದರಾಜ ದೇವಾಲಯ ದೊಡ್ಡಮಾಳೂರು 
ಶ್ರೀ ಸೋಮೇಶ್ವರ ದೇವಾಲಯ ಶಿವನ ಸಮುದ್ರ 
ಮರುಳೇಶ್ವರ ದೇವಾಲಯ ಸತ್ತೇಗಾಲ 

ಈಶ್ತರ ದೇವಾಲಯ ಸತ್ತೇಗಾಲ 

ಅಗಸ್ತ್ಯೇಶ್ವರ ದೇವಾಲಯ ತಿರುಮಕೂಡಲು ನರಸೀಪುರ 
ರಾಮೇಶ್ವರ ದೇವಾಲಯ ದೇಬೂರು 

ನೀಲಕಂಠೇಶ್ವರ ದೇವಾಲಯ ಗಣಿಗನೂರು 
ಮಹಾಬಲೇಶ್ವರ ದೇವಾಲಯ ಚಾಮುಂಡಿಬೆಟ್ಟ 
ಚಾಮುಂಡೇಶ್ವರಿ ದೇವಾಲಯ ಚಾಮುಂಡಿಬೆಟ್ಟ 
ಅಂಕನಾಥೇಶ್ವರ ತಗಡೂರು 

ಸೋಮೇಶ್ವರ ದೇವಾಲಯ ಕಲ್ಕುಂದ 

ನಾಗರೇಶ್ವರ ದೇವಾಲಯ ಬೇಗೂರು (ಬೆಂಗಳೂರು) 
ಕಾಳಿಕಾಮಟೇಶ್ವರ ದೇವಾಲಯ ಬೇಗೂರು (ಬೆಂಗಳೂರು) 
ಚೋಳೇಶ್ವರ ದೇವಾಲಯ ಬೇಗೂರು (ಬೆಂಗಳೂರು) 
ಕರ್ಣೇಶ್ವರ ದೇವಾಲಯ ಬೇಗೂರು (ಬೆಂಗಳೂರು) 
ಕೈಲಾಸೇಶ್ವರ ದೇವಾಲಯ ದೊಡ್ಡಮಾಳೂರು 

ದುರ್ಗಾ ದೇವಾಲಯ ಅಗರ 

ಜನಾರ್ಧನೇಶ್ವರ ದೇವಾಲಯ ತಡಿಮಾಲಂಗಿ 
ಲಕ್ಷ್ಮೀನರಸಿಂಹಸ್ತಾಮಿ ದೇವಾಲಯ ಅಗರ 
ವರದರಾಜಸ್ವಾಮಿ ದೇವಾಲಯ (ತೋಟ) - ಅಗರ 
ಲಕ್ಷ್ಮೀನರಸಿಂಹಸ್ತಾಮಿ ದೇವಾಲಯ ಮಾರೆಹಳ್ಳಿ 
ವರದರಾಜ (ಜನಾರ್ಧನ) ದೇವಾಲಯ ಗಣಿಗನೂರು 
ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯ ತಗಡೂರು 
ಕೋಟೆ ವರದರಾಜಸ್ವಾಮಿ ದೇವಾಲಯ ಸತ್ತೇಗಾಲ 
ಚಕ್ರಾಪಾಣೇಶ್ತರ ದೇವಾಲಯ ಮದ್ದೂರು 
ಮುಡಿಗೊಂಡೇಶ್ವರ ದೇವಾಲಯ ಮುಡಿಗೊಂಡ 


225 


60. 


61. 


02, 
43. 
64. 
65. 


ವರದರಾಜಸ್ವಾಮಿ ದೇವಾಲಯ ಸಿಂಗನಲ್ಲೂರು 
ಆದಿನಾಥ ಬಸದಿ ಚಿಕ್ಕಹನಸೋಗೆ 

ಜೈನ (ಆದಿನಾಥ) ಬಸದಿ ಮೂಗೂರು 

ಜೈನ (ಪಾರ್ಥನಾಥ) ಬಸದಿ ಮಲೆಯೂರು 
ಜೈನ (ಆದಿನಾಥ) ಬಸದಿ ಕುದೇರು 

ಜೈನ (ಪಾಶ್ಧನಾಥ) ಬಸದಿ ಯಮಗುಂಬ 


226 


ಛಾಯಾ ಚಿತ್ರಗಳು 


2. ಪಾತಾಳೇಶ್ವರ ದೇವಾಲಯ - ತಲಕಾಡು 


227 


4. ಮುಡುಕುತೊರೆ ಮಲ್ಲಿಕಾರ್ಜುನಸ್ವಾಮಿ ದೇವಾಲಯ - ಮುಡುಕುತೊರೆ 


228 


ತೆ RN ಮ 
BE Ae RULE Ned 


5. ಅರ್ಕೇಶ್ವರ ದೇವಾಲಯ - ತಲಕಾಡು (ವಿಜಯಪುರ) 


JR 


ಸ್ಪ) ದೇವಾಲಯ - ಬನ್ನೂರು 


€ 


6. ಕೈಲಾಸೇಶ್ವರ (ಕರಿಬಸ 


8. ಮಹಾಲಿಂಗೇಶ್ವರ ದೇವಾಲಯ - ವರುಣ 


230 


10. ಸೋಮೇಶ್ವರ ದೇವಾಲಯ - ಸರಗೂರು 


231 


11. ಅರ್ಜುನೇಶ್ವರ ದೇವಾಲಯ - ರಾವಂದೂರು 


Yo ] 
| Mi, 
4 N Y 


| 
AN rn ೭ 


13. ರಾಮಲಿಂಗೇಶ್ವರ ದೇವಾಲಯ - ಹೆಚ್‌. ಮಟಕರೆ 


232 


14. ರಾಮೇಶ್ವರ ದೇವಾಲಯ - ಅಗರ 


233 


15. ರಾಮಲಿಂಗೇಶ್ವರ ದೇವಾಲಯ - ನರಸಮಂಗಲ 


234 


18. ಮಲ್ಲಿಕಾರ್ಜನ ದೇವಾಲಯ - ಗಣಿಗನೂರು 


235 


SE 


20. ಮೂಲಸ್ಥಾನೇಶ್ವರ — ತಗಡೂರು 


236 


2 ದಿವ್ಯಲಿಂಗೇಶ್ವರ ದೇವಾಲಯ - ಹರದನಹಳ್ಳಿ 


237 


23. ಈಶ್ವರ ದೇವಾಲಯ - ಕೆಂಪನಪುರ 


? WE 


24. ಈಶ್ವರ (ಬಾಣೇಶ್ನರ) ದೇವಾಲಯ - ಕೆ. ಬೆಳತ್ತೂರು 


238 


26. ಹನುಮದೇಶ್ವರ ದೇವಾಲಯ - ತಿರುಮಕೂಡಲು ನರಸೀಪುರ 


239 


kd 


ಸ » ka pe 
್ಥ MESES ood 
42 IW YEON) POO KSA ಎಎ AS 


ಕ ps 
$ -- ಜ್ತ ಇ 

ಹೆ ಧ್‌ SE % 
~~ ಷಾ ಸ್‌ | ಸ R 


28. ಮತ್ತಿತಾಳೇಶ್ವರ (ಈಶ್ವರ) ದೇವಾಲಯ - ಮಾರೆಹಳ್ಳಿ 


240 


29. ನಾಗೇಶ್ವರ ದೇವಾಲಯ - ಬೇಗೂರು 


30. ಯೋಗನಂದೀಶ್ಪರ ದೇವಾಲಯ - A 


241 


31. ಬೋಗನಂದೀಶ್ವರ ದೇವಾಲಯ - ನಂದಿಬೆಟ್ಟ 


32. ಅರುಣಾಚಲೇಶ್ವರ ದೇವಾಲಯ - ನಂದಿಗ್ರಾಮ 


242 


Mie i 
—| ERT 

sass! 
NW, ‘gwar. 26! 
( (| es 
pi ESನತ! 

WE 


ne 


Wye. meer 
py WR 
€ ET 
| LE 


33. ದೇಶೇಶ್ವರಸ್ಪಾಮಿ ದೇವಾಲಯ - ಮೂಗೂರು 


[5] 


243 


34. ಅಪ್ರಮೇಯ ವರದರಾಜ ದೇವಾಲಯ - ದೊಡಮಾಳೂರು 


36. ಮರುಳೇಶ್ವರ ದೇವಾಲಯ - ಸತ್ತೇಗಾಲ 


244 


37. ಈಶ್ವರ ದೇವಾಲಯ - ಸತ್ತೇಗಾಲ 


ನ ತ i 


38. ಅಗಸ್ತೆ ನಶ್ತರ ದೇವಾಲಯ -ತಿರುಮಕೂಡಲು ನರಸೀಪುರ 


245 


40. ನೀಲಕಂಠೇಶ್ವರ ದೇವಾಲಯ - ಗಣಿಗನೂರು 


246 


42. ಚಾಮುಂಡೇಶ್ಪರಿ ದೇವಾಲಯ - ಚಾಮುಂಡಿಬೆಟ್ಟ 


247 


44. ಸೋಮೇಶ್ವರ ದೇವಾಲಯ - ಕಲ್ಕುಂದ 


248 


46. ಕಾಳಿಕಾಮಟೇಶ್ವರ ದೇವಾಲಯ - ಬೇಗೂರು (ಬೆಂಗಳೂರು) 


249 


48. ಕರ್ಣೇಶ್ವರ ದೇವಾಲಯ - ಬೇಗೂರು (ಬೆಂಗಳೂರು) 


250 


50. ದುರ್ಗಾ ದೇವಾಲಯ - ಅಗರ 


251 


52. ಲಕ್ಷಿ ನರಸಿಂಹಸ್ವಾಮಿ ದೇವಾಲಯ - ಅಗರ 


252 


53. ವರದರಾಜಸ್ವಾಮಿ ದೇವಾಲಯ (ತೋಟ) - ಅಗರ 


ಮಿ ದೇವಾಲಯ - ಮಾರೆಹಳ್ಳಿ 


ನರಸಿಂಹಸ್ಸಾ 


54. ಲಕಿ € 
ಬಕ 


253 


sas Al 

Y lil 
| | 
NU 
10 


| 


WN 


a 
| y- 


55, ವರದರಾಜ (ಜನಾರ್ಧನ) ದೇವಾಲಯ - ಗಣಿಗನೂರು 


56. ಲಕ್ಷಿ ನನಾರಾಯಣಸ್ಪಾಮಿ ದೇವಾಲಯ - ತಗಡೂರು 


254 


58. ಚಕ್ರಾಪಾಣೇಶ್ವರ ದೇವಾಲಯ - ಮದ್ದೂರು 


255 


59. ಮುಡಿಗೊಂಡೇಶ್ವರ ದೇವಾಲಯ - ಮುಡಿಗೊಂಡ 


60. ವರದರಾಜಸ್ಥಾಮಿ ದೇವಾಲಯ - ಸಿಂಗನಲ್ಲೂರು 


256 


61. ಆದಿನಾಥ ಬಸದಿ - ಚಿಕ್ಕಹನಸೋಗೆ 


62. ಜೈನ (ಆದಿನಾಥ) ಬಸದಿ - ಮೂಗೂರು 


257 


ಸವಾ > 


63. ಜೈನ (ಪಾರ್ಥನಾಥ) ಬಸದಿ - ಮಲೆಯೂರು 


64. ಜೈನ (ಆದಿನಾಥ) ಬಸದಿ - ಕುದೇರು 


258 


65. ಜೈನ (ಪಾಶನ್ಯನಾಥ) ಬಸದಿ - ಯಮಗುಂಬ 


ಪ್ರೊ. ನಿರ್ಮಲ್‌ ರಾಜ್‌ ರಂಗಸ್ವಾಮಿ 
ಮಾರ್ಗದರ್ಶಕರು ಸಂಶೋಧಕರು 


259 


